RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ -I 

ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ ( ಕಾರ್ತಿಕ ೧೧, ಶಕ ವರ್ಷ ೧೯೩೮) ನಂ . ೧೨೧೩ 
Part - I Bengaluru , Wednesday , November 2 , 2016 (Karthika 11 , Shaka Varsha 1938 ) No. 1213 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಕರ್ನಾಟಕ ಸರ್ಕಾರದ ನಡವಳಿಗಳು 
ವಿಷಯ : ದಾಖಲೆ ಅಧಿಕಾರಿಗಳನ್ನು ನೇಮಿಸುವ ಕುರಿತು. 
ಓದಲಾಗಿದೆ: ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 

ಇಲಾಖೆ ಹಾಗೂ ಅಧ್ಯಕ್ಷರು, ಪತ್ರಾಗಾರ ಸಲಹಾ ಮಂಡಳಿ ಇವರ ನಡವಳಿಯ 

ಸಂಖ್ಯೆ : ಎಆರ್‌ಎಸ್‌ 9 ಎನ್‌ಎಐ 2015 , ದಿನಾಂಕ: 20 .08. 2016 
ಪ್ರಸ್ತಾವನೆ: 

ಮೇಲೆ ಓದಲಾದ ನಡವಳಿಯ ಕ್ರಮ ಸಂಖ್ಯೆ:2ರಲ್ಲಿ ಸಚಿವಾಲಯದ ವಿವಿಧ ಇಲಾಖೆಗಳಲ್ಲಿ ದಾಖಲೆ 
ಅಧಿಕಾರಿಗಳನ್ನು ನೇಮಿಸಲು ತಿಳಿಸಲಾಗಿದೆ. 

ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ , 2010 ( 2011 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 
09) ರ 5ನೇ ಪ್ರಕರಣದ (1) ನೇ ಉಪ- ಪ್ರಕರಣದಲ್ಲಿರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪ್ರತಿಯೊಂದು 
ದಾಖಲೆಗಳ ಸೃಜನಾ ಏಜೆನ್ಸಿಯು ಈ ಅಧಿನಿಯಮದಡಿಯಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋಗಲು ಒಬ್ಬ 
ಅಧಿಕಾರಿಯನ್ನು ದಾಖಲೆಗಳ ಅಧಿಕಾರಿ ಎಂದು ನಾಮನಿರ್ದೇಶನ ಮಾಡಬಹುದು. 

ಅದರಂತೆ ಪರಿಶೀಲಿಸಿ , ಸಂಸದೀಯ ವ್ಯವಹಾರಗಳ ಇಲಾಖೆಗೆ ಸಂಬಂಧಿಸಿದಂತೆ ದಾಖಲೆಗಳ ಅಧಿಕಾರಿಯನ್ನು 
ನಾಮನಿರ್ದೇಶನ ಮಾಡಲು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 153 ಆಡಳಿತ 2016, ದಿನಾಂಕ: 06 .10.2016 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ 
ಅಧಿನಿಯಮ , 2010 ( 2011ರ ಅಧಿನಿಯಮ ಸಂಖ್ಯೆ 09) ರ 5ನೇ ಪ್ರಕರಣದ (1) ನೇ ಉಪ- ಪ್ರಕರಣದಲ್ಲಿರುವ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಅಧಿನಿಯಮದಡಿಯಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರ 
ಸಚಿವಾಲಯದ ಸಂಸದೀಯ ವ್ಯವಹಾರಗಳ ಇಲಾಖೆಗೆ ಸಂಬಂಧಿಸಿದಂತೆ , ಶ್ರೀ ಹೆಚ್. ರಾಜ್‌ಕುಮಾರ್, ಸಹಾಯಕ 
ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , ಕೊಠಡಿ ನಂ . 14ಬಿ, ನೆಲಮಹಡಿ, ವಿಧಾನಸೌಧ, 
ಇ -ಮೇಲ್ - us2 - dpa @ karnataka. gov .in , ದೂರವಾಣಿ ಸಂಖ್ಯೆ - 080 - 22033961, ಇವರನ್ನು " ದಾಖಲೆ 
ಅಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶದ ಮೇರೆಗೆ ಮತ್ತು ಅವರ ಹೆಸರಿನಲ್ಲಿ, 


ಕೆ. ದ್ವಾರಕನಾಥ್ ಬಾಬು 
ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು : 50 


RNI No . KARBIL /2001/47147 


ಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


200 - 1 
Part - I 


ಬೆಂಗಳೂರು, ಶನಿವಾರ, ನವೆಂಬರ್ ೫ , ೨೦೧೬ ( ಕಾರ್ತಿಕ ೧೪ , ಶಕ ವರ್ಷ ೧೯೩೮) 
Bengaluru , Saturday, November 5 , 2016 (Karthika 14 , Shaka Varsha 1938 ) 


Do . 0928 
No . 1234 


MINORITY WELFARE , HAJ & WAQF SECRETARIAT 
PROCEEDINGS OF THE GOVERNMENT OF KARNATAKA 


Sub : Survey of Wakf properties in view of the Ammended provisions of Section - 4 of the 

Wakf Act 1995 ( Ammendment Act 27 of 2013) -withdrawal of Circular dated : 

09 -09-2015 - reg . 
Read : 1) Circular No . MWD 132 WES 2015 , dated : 18 -09 - 2015 issued by the Minority 

Welfare Haj & Wakf Department. 
2 ) D .O . Letter No . KSBW / 2ND Survey / OSM3 / 2015 - 16 , dt:20 - 11 - 2015 of the 

Hon ble Chairman Karnataka State Board of Wakf, Bangalore addressed to the 
Hon ble Union Minister for Minority Affairs , Government of India , New Delhi & 

copy marked to State Government. 
3 ) F .No . 45 / 1 / 2002 -CWC (Advices ) dated : 30 - 11 -2015 of the Secretary , Central 

Wakf Council, Ministry of Minority Affairs, New Delhi. 


PREAMBLE : 

Consequent upon Amendment to the Wakf Act 1995 (Wakf Amendment Act 2013) and as per 
proviso (i) to Sub - Section (6 ) of Sec 4 of the Wakf (Amendment) Act 2013 , Circular instructions were 
issued to all the Deputy Commissioners to issue suitable instructions to the concerned Tahsildars to 
Survey all the Wakf properties in the State wide Circular dated :18 -09 - 2015 read at ( 1) above. A copy 
of the Circular bearing No. MWD 132 WES 2015 , dated : 18 - 09 - 2015 is enclosed which is self 
explanatory . 

The Central Wakf Council , Ministry of Minority Affairs , New Delhi in his letter read at ( 3 ) 
above stated that the Laws relating to land reforms have usually exempted Wakf due to its pious 
religious and charitable nature moreover . Inam and charitable Inam for the pious and charitable 
purposes have not been the same concepts for all purposes . 

The Karnataka State Wakf Board has also expressed its view that Land Reforms Act and Inam 
Abolition Act 1977 do not apply to the Wakf properties . Moreover, the Inam Act which intended to 
confer occupancy right cannot alter or takes away the character or Wakf and incase of Wakf, even 
the occupancy thereof will be determined in the light of the provision the Wakf Act 1995 ,. The 
meaning if clause “ provisions of any law ” in subsection 6 of section 4 is purely confined to law 
stated in section 91 of the Wakf Act, 1995 as amended by the Wakf (Amendment) Act 2013 where 
land Acquisition laws have been protected and not for other purposes as have as have been 
construed by the Government of Karnataka . 

In this context the Supreme Court Judgement (Sayyed Ali and other V . Andhra Pradesh 
Wakf Board , Hyderabad and others . Respondents AIR 1998 SC 972 para 14 ) may also be seen as 
under : 


“ Lastly , it was contended by the learned counsel for the appellant that once patta under the 
Inams Act , having been granted in favour of Mokhasadar, it was not open to the High Court to hold 
that the property was a Wakf property . In other words , the argument seems to proceed on the basis 
that once patta has been granted under the Inams Act to Mokhasadars , the land has ceased to be a 
Wakf property . It may be stated that a Wakf is a permanent dedication of property for purposes 
recognized by Muslim law as pious, religious or charitable and the property having been found as 
Wakf would always retain its character as a Wakf. In other words once a Wakf always a Wakf and 
the grant of patta in favour of Mokhasadar under the Inam Act does not , in any manner , nullify the 
earlier dedications made of the property constituting the same as Wakf . 

After a Wakf has been created , it continues to be governed by the provisions of the Wakf Act 
and a grant of patta in favour of Mokhasadar does not affect the original character of the Wakf 
property . We accordingly find no substance in the last argument of learned counsel for the 
appellant.” 

Therefore , the impugned clause of sub - section 6 of section 4 of the Wakf Act 1995 is 
intended to prohibit the Survey Commissioner from reviewing the list of Auqaf except as per the 
provision of Section 91 of the Wakf Act 1995 as amended . 

Hence the Order . 


GOVERNMENT ORDER NO . MWD 132 WES 2015 , 


BANGALORE DATED : 27 - 10 - 2016 
In view of the above circumstances explained in the preamble in detail , the Circular 
bearing No . MWD 132 WES 2015 , dated : 18 - 09 - 2015 is hearby withdrawn , with immediate effect. 


By Order and in the name of the Governor of Karnataka 


MOHAMMAD MOHSIN 

Secretary to Government, 
Minority Welfare, Haj & WaqfDepartment . 


Joko Widow , 9500 god £37 , 23odstod . (87 ) 


308 ): 200 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಏಶೇಷ ರಾಜ್ಯ ಪತ್ರಿಕೆ 
ಭಾಗ -III ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ (ಕಾರ್ತಿಕ ೧೧ , ಶಕ ವರ್ಷ ೧೯೩೮) ನಂ . ೧೨೦೮ 
Part - III Bengaluru , Wednesday , November 2 , 2016 (Karthika 11, Shaka Varsha 1938 ) No. 1208 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು. ಸಿಆರ್‌.51 / 2016 - 17, ದಿನಾಂಕ : 02 - 11 - 2016 

ಪ್ರಪತ್ತ - 1 

( ನಿಯಮ 8 (1) ನೋಡಿ) 
1964ರ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಹರಿಹರ 
ನಗರಸಭೆಯ ಈ ಕೆಳಕಂಡ ವಾರ್ಡಿಗೆ ಚುನಾಯಿತ ಸದಸ್ಯರಾದ ಶ್ರೀ ಜಿ. ಸುರೇಶ ಗೌಡ ಬಿನ್ ಜಿ . ರುದ್ರನಗೌಡ ಇವರು 
ನಿಧನರಾದ ಕಾರಣ ತೆರವಾಗಿರುವ ಸದಸ್ಯ ಸ್ಥಾನವನ್ನು ತುಂಬಲು ಉಪಚುನಾವಣೆ ನಡೆಸಬೇಕಾಗಿರುತ್ತದೆ. 

ಕ್ರ. ಸಂ . | ವಾರ್ಡಿನ ಸಂಖ್ಯೆ ಹಾಗೂ ಹೆಸರು ಪ್ರವರ್ಗ /ಮೀಸಲಾತಿ 

1 | 18 , ಬಹರ್ ಮಖಾನ್ ಏರಿಯಾ | ಹಿಂದುಳಿದ ವರ್ಗ ಬ | 
ಕರ್ನಾಟಕ ಮುನಿಸಿಪಾಲಿಟಿಸ್ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977 ರ ನಿಯಮ 8ರ 
ಅನುಸಾರವಾಗಿ ದಾವಣಗೆರೆ 

ಸ್ , ರಮೇಶ್ ಆದ ನಾನು ಈ ಕೆಳಕಂಡಂತೆ ಉಪ ಚುನಾವಣೆಗೆ 
ಸಂಬಂಧಿಸಿದಂತೆ ವೇಳಾಪಟ್ಟಿಯನ್ನು ನಿಗಧಿಪಡಿಸಿರುತ್ತೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

09 - 11 - 2016 ( ಬುಧವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

10 - 11 - 2016 ( ಗುರುವಾರ) 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ | 12 - 11 - 2016 ( ಶನಿವಾರ) 
4. ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 20 - 11 - 2016 ( ಭಾನುವಾರ) 

ಬೆಳಿಗ್ಗೆ 7 - 00 ಗಂಟೆಯಿಂದ 

ಸಾಯಂಕಾಲ 5 - 00 ಗಂಟೆಯವರೆಗೆ 
5 . ಉಪ ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

23 -11 - 2016 ( ಬುಧವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಡಿ. ಎಸ್ . ರಮೇಶ್ 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ ( ಕಾರ್ತಿಕ ೧೧ , ಶಕ ವರ್ಷ ೧೯೩೮) | ನಂ . ೧೨೦೯ 
Part- III 

Bengaluru , Wednesday , November 2 , 2016 (Karthika 11 , Shaka Varsha 1938 ) | No. 1209 
ಆಯುಕ್ತರವರ ಕಾರ್ಯಾಲಯ , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 

ಅಧಿಸೂಚನೆ 
ಸಂಖ್ಯೆ : ಇ.ಎಲ್.ಎನ್ / ಪಿಆರ್ / 20 /16 - 17 ದಿನಾಂಕ 2ನೇ ನವೆಂಬರ್ 2016 

ನಮೂನೆ - 1 

(ನಿಯಮ 10 (1) ನ್ನು ನೋಡಿ) 
(ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಉಪಯೋಗಕ್ಕಾಗಿ) 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆಸುವ ಹಿನ್ನಲೆಯಲ್ಲಿ ಕರ್ನಾಟಕ ಮುನಿಸಿಪಲ್ 
ಕಾರ್ಪೊರೇಷನ್ ಅಧಿನಿಯಮ 1979ರ ನಿಯಮ 3 (1) ರಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 146 
ಲಕ್ಕಸಂದ್ರ ವಾರ್ಡ್‌ಗೆ ಸಂಬಂಧಿಸಿದಂತೆ ಉಪ ಚುನಾವಣೆ ನಡೆಸಲು ಅನುಬಂಧದಲ್ಲಿ ಸೂಚಿಸಿರುವಂತೆ ಈ ಅಧಿಸೂಚನೆ 
ಹೊರಡಿಸಿದೆ. 

* ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ( ಚುನಾವಣೆ) ನಿಯಮಾವಳಿಗಳು 1979 ರ ನಿಯಮಾವಳಿ 3(1 ) 
ರಂತೆ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಎನ್ . ಮಂಜುನಾಥ ಪ್ರಸಾದ್ , ಭಾ . ಆ . ಸೇ , ಆಯುಕ್ತರು, ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆ ಬೆಂಗಳೂರು, ಆದ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 146 - ಲಕ್ಕಸಂದ್ರ, ಸಾಮಾನ್ಯ 
ಮೀಸಲಾತಿ ವಾರ್ಡಿಗೆ ಉಪ ಚುನಾವಣೆ ನಡೆಸಲು ಈ ಕೆಳಕಂಡಂತೆ ಚುನಾವಣಾ ವೇಳಾಪಟ್ಟಿಯನ್ನು ನಿಗಧಿಪಡಿಸಿರುತ್ತೇನೆ. 
ಎ . ( ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

| 09 - 11 -2016 ( ಬುಧವಾರ) | 
ಬಿ . ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

10 - 11 - 2016 ( ಗುರುವಾರ ) 
ಸಿ . | ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ || 12 - 11 - 2016 ( ಶನಿವಾರ) 
| ಮತದಾನ ಅವಶ್ಯವಿದ್ದರೆ, ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 20 - 11 - 2016 ( ಭಾನುವಾರ) 
ಗಂಟೆಯವರೆಗೆ) . 
ಮರು ಮತದಾನ ಇದ್ದಲ್ಲಿ ಮತದಾನದ ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ 22 - 11 - 2016 
ಸಾಯಂಕಾಲ 5.00 ಘಂಟೆಯವರೆಗೆ 

( ಮಂಗಳವಾರ) 
ಎಫ್. ಮತಗಳ ಎಣಿಕೆಯು ಬೆಳಿಗ್ಗೆ 8.00 ಘಂಟೆಯಿಂದ 

23 - 11 - 2016 ( ಬುಧವಾರ) - 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 

23 - 11 - 2016 ( ಬುಧವಾರ) 
ದಿನಾಂಕ ಮತ್ತು ದಿನ | 


2| 


| 


೯ 


|3 


ಆಯುಕ್ತರು ಹಾಗೂ 
ಜಿಲ್ಲಾ ಚುನಾವಣಾಧಿಕಾರಿಗಳು, 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 

ಬೆಂಗಳೂರು 


ಕ್ರಮ ಸಂಖ್ಯೆ 


ನಮೂನೆ-1 ಕ್ಕೆ ಅನೆಕ್ಸ್ 
ವಾರ್ಡಿನ ಹೆಸರು 
146 –0 ,700 


ವರ್ಗ / ಮೀಸಲಾತಿ 

ಸಾಮಾನ್ಯ 


ಆಯುಕ್ತರು ಹಾಗೂ 
ಜಿಲ್ಲಾ ಚುನಾವಣಾಧಿಕಾರಿಗಳು, 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 

ಬೆಂಗಳೂರು 


NOTIFICATION 
No . ELN / PR / 20 / 16 - 17 , Bengaluru , Date : 02 -11- 2016 

Form 1 

(See Rule 10 ( 1 )) 
(For use in the case of election to Corporation ) 


Where as election are to be held : 
( 1 ) to fill the seats of the elected councillors of the corporation of the city of Bengaluru established 
under the provisions of the Karnataka Municipal Corporations Act , 1976 , from the ward of 146 
Lakkasandra of the said corporation , details of which are mentioned in the Annex to this 
Notification . 
(2 ) To fill the vacancy caused by the death of election of Councillor having been declared void seat of 
No - 146 - Lakkasandra ward having been declared vacant. 
Now therefore in pursuance of Rule 10 of Karnataka Municipal Corporations (election ) Rules , 1979 , 
I, N .Manjunathprasad , I. A . S ., Commissioner , Bruhat Bengaluru Mahanagara Palike, hereby fixes the 
following calendar of events in respect of the said elections. 

09 - 11 - 2016 
Last date for filing Nominations with Day and Date 

(Wednesday ) 
Scrutiny of nominations with Day and Date 

10 - 11- 2016 

( Thursday ) 
The last date for withdrawal of Candidatures 

12 - 11- 2016 
With Day and Date 

(Saturday) 
The date on which poll shall be taken if necessary with Day and Date 20 - 11- 2016 
( Polling Timings 7 .00 A . M . to 5 . 00 P . M ) 

(Sunday ) 

22 - 11 - 2016 
Re- polling , if necessary from 7 .00 A .M . to 5 .00 P .M . 

( Tuesday ) 

23 - 11- 2016 
Counting Time from 8 . 00 A . M . 

(Wednesday ) 

23- 11- 2016 
The date before which the election shall be completed with Day and Date 

(Wednesday ) 


3. 


5 . 


Commissioner and 

District Election Officer 
Bruhat Bengaluru Mahanagara Palike , 

Bengaluru 


Annex to Form 1 


S. No. 1 


S1.No . 

1 . 


Narobe on the 


Name of the Ward 
146 -Lakkasandra 


Category / Reservation 

General 


Commissioner and 

District Election Officer 
Bruhat Bengaluru Mahanagara Palike, 

Bengaluru 


JoJo JWDEDOX, JIM JD E3 , odgod . (87) 308 : 25 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಏಶೇಷ ರಾಜ್ಯ ಪತ್ರಿಕೆ 


ಭಾಗ -III ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ ( ಕಾರ್ತಿಕ ೧೧, ಶಕ ವರ್ಷ ೧೯೩೮) ನಂ . ೧೨೧೨ 
Part - III Bengaluru , Wednesday , November 2 , 2016 (Karthika 11 , Shaka Varsha 1938 ) | No. 1212 

ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ನಂ .8, 1ನೇ ಮಹಡಿ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ (ಹಿಂಭಾಗ), ಕನ್ನಿಂಗ್ಹ್ಯಾಮ್ ರಸ್ತೆ, ಬೆಂಗಳೂರು-560 052, 

ಅಧಿಸೂಚನೆ 
ಆದೇಶ ಸಂಖ್ಯೆ : ರಾಚುಆ:68: ಟಿಜೆಡ್‌ಪಿ/ 2016 , ದಿನಾಂಕ: 02 - 11 - 2016 


ರಾಜ್ಯದ ಕೆಲವು ಜಿಲ್ಲಾ ಪಂಚಾಯತಿ ಮತ್ತು ತಾಲ್ಲೂಕು ಪಂಚಾಯತಿಗಳಲ್ಲಿ ಸದಸ್ಯರ ರಾಜೀನಾಮೆ , ಸದಸ್ಯರ 
ಮರಣ ಇತ್ಯಾದಿ ಕಾರಣಗಳಿಂದ ಆಕಸ್ಮಿಕವಾಗಿ ತೆರವಾಗಿರುವ ಸದಸ್ಯ ಸ್ಥಾನಗಳನ್ನು ಉಪ- ಚುನಾವಣೆಯ ಮೂಲಕ ಭರ್ತಿ 
ಮಾಡಲು ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ , 1993 
ರ ಪ್ರಕರಣ 308ಎಎ ಮತ್ತು 308ಎಬಿ ರನ್ವಯ ಚುನಾವಣಾ ವೇಳಾ ಪಟ್ಟಿಯನ್ನು ಈ ಕೆಳಕಂಡಂತೆ ಘೋಷಿಸಿದೆ. 

ವಿವಿಧ ಕಾರಣಗಳಿಂದ ತೆರವಾಗಿರುವ ಜಿಲ್ಲಾ ಪಂಚಾಯತಿ ಮತ್ತು ತಾಲ್ಲೂಕು ಪಂಚಾಯತಿಗಳ ಸದಸ್ಯ ಸ್ಥಾನಗಳ 
ವಿವರಗಳನ್ನು ಅನುಬಂಧ -1 ರಲ್ಲಿ ತೋರಿಸಲಾಗಿದೆ. 

ಚುನಾವಣಾ ವೇಳಾಪಟ್ಟಿ 
ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ | 07 - 11 - 2016 
ಮತ್ತು ದಿನ 

(ಸೋಮವಾರ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

10 - 11 - 2016 

( ಗುರುವಾರ) 
3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

11 - 11 - 2016 

( ಶುಕ್ರವಾರ ) 
4 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 14 - 11 - 2016 

(ಸೋಮವಾರ) 
5 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ | 20 - 11 - 2016 
( ಬೆಳಿಗ್ಗೆ 7 - 00 ಗಂಟೆಯಿಂದ ಸಂಜೆ 5 - 00 ಗಂಟೆಯವರೆಗೆ) 

(ಭಾನುವಾರ) 
ಮರು ಮತದಾನ ಅವಶ್ಯವಿದ್ದಲ್ಲಿ, ಮತದಾನವನ್ನು ನಡೆಸಬೇಕಾದ ದಿನಾಂಕ | 22 - 11 - 2016 
ಮತ್ತು ದಿನ ( ಬೆಳಿಗ್ಗೆ 7 - 00 ಗಂಟೆಯಿಂದ ಸಂಜೆ 5 -00 ಗಂಟೆಯವರೆಗೆ) ( ಮಂಗಳವಾರ) 
ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8 -00 ಗಂಟೆಯಿಂದ ತಾಲ್ಲೂಕು | 23 -11-2016 
ಕೇಂದ್ರಗಳಲ್ಲಿ) 

( ಬುಧವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ | 23 - 11 - 2016 
ಆ ದಿನಾಂಕ ಮತ್ತು ದಿನ 

( ಬುಧವಾರ ) 


ಜಿಲ್ಲಾಧಿಕಾರಿಗಳು, ಆಯೋಗವು ಆದೇಶಿಸಿರುವ ಮೇಲ್ಕಂಡ ಚುನಾವಣಾ ವೇಳಾಪಟ್ಟಿಯನ್ನು ಅನುಸರಿಸಿ ಕರ್ನಾಟಕ 
ಪಂಚಾಯತ್ ರಾಜ್ ( ಚುನಾವಣೆಯನ್ನು ನಡೆಸುವ) ನಿಯಮಗಳು, 1993 ರ ನಿಯಮ 12 ರಡಿಯಲ್ಲಿ ಚುನಾವಣಾ 
ಅಧಿಸೂಚನೆಯನ್ನು ಪ್ರಪತ್ರ -1 ರಲ್ಲಿ ಹೊರಡಿಸತಕ್ಕದ್ದು ಹಾಗೂ ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು 
ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟಿಸತಕ್ಕದ್ದು. ಪ್ರಕಟಿಸಿದ ಅಧಿಸೂಚನೆಯ ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ, ಜಿಲ್ಲಾ 
ಪಂಚಾಯತಿ, ತಾಲ್ಲೂಕು ಪಂಚಾಯತಿ ಕಚೇರಿಗಳಲ್ಲಿರುವ ಸೂಚನಾ ಫಲಕದ ಮೇಲೆ ಹಾಗೂ ಇನ್ನಿತರೆ ಮುಖ್ಯ 
ಸ್ಥಳಗಳಲ್ಲೂ ಸಹ ಪ್ರದರ್ಶಿಸತಕ್ಕದ್ದು ಹಾಗೂ ಆಯೋಗಕ್ಕೆ ಅಂದೇ ಫ್ಯಾಕ್ಸ್ / ಇ -ಮೇಲ್ ಮೂಲಕ ಆಯೋಗಕ್ಕೆ 
ಕಳುಹಿಸುವುದು . 

ಅಧಿಸೂಚನೆಯ ಪ್ರತಿಯನ್ನು ಅಂದೇ ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ ದಿನದಂದು 
ಚುನಾವಣಾಧಿಕಾರಿಗಳು ಪ್ರಪತ್ರ - 3 ರಲ್ಲಿ ಚುನಾವಣಾ ನೋಟೀಸನ್ನು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್, ತಾಲ್ಲೂಕು 
ಪಂಚಾಯತ್ ಕಚೇರಿಗಳ ಸೂಚನಾ ಫಲಕದ ಮೇಲೆ ಪ್ರಕಟಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂತೆ 
ಸೂಚನೆಗಳನ್ನು ನೀಡತಕ್ಕದ್ದು. ಚುನಾವಣೆ ನಡೆಯುವ ವಿಷಯವನ್ನು ಸಾರ್ವಜನಿಕ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ 
ಸ್ಥಳೀಯ ಪತ್ರಿಕೆಗಳಲ್ಲಿ ( ವೆಚ್ಚ ಬಾರದಂತೆ) ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. 

ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ, 1993 ಪ್ರಕರಣ 308ಎಸಿ ರಂತೆ ಚುನಾವಣಾ 
ನೀತಿ ಸಂಹಿತೆಯು ಚುನಾವಣೆ ನಡೆಯುವ ಜಿಲ್ಲಾ ಪಂಚಾಯತಿ ಮತ್ತು ತಾಲ್ಲೂಕು ಪಂಚಾಯತಿಗಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಿನಾಂಕ 
07 - 11 - 2016 ರಿಂದ 23 - 11- 2016 ರವರೆಗೆ ಜಾರಿಯಲ್ಲಿರುತ್ತದೆ. ಉಪಚುನಾವಣೆಯ ಕಾಲದಲ್ಲಿ ಭ್ರಷ್ಟಾಚಾರಗಳನ್ನು 
ತಡೆಗಟ್ಟುವ ಬಗ್ಗೆ ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳುವುದು. 
1. ಪ್ರಕರಣ 308ಎಸಿ( ಬಿ) ರನ್ವಯ ಚುನಾವಣಾಧಿಕಾರಿ ( ರಿಟರ್ನಿಂಗ್ ಆಫೀಸರ್) ಗಳು ಮತದಾನ ನಡೆಯುವ 

ಪ್ರತಿಯೊಂದು ಮತಗಟ್ಟೆಗಳಲ್ಲೂ ಚುನಾವಣಾ ಪ್ರಕ್ರಿಯೆಗಳ ವಿಡಿಯೋ - ಗ್ರಾಫಿಕ್ ಚಿತ್ರೀಕರಣ ಮಾಡಿಸುವುದು. 
2. ಪ್ರಕರರಣ 308ಎಸಿ( ಸಿ) ರನ್ವಯ ಯಾವ ಪಂಚಾಯತ್ ಪ್ರದೇಶದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೋ ಆ 

ಪಂಚಾಯತ್ ಪ್ರದೇಶದ ಒಳಗೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಇಡೀ ಅವಧಿಯವರೆಗೆ ಎಲ್ಲಾ ಮದ್ಯದ 
ಅಂಗಡಿಗಳನ್ನು ಹಾಗೂ ಮದ್ಯ ತಯಾರಿಕಾ ಘಟಕಗಳನ್ನು ಮುಚ್ಚತಕ್ಕದ್ದು ಮತ್ತು ಮೊಹರು ಮಾಡಿ ಕೀಯನ್ನು 

ಜಿಲ್ಲಾಧಿಕಾರಿಗಳಿಗೆ ಅಥವಾ ಅಧಿಕಾರ ವ್ಯಾಪ್ತಿಯುಳ್ಳ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ರವರಿಗೆ ಒಪ್ಪಿಸತಕ್ಕದ್ದು. 
3. ನೀತಿ ಸಂಹಿತೆ ಜಾರಿಯಲ್ಲಿರುವ ಅವಧಿಯಲ್ಲಿ ಯಾರಾದರೂ ಮದ್ಯವನ್ನು ಸ್ವಾಧೀನದಲ್ಲಿಟ್ಟು ಕೊಂಡಿರುವುದು ಅಥವಾ 

ಮದ್ಯವನ್ನು ಸೇವಿಸಿದ ತರುವಾಯ ಸಾರ್ವಜನಿಕ ಉಪದ್ರವ, ಬೀದಿ ರಂಪಾಟ ಮಾಡುತ್ತಿರುವುದು ಕಂಡುಬಂದರೆ, 

ಮುನ್ನೆಚ್ಚರಿಕೆ ಕ್ರಮವಾಗಿ ಚುನಾವಣೆ ಮುಕ್ತಾಯವಾಗುವವರೆಗೆ ಅವರನ್ನು ಕಸ್ಟಡಿಯಲ್ಲಿ ಇಡತಕ್ಕದ್ದು. 
4 . ಚುನಾವಣೆ ಕಾಲದಲ್ಲಿ ಭ್ರಷ್ಟಾಚಾರಗಳನ್ನು ತಡೆಗಟ್ಟುವ ಬಗ್ಗೆ ಸೂಕ್ತ ತಂಡವನ್ನು ರಚಿಸಿ ಕ್ರಮಗಳನ್ನು ಕೈಗೊಳ್ಳುವುದು. 
5. ಪ್ರಕರಣ 308ಎಬಿ( ಎ) ರನ್ವಯ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವು ಅಧಿಸೂಚನೆ ಪ್ರಕಟಣೆಯ ದಿನಾಂಕದ 

ತರುವಾಯ ಬರುವ ಮೂರನೆಯ ದಿನವಾಗಿರುತ್ತದೆ ಎಂಬ ಬಗ್ಗೆ ವ್ಯಾಪಕ ಪ್ರಚಾರ ಮಾಡುವುದು. 
ವಿಶೇಷ ಸೂಚನೆ : 
1. ಈಗಾಗಲೇ ನೀಡಿರುವ ನಿರ್ದೇಶನಗಳಂತೆ ಉಪಚುನಾವಣೆ ನಡೆಯಲಿರುವ ಜಿಲ್ಲಾ ಮತ್ತು ತಾಲ್ಲೂಕು 

ಪಂಚಾಯತಿಗಳ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಾಲಿ ಚಾಲ್ತಿಯಲ್ಲಿರುವ ವಿಧಾನಸಭಾ ಮತದಾರರ ಪಟ್ಟಿಯನ್ನು 

ಅಳವಡಿಸಿಕೊಂಡು ತಯಾರಿಸಲಾಗಿರುವ ಮತದಾರರ ಪಟ್ಟಿಗಳಂತೆ ಚುನಾವಣೆ ನಡೆಸುವುದು. 
2 . ಉಪ ಚುನಾವಣೆ ನಡೆಸಲಾಗುವ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿಗಳ ಕ್ಷೇತ್ರಗಳಿಗೆ ಚುನಾವಣಾಧಿಕಾರಿ ಹಾಗೂ 

ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಿ ಅವರಿಗೆ ತರಬೇತಿಯನ್ನು ಹಾಗೂ ಚುನಾವಣೆಗೆ 
ಸಂಬಂಧಪಟ್ಟ ಎಲ್ಲಾ ಅಗತ್ಯ ಮಾಹಿತಿ ಸುತ್ತೋಲೆ/ನಿರ್ದೇಶನ ಪತ್ರಗಳ ಪ್ರತಿಗಳನ್ನು ನೀಡುವುದು. 


3. ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಗಳು ಗಮನಕ್ಕೆ ಬಂದಾಗ ಆಯೋಗದ ಆದೇಶ ಸಂಖ್ಯೆ: 

ಎಸ್‌ಇಸಿ / 10 / ಎಂಐಎಸ್ /2016 , ದಿನಾಂಕ: 29 - 06 - 2016 ಹಾಗೂ ತಿದ್ದುಪಡಿ ದಿನಾಂಕ: 06 - 07 - 2016 ರಂತೆ ಕ್ರಮ 

ವಹಿಸುವುದು . 
4. ಉಪ ಚುನಾವಣೆ ನಡೆಸಲಾಗುವ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಸ್ಥಾನಗಳ ಬಗ್ಗೆ ಸಾರ್ವಜನಿಕರ 

ಮಾಹಿತಿಗಾಗಿ ಸ್ಥಳೀಯ ಪತ್ರಿಕೆಗಳಲ್ಲಿ ಸುದ್ದಿಯಾಗಿ ( ವೆಚ್ಚ ಬಾರದಂತೆ) ಪ್ರಕಟಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳುವುದು. 
5. ಕಾಲಕಾಲಕ್ಕೆ ಚುನಾವಣೆಗೆ ಸಂಬಂಧಿಸಿದ ವರದಿಗಳನ್ನು ಆಯೋಗಕ್ಕೆ ನಿಗದಿತ ಸಮಯದೊಳಗೆ ಸಲ್ಲಿಸುವುದು. 
6. ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂಖ್ಯೆ: ರಾಚುಆ /248/ ಇಜಿಪಿ/2015, ದಿನಾಂಕ: 06 - 10 -2016 ರಂತೆ 

ವಿದ್ಯುನ್ಮಾನ ಮತಯಂತ್ರದಲ್ಲಿ ( NOTA?” ಅವಕಾಶವನ್ನು ಕಲ್ಪಿಸುವುದು. 


ಆದೇಶಾನುಸಾರ 


ನಾಗರಾಜು. ಎನ್ . ಆರ್ . 
ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ. 


ಅನುಬಂಧ - 1 
( ಆಯೋಗದ ಆದೇಶ ಸಂಖ್ಯೆ: ರಾಚುಆ /68/ ಟಿಜೆಡ್ಪಿ/ 2016 , ದಿನಾಂಕ: 02 - 11 - 2016 ) 
ವಿವಿಧ ಕಾರಣಗಳಿಂದ ತೆರವಾಗಿರುವ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿಗಳ ಸದಸ್ಯ ಸ್ಥಾನಗಳಿಗೆ ಉಪ ನಡೆಯಲಿರುವ 

ವಿವರಗಳು. 

ಜಿಲ್ಲಾ ಪಂಚಾಯತ್ 
ಕ್ರ. ಸಂ . ಜಿಲ್ಲೆಯ ಹೆಸರು | 

ತಾಲ್ಲೂಕಿನ ಹೆಸರು ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 


- 


2 


ಧಾರವಾಡ 
ಉತ್ತರ ಕನ್ನಡ | 


ಧಾರವಾಡ 
ಜೋಯಿಡಾ 


3- ಹೆಬ್ಬಳ್ಳಿ 
1 - ರಾಮನಗರ 


| ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 


ತಾಲ್ಲೂಕು ಪಂಚಾಯತ್ 
ಕ್ರ. ಸಂ . | ಜಿಲ್ಲೆಯ ಹೆಸರು | ತಾಲ್ಲೂಕಿನ ಹೆಸರು 
1 
1 | ಬೆಳಗಾವಿ 

ಚಿಕ್ಕೋಡಿ 
2 ಕಲಬುರಗಿ 

ಆಳಂದ 


17 -ಕೋಡ್ನಿ 
23 - ತಡಕಲ 


ನಾಗರಾಜು. ಎನ್ . ಆರ್ . 
ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು: 20 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಪ ರಾಜ್ಯ ಪತ್ರಿಕೆ 


ಶ್ರೀ 


ಶ್ರೀ 


ಭಾಗ -III 
Part - III 


ನಂ . ೧೨೧೪ 
No. 1214 


ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ ( ಕಾರ್ತಿಕ ೧೧, ಶಕ ವರ್ಷ ೧೯೩೮) 
Bengaluru , Wednesday , November 2 , 2016 (Karthika 11 , Shaka Varsha 1938 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ನಅಇ 122 ಎಂಎಲ್ಆರ್ 2016 , ಬೆಂಗಳೂರು, ದಿನಾಂಕ: 02 - 11 - 2016, 


ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ( ಚುನಾವಣೆ) ನಿಯಮಾವಳಿಗಳು 1979ರ 68ನೇ ನಿಯಮದೊಂದಿಗೆ 
ಓದಲಾದ 1976ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ನಿಯಮಗಳ ಅಧಿನಿಯಮ ( 1977ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ :14) ರ 32ನೇ ಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ 18ನೇ ಅವಧಿಯ ತುಮಕೂರು 
ಮಹಾನಗರ ಪಾಲಿಕೆಯ ಉಪಮೇಯರ್ ಸ್ಥಾನಕ್ಕೆ ದಿನಾಂಕ: 06 - 10 - 2016 ರಂದು ನಡೆದ ಚುನಾವಣೆಯಲ್ಲಿ 
ಉಪಮೇಯರ್ ಆಗಿ ಈ ಕೆಳಕಂಡ ಅಭ್ಯರ್ಥಿಯು ಆಯ್ಕೆಯಾಗಿದ್ದು, ಸದರಿ ಅಭ್ಯರ್ಥಿಯ ಹೆಸರನ್ನು ಈ ಮೂಲಕ 
ಸಾರ್ವಜನಿಕ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


ಆಯ್ಕೆಯಾದ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಉಪ ಮಹಾಪೌರ ಸ್ಥಾನಕ್ಕೆ 
ಶ್ರೀ ಟಿ. ಆರ್. ನಾಗರಾಜು, 
ಕೃಷ್ಣನಗರ, 
ತುಮಕೂರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - II ಬೆಂಗಳೂರು, ಗುರುವಾರ, ನವೆಂಬರ್ ೩ , ೨೦೧೬ ( ಕಾರ್ತಿಕ ೧೨, ಶಕ ವರ್ಷ ೧೯೩೮) | || ನಂ . ೧೨೧೬ 
Bengaluru , Thursday , November 3 , 2016 (Karthika 12 , Shaka Varsha 1938 ) No. 1216 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ 

ಈ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಚುನಾ[ ಗ್ರಾ. ಪಂ .] ಸಿಆರ್ / 02 / 2014- 15 , ಬೆಂಗಳೂರು, ದಿನಾಂಕ : 28 -10 - 2016 . 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಇವರ ಅಂತಿಮ ಅಧಿಸೂಚನೆ ಸಂಖ್ಯೆ : ಚುನಾ ( ಹೊ . ಗ್ರಾಪಂ) 
ಸಿಆರ್ /01/2014 - 15, ದಿನಾಂಕ: 04 - 02 - 2015 ಅನ್ನು ಪ್ರಶ್ನಿಸಿ ಸಾರ್ವಜನಿಕರು ಕರ್ನಾಟಕ ಪಂಚಾಯತ್ ರಾಜ್ 
ಅಧಿನಿಯಮ 1993ರ ಪ್ರಕರಣ 4(3) ರನ್ವಯ ಮಾನ್ಯ ಪ್ರಾದೇಶಿಕ ಆಯುಕ್ತರಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಸದರಿ 
ಮೇಲ್ಮನವಿಯನ್ನು ಪರಿಶೀಲಿಸಿ, ಮಾನ್ಯ ಪ್ರಾದೇಶಿಕ ಆಯುಕ್ತರು , ಬಾಗಲೂರು ಗ್ರಾಮ ಪಂಚಾಯಿತಿಯ 
ರಜಾಕ್‌ಸಾಬ್‌ಪಾಳ್ಯವನ್ನು ಸಾತನೂರು ಹೊಸ ಗ್ರಾಮ ಪಂಚಾಯಿತಿಗೆ ಹಾಗೂ ಸುಗ್ಗಟ್ಟ ಗ್ರಾಮವನ್ನು ಬೆಟ್ಟಹಲಸೂರು ಗ್ರಾಮ 
ಪಂಚಾಯಿತಿಗೆ ಸೇರಿಸಿ ಸಂಖ್ಯೆ :ಕೆಪಿಆರ್ / ಆರ್‌ಪಿ /01 /2014 - 15, ದಿನಾಂಕ: 30 - 03 - 2015ರಲ್ಲಿ ಆದೇಶಿಸಿ , ಕರ್ನಾಟಕ ಗ್ರಾಮ 
ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ, 1993ರ ಪ್ರಕರಣ 4( 3) ರಲ್ಲಿ ಸಂಖ್ಯೆ:ಕೆಪಿಆರ್/ ಆರ್‌ಪಿ /82 /2014 -15, 
ದಿನಾಂಕ: 06 - 04 - 2015ರಂದು ಅಧಿಸೂಚನೆ ಹೊರಡಿಸಿರುತ್ತಾರೆ. 

ಸದರಿ ಅಧಿಸೂಚನೆಯ ವಿರುದ್ದ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶ್ರೀಮತಿ. ಮಂಜುಳ ಹಾಗೂ 
ಇತರರು, ಬೆಟ್ಟಹಲಸೂರು ಗ್ರಾಮ ಇವರು ಸಲ್ಲಿಸಿದ ಡಬ್ಯೂಪಿ. ನಂ .31535 / 2016 & 32227 - 234 /2016 , ಶ್ರೀ 
ದಾನೇಗೌಡ ಹಾಗೂ ಇತರರು, ಬಾಗಲೂರು ಗ್ರಾಮ ಇವರು ಸಲ್ಲಿಸಿದ ರಿಟ್ ಅರ್ಜಿ ಸಂಖ್ಯೆ.14545 -546 /2016 , ಶ್ರೀ 
ಮಜೀದ್ ಖಾನ್ ಹಾಗೂ ಇತರರು, ರಜಾಕ್‌ಸಾಬ್ ಪಾಳ್ಯ , ಬಾಗಲೂರು ಗ್ರಾಮ ಇವರು ಸಲ್ಲಿಸಿದ ರಿಟ್ ಅರ್ಜಿ 
ಸಂಖ್ಯೆ.1019 - 1023 /2016 ಹಾಗೂ ಶ್ರೀ ಮಹಮ್ಮದ್ ಗೌಸ್ ಹಾಗೂ ಇತರರು, ರಜಾಕ್‌ಸಾಬ್ ಪಾಳ್ಯ ಬಾಗಲೂರು ಗ್ರಾಮ 
ಇವರು ರಿಟ್ ಅರ್ಜಿ ಸಂಖ್ಯೆ 777 - 779/ 2016ಸಲ್ಲಿಸಿದ್ದು, ಈ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯವು ವಿಚಾರಣೆ ನಡೆಸಿ 
ದಿನಾಂಕ: 13 - 07 - 2016ರಂದು ನೀಡಿರುವ ಆದೇಶದಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ಇವರು ರಿಟ್ 
ಅರ್ಜಿದಾರರ ಅಹವಾಲಿನ ಬಗ್ಗೆ ಪುನರ್ ಪರಿಶೀಲಿಸಿ ಆದೇಶಿಸುವಂತೆ ಸೂಚಿಸಿದೆ. 

ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ಇವರು 
ಅರ್ಜಿದಾರರ ಮನವಿಯ ಬಗ್ಗೆ ಪುನರ್‌ ವಿಚಾರಣೆ ನಡೆಸಿ ದಿನಾಂಕ: 24 - 08 - 2016 ರಂದು ಆದೇಶಿಸಿರುತ್ತಾರೆ. ಸದರಿ 
ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ ಇವರ ಅಧಿಸೂಚನೆ ಸಂಖ್ಯೆ : ಚುನಾ( ಹೊ . ಗ್ರಾ . ಪಂ ) ಸಿಆರ್ /01 /2014 
15 , ದಿನಾಂಕ: 04 - 02 - 2015ರಲ್ಲಿ ಸುಗ್ಗಟ್ಟ ಗ್ರಾಮವನ್ನು ಸಾತನೂರು ಗ್ರಾಮ ಪಂಚಾಯಿತಿಗೆ ಸೇರ್ಪಡೆಗೊಳಿಸಿರುವುದನ್ನು 
ಮಾರ್ಪಡಿಸಿ , ಸುಗ್ಗಟ್ಟ ಗ್ರಾಮವನ್ನು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಗೆ ಹಾಗೂ ರಜಾಕ್‌ಸಾಬ್‌ಪಾಳ್ಯ ದಾಖಲೆ 
ಗಾಮವನು ಬಾಗಲೂರು ಗ್ರಾಮ ಪಂಚಾಯಿತಿಗೆ ಸೇರ್ಪಡೆಗೊಳಿಸಿ ಆದೇಶಿಸಿರುತ್ತಾರೆ ಹಾಗೂ ಕರ್ನಾಟಕ ಗ್ರಾಮ ಸ್ವರಾಜ್ 
ಮತ್ತು ಪಂಚಾಯತ್ ರಾಜ್ ಕಾಯ್ದೆ , 1993ರ ಕಲಂ 4( 3) ರಡಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ 
ಒಳಪಡುವ ಗ್ರಾಮಗಳನ್ನು ನಮೂದಿಸಿ, ಸಂಖ್ಯೆ:ಕೆಪಿಆ‌ , ಆರ್‌ಪಿ/ 01 /2014 - 15 ದಿನಾಂಕ: 26 - 08 - 2016 ಅಧಿಸೂಚನೆ 
ಹೊರಡಿಸಿರುತ್ತಾರೆ. 

ಮಾನ್ಯ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ರವರ ದಿನಾಂಕ: 26 - 08 - 2016 ಅಧಿಸೂಚನೆಯಂತೆ 
ಬಾಗಲೂರು, ಬೆಟ್ಟಹಲಸೂರು ಮತ್ತು ಸಾತನೂರು ಗ್ರಾಮ ಪಂಚಾಯಿತಿಗಳ ಪುನರ್ ವಿಂಗಡಣೆಯಾಗಿರುವುದರಿಂದ ಈ 


ಗ್ರಾಮ ಪಂಚಾಯಿತಿಗಳಿಗೆ ಸಂಬಂದಿಸಿದಂತೆ ಈ ಕಛೇರಿಯಿಂದ ದಿ.04 .05 .2015ರಂದು ಪ್ರಕರಣ 5 (5) ರಡಿಯಲ್ಲಿ 
ಹೊರಡಿಸಲಾಗಿದ್ದ ಅಧಿಸೂಚನೆಗೆ ಸೂಕ್ತ ತಿದ್ದುಪಡಿ ಮಾಡುವುದು ಅವಶ್ಯವಾಗಿರುತ್ತದೆ. 36 - ಬಾಗಲೂರು ಹಾಗೂ 39 
ಸಾತನೂರು ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡಬೇಕಾಗಿದ್ದು, 35 - ಬೆಟ್ಟಹಲಸೂರು ಗ್ರಾಮ 
ಪಂಚಾಯಿತಿಗೆ ಸಂಬಂಧಿಸಿದಂತೆ ಯಾವುದೇ ತಿದ್ದುಪಡಿ ಮಾಡುವ ಅವಶ್ಯಕತೆಯಿರುವುದಿಲ್ಲ . 

35 - ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಗೆ ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಚುನಾ( ಗ್ರಾಪಂ) 
ಸಿಆರ್ /02 /2014 - 15 , ದಿನಾಂಕ:04 - 05 - 2015ರ ಕೋಷ್ಟಕ -1 ರ ಕ್ರಮ ಸಂಖ್ಯೆ 7 ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿ ತಿಮ್ಮಸಂದ್ರ ಗ್ರಾಮದ ಜೊತೆಗೆ ದಾಖಲೆ ಗ್ರಾಮ ಟಿ. ಅಗ್ರಹಾರವಾಗಿದ್ದು ಕೈಬಿಟ್ಟುಹೋಗಿರುವ ಕಾರಣ ತಿಮ್ಮಸಂದ್ರ 
ಗ್ರಾಮ ಹಾಗೂ ಟಿ. ಅಗ್ರಹಾರ ಎಂದು ಓದಿಕೊಳ್ಳತಕ್ಕದ್ದು ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 

39 - ಸಾತನೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ, ಪ್ರಾದೇಶಿಕ ಆಯುಕ್ತರು 
ದಿನಾಂಕ: 26 - 08 - 2016ರ ಅಧಿಸೂಚನೆಯಲ್ಲಿ ರಜಾಕ್‌ಸಾಬ್‌ಪಾಳ್ಯ ದಾಖಲೆ ಗ್ರಾಮವನ್ನು ಬೇರ್ಪಡಿಸಿ, ಕ್ರಮ ಸಂಖ್ಯೆ - 36 
ಬಾಗಲೂರು ಗ್ರಾಮ ಪಂಚಾಯಿತಿಗೆ ಸೇರ್ಪಡೆ ಮಾಡಿ ಅಧಿಸೂಚನೆ ಹೊರಡಿಸಿರುವ ಪ್ರಯುಕ್ತ , ಈ ಕಛೇರಿಯ 
ಅಧಿಸೂಚನೆ ಸಂಖ್ಯೆ: ಚುನಾ( ಗ್ರಾಪಂ) ಸಿಆರ್ /02 /2014 - 15, ದಿನಾಂಕ: 04 - 05 - 2015ರ ಕೋಷ್ಟಕ - 1ರಲ್ಲಿ ನಿರ್ಧಿಷ್ಟಪಡಿಸಿದ 
ಕ್ಷೇತ್ರ ಸಂಖ್ಯೆ .6 ಮತ್ತು 7 ಗಳನ್ನು ಕೈಬಿಡಲಾಗಿದೆ. ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 

36 - ಬಾಗಲೂರು ಗ್ರಾಮ ಪಂಚಾಯಿತಿಗೆ ರಜಾಕ್‌ಸಾಬ್‌ಪಾಳ್ಯ ಗ್ರಾಮವನ್ನು ಹೊಸದಾಗಿ ಸೇರ್ಪಡೆಗೊಳಿಸಿ, 
ಪ್ರಾದೇಶಿಕ ಆಯುಕ್ತರು ದಿನಾಂಕ: 26 - 08 - 2016ರಂದು ಅಧಿಸೂಚನೆ ಹೊರಡಿಸಿರುವುದರಿಂದ, ಈ ಕಛೇರಿಯಿಂದ 
ಹೊರಡಿಸಲಾಗಿರುವ ಅಧಿಸೂಚನೆ ಸಂಖ್ಯೆ: ಚುನಾ ( ಗ್ರಾಪಂ) ಸಿಆರ್/ 02 /2014 - 15 , ದಿನಾಂಕ: 04 - 05 - 2015ರಲ್ಲಿ 
ಬಾಗಲೂರು ಗ್ರಾಮ ಪಂಚಾಯಿತಿಗೆ ಹೊರಡಿಸಲಾಗಿದ್ದ ಕೋಷ್ಟಕ-1, ಕೋಷ್ಟಕ -2 ಮತ್ತು ಕೋಷ್ಟಕ -3ನ್ನು ರದ್ದುಪಡಿಸಿ, 
ಹೊಸದಾಗಿ ಈ ಕೆಳಕಂಡಂತೆ ಅಧಿಸೂಚಿಸಿದೆ. 

ಅದರಂತೆ, [i] ಕೋಷ್ಟಕ - Iರ ಅಂಕಣ[ 2] ರಲ್ಲಿ ಕ್ಷೇತ್ರದ ಹೆಸರುಗಳನ್ನು ಅಂಕಣ[ 3] ರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ 
ಕ್ಷೇತ್ರಗಳ ವ್ಯಾಪ್ತಿಯನ್ನು ಹಾಗೂ ಅಂಕಣ [4]ರಲ್ಲಿ ಕ್ಷೇತ್ರಕ್ಕೆ ಹಂಚಿಕೆ ಮಾಡಲಾದ ಸ್ಥಾನಗಳ ಸಂಖ್ಯೆಗಳನ್ನು ನಿಗದಿಪಡಿಸಿ 
ನಮೂದಿಸಲಾಗಿದೆ. 

ಅದರಂತೆ [ li] ಕೋಷ್ಟಕ - IIರ ಅಂಕಣ [ 2]ರಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ /ಹಿಂದುಳಿದ ವರ್ಗ “ ಅ ” ಮತ್ತು 
ಹಿಂದುಳಿದ ವರ್ಗ “ ಎ ” ವರ್ಗಗಳಿಗೆ ಸೇರಿದವರಿಗೆ ಮೀಸಲಿರಿಸಿದ ಕ್ಷೇತ್ರಗಳನ್ನು ಹಾಗೂ ಹೀಗೆ ಮೀಸಲಿರಿಸಿರುವ ಸ್ಥಾನಗಳ 
ಪೈಕಿ ಮಹಿಳೆಯರಿಗಾಗಿ ಅಂಕಣ[3] ರಲ್ಲಿ ಮೀಸಲಿರಿಸಲಾದ ಕ್ಷೇತ್ರಗಳನ್ನು ನಿರ್ಧಿಷ್ಟಪಡಿಸಲಾಗಿದೆ. 

ಹಾಗೂ ಕೋಷ್ಟಕ- IIIರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿನ ಮೀಸಲಿರಿಸದ ( UN _ RESERVED ] ಸ್ಥಾನಗಳನ್ನು 
ಅಂಕಣ[2] ರಲ್ಲಿ ಮತ್ತು ಹೀಗೆ ಮೀಸಲಿರಿಸದ ಈ ಸ್ಥಾನಗಳ ಪೈಕಿ ಮಹಿಳೆಯರಿಗಾಗಿ ಮೀಸಲಿರಿಸಲಾದ ಕ್ಷೇತ್ರಗಳನ್ನು 
ಅಂಕಣ [3]ರಲ್ಲಿ ತೋರಿಸಲಾಗಿದೆ. 

ಕೋಷ್ಟಕ - I 
ಜಿಲ್ಲೆ: ಬೆಂಗಳೂರು 

- ತಾಲ್ಲೂಕು: ಬೆಂಗಳೂರು ಉತ್ತರ( ಅಪರ) 
( 36 ) ಗ್ರಾಮ ಪಂಚಾಯಿತಿ ಹೆಸರು: ಬಾಗಲೂರು 
ಒಟ್ಟು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸಂಖ್ಯೆ : 07 
ಕ್ರ, ಪ್ರಾದೇಶಿಕ ಚುನಾವಣಾ 

ಪ್ರಾದೇಶಿಕ ಚುನಾವಣಾ 

ಹಂಚಿಕೆ ಆಗಿರುವ 
ಸಂ . ರ ಹೆಸರು ಈ ಕ್ಷೇತ್ರದ ವ್ಯಾಪ್ತಿ 

ಸ್ಥಾನಗಳು 
ಬಾಗಲೂರು- 1 

ಬಾಗಲೂರು ಬಾಗಶಃ | 
ಬಾಗಲೂರು- 2 

ಬಾಗಲೂರು ಬಾಗಶಃ 
ಬಾಗಲೂರು- 3 

ಬಾಗಲೂರು ಬಾಗಶಃ 
ಬಾಗಲೂರು- 4 

ಬಾಗಲೂರು ಕಾಲೋನಿ 
ಬಾಗಲೂರು- 5 

ರಜಾಕ್ ಸಾಬ್ ಪಾಳ್ಯ ಬಾಗಶಃ 
ಬಾಗಲೂರು- 6 

ರಜಾಕ್ ಪಾಳ್ಯ ಪಾಳ್ಯ ಭಾಗಶಃ 
ಬಾಗಲೂರು- 7 ಮಸ್ತಾನ್ ಸಾಬ್ ಪಾಳ್ಯ 

ಒಟ್ಟು 26 


ಬೆಂಗಳೂರು ಉತ್ತರ ( ಅಪರ ) ತಾಲ್ಲೂಕು 

ಕೋಷ್ಟಕ - II 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು , ಹಿಂದುಳಿದ ಅ ವರ್ಗ ಬ ವರ್ಗಗಳಿಗೆ ಮೀಸಲಿಸಿದ ಸ್ಥಾನಗಳು ಹಾಗೂ ಈ ಪೈಕಿ 

- ಮಹಿಳೆಯರಿಗೆ ಮೀಸಲಿರಿಸಿದ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳು 
ಕ್ರ. ಸಂ : ಗ್ರಾಮ ಪಂಚಾಯಿತಿ ಹೆಸರು: ಬಾಗಲೂರು 

[ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಮತ್ತು 
ಸಂ . 

ಹಿಂದುಳಿದ ಅ ವರ್ಗ ಮತ್ತು ಹಿಂದುಳಿದ ಹಿಂದುಳಿದ ಅ ವರ್ಗ ಹಿಂದುಳಿದ ಬ ವರ್ಗಗಳ 
ಬ ವರ್ಗಗಳಿಗೆ ಸೇರಿದವರಿಗಾಗಿ ಸ್ಥಾನಗಳನ್ನು ಸ್ಥಾನಗಳಿಂದ ಮಹಿಳೆಯರಿಗಾಗಿ ಮೀಸಲಿರಿಸಿದ 
ಮೀಸಲಿರಿಸಲಾದ ಚುನಾವಣಾ ಕ್ಷೇತ್ರಗಳ ಹೆಸರು 

ಚುನಾವಣಾ ಕ್ಷೇತ್ರಗಳು 
2 

- 

3 

ಪರಿಶಿಷ್ಟ ಜಾತಿ 
ಬಾಗಲೂರು- 1 

| ಬಾಗಲೂರು- 1 
ಬಾಗಲೂರು- 2 
ಬಾಗಲೂರು- 4 

ಬಾಗಲೂರು- 4 
ಬಾಗಲೂರು- 4 

ಪರಿಶಿಷ್ಟ ಪಂಗಡಗಳು 
ಬಾಗಲೂರು - 3 

ಬಾಗಲೂರು- 3 

ಹಿಂದುಳಿದ ಅ ವರ್ಗ 
ಬಾಗಲೂರು- 1 
ಬಾಗಲೂರು- 3 

ಬಾಗಲೂರು- 3 
ಬಾಗಲೂರು- 5 
| ಬಾಗಲೂರು- 5 

ಬಾಗಲೂರು- 5 
ಬಾಗಲೂರು- 6 
| ಬಾಗಲೂರು- 6 

ಬಾಗಲೂರು- 6 

ಹಿಂದುಳಿದ ಬ ವರ್ಗ 
ಬಾಗಲೂರು - 2 

ಬಾಗಲೂರು- 2 
ಬಾಗಲೂರು- 7 


ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು 

ಕೋಷ್ಟಕ - III 
ಪ್ರಾದೇಶಿಕ ಚುನಾವಣಾ ಕ್ಷೇತ್ರದಲ್ಲಿ ಮೀಸಲಿಡದ ಸ್ಥಾನಗಳು ಹಾಗೂ ಅವುಗಳ ಪೈಕಿ ಮಹಿಳೆಯರಿಗೆ ಮೀಸಲಿಟ್ಟ ಸ್ಥಾನಗಳ 

ಪ್ರಾದೇಶಿಕ ಚುಣಾವಣಾ ಕ್ಷೇತ್ರಗಳು 
ಕ್ರ. ಸಂ : ಗ್ರಾಮ ಪಂಚಾಯಿತಿ ಹೆಸರು: ಬಾಗಲೂರು 

ಕ್ರ ಸ್ಥಾನಗಳನ್ನು ಮೀಸಲಿಡದ ಚುನಾವಣಾ ಕ್ಷೇತ್ರಗಳ | ಸ್ಥಾನಗಳನ್ನು ಮೀಸಲಿಡದ ಸ್ಥಾನಗಳ ಪೈಕಿ ಮಹಿಳೆಯರಿಗಾಗಿ | 
ಸಂ . ಹೆಸರು 

ಕ್ಷೇತ್ರಗಳನ್ನು ಮೀಸಲಿಟ್ಟಿರುವ ಚುನಾವಣಾ ಕ್ಷೇತ್ರದ ಹೆಸರು 
- 2 
ಬಾಗಲೂರು- 1 
ಬಾಗಲೂರು- 2 

[ ಬಾಗಲೂರು- 2 
ಬಾಗಲೂರು- 2 
ಬಾಗಲೂರು - 3 

ಬಾಗಲೂರು- 3 
ಬಾಗಲೂರು- 3 
ಬಾಗಲೂರು- 4 

ಬಾಗಲೂರು- 4 


ಸಂ . 


ಸ್ಥಾನಗಳನ್ನು ಮೀಸಲಿಡದ ಚುನಾವಣಾ ಕ್ಷೇತ್ರಗಳ | ಸ್ಥಾನಗಳನ್ನು ಮೀಸಲಿಡದ ಸ್ಥಾನಗಳ ಪೈಕಿ ಮಹಿಳೆಯರಿಗಾಗಿ 
ಹೆಸರು 

ಕ್ಷೇತ್ರಗಳನ್ನು ಮೀಸಲಿಟ್ಟಿರುವ ಚುನಾವಣಾ ಕ್ಷೇತ್ರದ ಹೆಸರು 
- 2 
| ಬಾಗಲೂರು- 4 
ಬಾಗಲೂರು- 5 

ಬಾಗಲೂರು- 5 
ಬಾಗಲೂರು- 5 
ಬಾಗಲೂರು- 6 

ಬಾಗಲೂರು- 6 
ಬಾಗಲೂರು- 6 
ಬಾಗಲೂರು- 7 

ಬಾಗಲೂರು- 7 
ಬಾಗಲೂರು- 7 


10 


ಕೋಷಕ - I 
ಜಿಲ್ಲೆ: ಬೆಂಗಳೂರು 

ತಾಲ್ಲೂಕು: ಬೆಂಗಳೂರು ಉತ್ತರ( ಅಪರ) 
39 ) ಗ್ರಾಮ ಪಂಚಾಯಿತಿ ಹೆಸರು: ಸಾತನೂರು 
ಒಟ್ಟು ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳ ಸಂಖ್ಯೆ: 05 
ಕ್ರ | ಪ್ರಾದೇಶಿಕ ಚುನಾವಣಾ 

ಪ್ರಾದೇಶಿಕ ಚುನಾವಣಾ 

ಹಂಚಿಕೆ ಆಗಿರುವ 
ಸಂ . ಕ್ಷೇತ್ರದ ಹೆಸರು | 

ಕ್ಷೇತ್ರದ ವ್ಯಾಪ್ತಿ 

ಸ್ಥಾನಗಳು 
| ಸಾತನೂರು- 1 

ಸಾತನೂರು 
ಸಾತನೂರು- 2 

ಸಾತನೂರು 
ಹೊಸಹಳ್ಳಿ -1 

ಹೊಸಹಳ್ಳಿ 
| ಹೊಸಹಳ್ಳಿ - 2 

ಹೊಸಹಳ್ಳಿ 
5 | ಬೈಯಪ್ಪನಹಳ್ಳಿ ಬೈಯಪ್ಪನಹಳ್ಳಿ 

ಒಟ್ಟು | 11 | 


ವಿ . ಶಂಕರ್ 
ಜಿಲ್ಲಾಧಿಕಾರಿಗಳು ಹಾಗೂ 
ಜಿಲ್ಲಾ ಚುನಾವಣಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ , ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೧೭ 
No . 1217 


Part - III 


ಬೆಂಗಳೂರು, ಗುರುವಾರ, ನವೆಂಬರ್ ೩ , ೨೦೧೬ ( ಕಾರ್ತಿಕ ೧೨, ಶಕ ವರ್ಷ ೧೯೩೮) . 
Bengaluru , Thursday , November 3 , 2016 (Karthika 12 , Shaka Varsha 1938 ) 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 62 ಸೇಲೋಆ2016, ಬೆಂಗಳೂರು, ದಿನಾಂಕ: 03.11 .2016 


ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರೊ , ಹೆಚ್.ಗೋವಿಂದಯ್ಯ ಇವರ 
ಪದಾವಧಿಯು ಸಂವಿಧಾನದ ಅನುಚ್ಛೇದ 316( 2) ರನ್ವಯ ದಿ: 03.11.2016ರ ಅಪರಾಹ್ನ ಮುಗಿಯಲಿದೆ. ವಿವರಗಳು 
ಕೆಳಕಂಡಂತಿವೆ: 


ಕ್ರ 


ಹೆಸರು 


ಜನ್ಮ ದಿನಾಂಕ 


ಅಧಿಕಾರ ವಹಿಸಿಕೊಂಡ | ನಿವೃತ್ತರಾಗಲಿರುವ 
ದಿನಾಂಕ 

ದಿನಾಂಕ 


1 


ಪ್ರೊ . ಹೆಚ್.ಗೋವಿಂದಯ್ಯ 


04.11 .1954 


27. 03 .2015 


03.11.2016 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್.ಎನ್. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

(ಸೇವೆಗಳು - 7) . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part – III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 
Bengaluru , Friday , November 4 , 2016 (Karthika 13 , Shaka Varsha 1938 ) 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 
ಸಂಖ್ಯೆ : ಸಿವಿಸಿ/ 25 / 2014- 15, ಬೆಂಗಳೂರು, ದಿನಾಂಕ : 02 - 11 - 2016 


ನಂ . ೧೨೧೮ 
No . 1218 


ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಗಾಂಧಿನಗರ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ 

ಮಾರ್ಗಸೂಚಿಯ ದರಪಟ್ಟಿಯ ಕುರಿತು. 
ಉಲ್ಲೇಖ: 1. ಅಧಿಸೂಚನೆ ಸಂಖ್ಯೆ : ಸಿವಿಸಿ/25 /2014 - 15 , ಬೆಂಗಳೂರು, ದಿನಾಂಕ: 28 - 03 - 2016 . 

2. ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ/ 25 /2014 - 15 , ಬೆಂಗಳೂರು, ದಿನಾಂಕ: 05 - 05 - 2016. 
3. ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/ 2014 -15, ಬೆಂಗಳೂರು, ದಿನಾಂಕ: 22 - 09 - 2016 . 
4. ದಿನಾಂಕ: 02 - 11 - 2016 ರಂದು ನೆಡೆದ ಸಿವಿಸಿ ಸಭೆ ನಡವಳಿಗಳು. 

ಬೆಂಗಳೂರು ನಗರ ಜಿಲ್ಲೆಯ ಗಾಂಧಿನಗರ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು 
ಪರಿಷ್ಕರಿಸಿ ಹೊರಡಿಸಿದ ಉಲ್ಲೇಖ(1) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ - III, ಸಂಖ್ಯೆ : 462 ನ್ನು ದಿನಾಂಕ: 28 - 03 - 2016 ರಂದು ಪ್ರಕಟಿಸಲಾಗಿತ್ತು. 
ಉಲ್ಲೇಖ( 3) ರ ಕರಡು ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ : 1102 ದಿನಾಂಕ: 22 - 09 - 2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 
ದಿನಗಳೊಳಗಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆ/ ಸಲಹೆ /ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು . ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 - 2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ ಸಲಹೆ /ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 
ಜಿಲ್ಲಾ ನೋಂದಣಿ ಕಛೇರಿ:- ಗಾಂಧಿನಗರ 
ಉಪನೋಂದಣಿ ಕಛೇರಿ: - ಗಾಂಧಿನಗರ 

ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕ್ರಮ | ದರಪಟ್ಟಿ ದರಪಟ್ಟಿ 

ಕಾಲಂ | ದಿನಾಂಕ: 28 - 03 - 2016 ರಂದು 

ತಿದ್ದುಪಡಿ ಮಾಡಿರುವಂತೆ ಷರಾ 
ಪುಟ ಕ್ರಮ 

ಪ್ರದೇಶ 
ಸಂಖ್ಯೆ 

ಸಂಖ್ಯೆ | ಅಧಿಕೃತವಾಗಿ ಮುದ್ರಾಣವಾಗಿರುವಂತೆ 
490950 ರ ಬದಲಿಗೆ. 203700 

ಸರಿಪಡಿಸಿದೆ 
133 O . T .C .Road ( K . V temple street to 

203000 ರ ಬದಲಿಗೆ 

131700 

ಸರಿಪಡಿಸಿದೆ 
Avenue Road and Nagarathpet Cross ) 

204400 ರ ಬದಲಿಗೆ 133100 

ಸರಿಪಡಿಸಿದ 


ಸಂಖ್ಯೆ | 


ಸಂಖ್ಯೆ 


ಪ 


ಉಪನೋಂದಣಿ ಕಛೇರಿ:- ಮಲ್ಲೇಶ್ವರಂ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 


ಕ್ರಮ 


ಷರಾ 


ದರಪಟ್ಟಿ 
ಪುಟ 
ಸಂಖ್ಯೆ 


| ದರಪಟ್ಟಿ | 

ಕ್ರಮ 
ಸಂಖ್ಯೆ 


ಪ್ರದೇಶ 


ಕಾಲಂ 
ಸಂಖ್ಯೆ 


ದಿನಾಂಕ: 28 - 03 - 2016 ರಂದು 

ತಿದ್ದುಪಡಿ ಮಾಡಿರುವಂತೆ 
ಅಧಿಕೃತವಾಗಿ ಮುದ್ರಾಣವಾಗಿರುವಂತೆ 
ಸ್ಯಾಂಕಿ ಟ್ಯಾಂಕ್ ರಸ್ತೆ ಬಳ್ಳಾರಿ 

ಸ್ಯಾಂಕಿ ಟ್ಯಾಂಕ್ ರಸ್ತೆ - ಕಾವೇರಿ 
- ರಾಷ್ಟ್ರೀಯ ಹೆದ್ದಾರಿ ರಸ್ತೆ/ ರ ಬದಲಿಗೆ | ಚಿತ್ರಮಂದಿರದಿಂದ ಮಾರಮ್ಮ 
ಹೊಸ ವಿಮಾನ ನಿಲ್ದಾಣ ರಸ್ತೆ 

ವೃತ್ತದ ವರೆಗೆ 
Sanky Tank road/ Bellary National | ರ ಬದಲಿಗೆ | Sanky Tank road - From Kaveri 
Highway road / New Airport road 

Theatre to Maramma Circle 


ಸರಿಪಡಿಸಿದೆ 


39 


138 


Sanky Tank road - From Kaveri 

Theatre to Maramma Circle 


ಸರಿಪಡಿಸಿದೆ 


ಉಪನೋಂದಣಿ ಕಛೇರಿ:- ಗಂಗಾನಗರ | 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 


ಕ್ರಮ 


ದರಪಟ್ಟಿ 
ಪುಟ 


ಸಂಖ್ಯೆ 


ದರಪಟ್ಟಿ 
ಕ್ರಮ 


ಷರಾ 


ತಿದ್ದುಪಡಿ ಮಾಡಿರುವಂತೆ 


ಕಾಲಂ | ದಿನಾಂಕ: 28 - 03 - 2016 ರಂದು 
ಸಂಖ್ಯೆ | ಅಧಿಕೃತವಾಗಿ ಮುದ್ರಾಣವಾಗಿರುವಂತೆ 


ಪ್ರದೇಶ 


169 


AECS ಲೇಔಟ್ 
ಬಿ . ಡಿ. ಎ / ಹೆಚ್ . ಬಿ . ಸಿ. ಎಸ್ . 
ಆರ್ . ಎಂ . ವಿಲಾಸ್ 1 / 2 / 3ನೆ 


73500 


ರ ಬದಲಿಗೆ 


94500 


ಸರಿಪಡಿಸಿದೆ 


[ ಉಪನೋಂದಣಿ ಕಛೇರಿ: - ಕಾಚರ 


ಕ್ರಮ 


ಸಂಖ್ಯೆ 


ಷರಾ 


ತಿದ್ದುಪಡಿ ಮಾಡಿರುವಂತೆ 


ದರಪಟ್ಟಿ 
ಪುಟ 
ಸಂಖ್ಯೆ 


ದರಪಟ್ಟಿ 
ಕ್ರಮ 
ಸಂಖ್ಯೆ 


ಪ್ರದೇಶ 


- 2 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ ದಿನಾಂಕ: 28 - 03 - 2016 ರಂದು 
ಸಂಖ್ಯೆ ಅಧಿಕೃತವಾಗಿ ಮುದ್ರಾಣವಾಗಿರುವಂತೆ 

ಹೆಣ್ಣೂರು ಹೆಚ್. ಬಿ . ಆರ್ ಬಡಾವಣೆ 

Hennur HBR Layout 
ಹೆಣ್ಣೂರು ಹೆಚ್ . ಬಿ. ಆರ್ ಬಡಾವಣೆ 

37700 
34300 

35700 
ಕೈಬಿಟ್ಟುಹೋಗಿದೆ 


| 


45 


| | 


To be Deleted 
To be Deleted 
To be Deleted 
To be Deleted 

To be Deleted 
| ಹೆಣ್ಮರು ಹೆಚ್. ಬಿ . ಆರ್ ಬಡಾವಣೆ 
Hennur HBR Layout 

53000 
46100 
47500 
450 
578 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ | 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ | 


2 | 83 | 136A | 


ಹೆಣ್ಣೂರು ಹೆಚ್. ಬಿ.ಆರ್ ಬಡಾವಣೆ 


ಹೋಗಿದೆ 
ರೂಗಿದೆ 


ಕೈಬಿಟುಹೋಗಿದೆ 


ಗಿದೆ. 


180 


ಕಾಡುಗೊಂಡನಹಳ್ಳಿ 
ಲಿಂಗರಾಜಪುರ 


ಕೈಬಿಟ್ಟುಹೋಗಿದೆ 
- ಕೈಬಿಟ್ಟುಹೋಗಿದೆ 


ಸೂಚನೆ: 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ. 
2 . ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ 
3. ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್ ಬಿಲ್ಡಪ್ ಏರಿಯಾ ಅನ್ವಯಿಸುತ್ತದೆ. 
4, ದಿನಾಂಕ : 01 -04- 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 

1957ರ ಕಲಂ 45ಎ (3) ಅನ್ವಯ ಸಂಬಂಧಿಸಿದ ಉನೋ / ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ . 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಯಿಂದ ಅನುಮೋದಿತ ವಸತಿ 

ನಿವೇಶನದಲ್ಲಿ ನಿರ್ಮಿಸಿರುವ 
ಅಪಾರ್ಟ್‌ಮೆಂಟ್ ಮತ್ತು ಫ್ಲಾಟ್‌ಗಳ 

ಮೌಲ್ಯ 


ವಸತಿ 


ಕ್ರ. ಸಂ . | 


ಹೋಬಳಿ/ ಗ್ರಾಮ / 

ಪ್ರದೇಶ 


ಹೆಸರಘಟ್ಟ ಉಪನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯದ ಮಾರ್ಗಸೂಚಿ 

ಬಿ . ಡಿ . ಎ . / 
ಹೆಚ್. ಎಸ್ . ಬಿ . ಸಿ. | ಬಿ . ಬಿ . ಎಂ . ಪಿ . 
/ ಸಿ . ಐ . ಟಿ . ಬಿ . | | | 

ವಿಲ್ಲಾ / 
ಇತರೆ ಪರಿವರ್ತನೆ | | ಗ್ರಾಮಠಾಣ 

ರೋ 
ನಗರಾಭಿವೃದ್ದಿ | ವಸತಿ 

ಹೌಸಸ್‌ 
ಪ್ರಾಧಿಕಾರದಿಂದ ನಿವೇಶನ ನಿವೇಶನಗಳು ಜಮೀನುಗಳು 

ವಸತಿ 
Hobli/ Village / Area ಅನುಮೋದಿಸಲ್ಪಟ್ಟ ( ಸ್ಥಳೀಯ 

( ರೂ . ಲಕ್ಷಗಳಲ್ಲಿ ನಿವೇಶನ 
ವಸತಿ ನಿವೇಶನ - ಸಂಸ್ಥೆ) 

ಪ್ರತಿ ಎಕರೆಗೆ) ( ಪ್ರತಿ ಚದರ 
( ಸಕ್ಷಮಪ್ರಾಧಿಕಾರ) 

ಮೀಟರ್ 
ಪ್ರತಿ ಚದರ | ಪ್ರತಿ ಚದರ ಪ್ರತಿ ಚದರ 

ರೂ .ಗಳಲ್ಲಿ) 
ಮೀಟರ್‌ಗೆ ರೂ . ಮೀಟರ್‌ಗೆ ಮೀಟರ್‌ಗೆ 

ಗಳಲ್ಲಿ ರೂ . ಗಳಲ್ಲಿ 1 ರೂ . ಗಳಲ್ಲಿ 
3 

| 4 | 5 | 6 | 7 
M . V . Sundridge 
(Addevishwanathapura 

35000 
Village ) 


ವಿಟ್ರಿಫೈಡ್/ ಮಾರ್ಬಲ್ / 

ಗ್ರಾನೈಟ್ / ಟೈಲ್ಸ್ 


ಪ್ರತಿ ಚದರ ಮೀಟರ್ 
ಸೂಪರ್ ಬಿಲ್ಡ್ಪ್ 
ಏರಿಯಾಗೆ ರೂ . ಗಳಲ್ಲಿ 


2 


| 


- 


10 | 


123 


ಎಂ . ವಿ .ಸಂಡ್ರಿಡ್ 
(ಅವಿಶ್ವನಾಥಪುರ 

ಗ್ರಾಮ ) 


ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) (200 ಪ್ರತಿಗಳು) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ – III ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 

ನಂ . ೧೨೧೯ 
Part – III Bengaluru , Friday, November 4 , 2016 (Karthika 13, Shaka Varsha 1938 ) 

No . 1219 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 

ಸಂಖ್ಯೆ: ಸಿವಿಸಿ/ 25 / 2014 - 15 , ಬೆಂಗಳೂರು, ದಿನಾಂಕ: 02 - 11 - 2016 
ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಜಯನಗರ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿಯ 

ದರಪಟ್ಟಿಯ ಕುರಿತು. 
ಉಲ್ಲೇಖ: 1. ಅಧಿಸೂಚನೆ ಸಂಖ್ಯೆ: ಸಿವಿಸಿ/25/2014 - 15, ಬೆಂಗಳೂರು, ದಿನಾಂಕ: 28 - 03 - 2016. 

2 . ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/2014 - 15, ಬೆಂಗಳೂರು, ದಿನಾಂಕ: 05 - 05 - 2016. 
3 . ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25 /2014 - 15 , ಬೆಂಗಳೂರು, ದಿನಾಂಕ: 22 - 09 - 2016 . 
4 . ದಿನಾಂಕ: 02 - 11 - 2016 ರಂದು ನೆಡೆದ ಸಿವಿಸಿ ಸಭೆ ನಡವಳಿಗಳು . 


ಬೆಂಗಳೂರು ನಗರ ಜಿಲ್ಲೆಯ ಜಯನಗರ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು ಪರಿಷ್ಕರಿಸಿ 
ಹೊರಡಿಸಿದ ಉಲ್ಲೇಖ(1) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ - III, ಸಂಖ್ಯೆ: 463 ನ್ನು ದಿನಾಂಕ: 28 -03 - 2016 ರಂದು ಪ್ರಕಟಿಸಲಾಗಿತ್ತು. ಉಲ್ಲೇಖ( 3) ರ 
ಕರಡು ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ: 1103 ದಿನಾಂಕ: 22 - 09 - 2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 ದಿನಗಳೊಳಗಾಗಿ 
ಸಾರ್ವಜನಿಕರಿಂದ ಆಕ್ಷೇಪಣೆ /ಸಲಹೆ /ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು . ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 - 2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ / ಸಲಹೆ/ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 
ಜಿಲ್ಲಾ ನೋಂದಣಿ ಕಛೇರಿ:- ಜಯನಗರ , ಉಪನೋಂದಣಿ ಕಛೇರಿ: - ಕೆಂಗೇರಿ 

ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕ್ರಮ | ದರಪಟ್ಟಿ | ದರಪಟ್ಟಿ ಕ್ರಮ ಕಾಲಂ 

ತಿದ್ದುಪಡಿ ಮಾಡಿರುವಂತೆ ಷರಾ 
ಸಂಖ್ಯೆ | ಪುಟ ಸಂಖ್ಯೆ | ಸಂಖ್ಯೆ 

ಪ್ರದೇಶ 

ಸಂಖ್ಯೆ ತಪ್ಪಾಗಿ ಮುದ್ರಾಣವಾಗಿರುವುದು 

ಸಂದಶ್ರೀ ಅಪಾರ್ಟ್‌ಮೆಂಟ್ 
ಕೈ ಬಿಟ್ಟುಹೋಗಿದೆ 

ಸರಿಪಡಿಸಿದೆ 
Skandashree 

( ನಾಯಂಡಹಳ್ಳಿ ಗ್ರಾಮ ) | 
Apartment 

Skandashree Apartment 
65 87 A . ಕೈ ಬಿಟ್ಟುಹೋಗಿದೆ 

ಸರಿಪಡಿಸಿದೆ 
(Nayandahalli 

(Nayandahalli Village ) 
Village ) ಕೈ ಬಿಟ್ಟುಹೋಗಿದೆ 

30600 

ಸರಿಪಡಿಸಿದೆ 
ಕೈ ಬಿಟ್ಟುಹೋಗಿದೆ 

32000 

ಸರಿಪಡಿಸಿದೆ 
ಉಪನೋಂದಣಿ ಕಛೇರಿ: - ಬೇಗೂರು 

ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕ್ರಮ ದರಪಟ್ಟಿ | ದರಪಟ್ಟಿ ಕ್ರಮ ಕಾಲಂ 

ತಿದ್ದುಪಡಿ ಮಾಡಿರುವಂತೆ ಷರಾ 
ಸಂಖ್ಯೆ 

ಪ್ರದೇಶ 
ಪುಟ ಸಂಖ್ಯೆ | ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 
ಸಂಖ್ಯೆ 

| 

Janajeeva Life 2 ಜನಜೀವನ ಲೈಫ್ ಸ್ಟೈಲ್ - 2 | ರ ಬದಲಿಗೆ | ಜನಜೀವನ ಸೈಂಡರ್ I & II 
_ 138 

ಸರಿಪಡಿಸಿದೆ 
171 

Style- 2 | 3 | Janajeeva Life Style -2 ರ ಬದಲಿಗೆ | Janajeevana Splendor I & II | ಸರಿಪಡಿಸಿದೆ 


ಸೂಚನೆ: 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ . 
2 . ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ 
3. ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್ ಬಿಲ್ಡಪ್ ಏರಿಯಾ ಅನ್ವಯಿಸುತ್ತದೆ. 
4. ದಿನಾಂಕ: 01 - 04 - 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 1957ರ ಕಲಂ 

45ಎ (3) ಅನ್ವಯ ಸಂಬಂಧಿಸಿದ ಉನೋ /ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ. 


ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 
ಸದಸ್ಯ ಕಾರ್ಯದರ್ಶಿ , ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಬೇಗೂರುಉಪನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯಗಳ ಮಾರ್ಗಸೂಚಿ 


ಬಿಡಿಎ / ಬಿಎಂಆರ್‌ಡಿಎ/ ನ. ಯೋ . ಪ್ರಾ ಇತರೆ 

ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 
ಅನುಮೋದಿಸಲ್ಪಟ್ಟ ಹಾಗೂ ಮತ್ತು ಗೃಹ 
ನಿರ್ಮಾಣ ಸಂಘ ನಿರ್ಮಿಸಿರುವ ವಸತಿ 

ನಿವೇಶನಗಳು 
( ಸಕ್ಷಮ ಪ್ರಾಧಿಕಾರ) 


ಬಿ . ಬಿ . ಎಂ . ಪಿ./ ಗ್ರಾಮ 
ಪಂಚಾಯ್ತಿ ವ್ಯಾಪ್ತಿಗೆ 
ಬರುವ ಗ್ರಾಮಠಾಣ 
ವಸತಿ ನಿವೇಶನಗಳು 
( ಸ್ಥಳೀಯ ಸಂಸ್ಥೆ) 


ವಿಲ್ಲಾ 
ರೋಹೌಸ್‌ಗಳು 
ನಿವೇಶನ ದರ 


ಜಮೀನು 


ಕ್ರ. ಸಂ . 


ಹೋಬಳಿ/ ಗ್ರಾಮ / ಪ್ರದೇಶ 


Hobli /Village /Area 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಯಿಂದ ಅನುಮೋದಿತ ವಸತಿ 
ನಿವೇಶನದಲ್ಲಿ ನಿರ್ಮಿಸಿರುವ 
ಅಪಾರ್ಟ್‌ಮೆಂಟ್ಸ್ ಮತ್ತು 
ಫ್ಲಾಟ್‌ಗಳ ಮೌಲ್ಯ 

ವೆಟ್ರಿಫೈಡ್/ 
ಮಾರ್ಬಲ್/ 
ಗ್ರಾನೈಟ್/ ವುಡನ್ 

ಪ್ರತಿ ಚದರ 
ಮೀಟರ್ ಸೂಪರ್ 
ಬಿಲ್ಡಪ್ ಏರಿಯಾಗೆ 

ರೂ . ಗಳಲ್ಲಿ 


ಪ್ರತಿ ಚದರ 
ಮೀಟರ್‌ಗೆ ರೂ . 


ಎಕರೆಗೆ 


ಪ್ರತಿ ಚದರ ಮೀಟರ್‌ಗೆ 

ರೂ . ಗಳಲ್ಲಿ 


ಪ್ರತಿ ಚದರ ಮೀಟರ್‌ಗೆ ರೂ . ಗಳಲ್ಲಿ 


ಗಳಲ್ಲಿ 


ರೂ . 
ಲಕ್ಷಗಳಲ್ಲಿ 


2 


| 


6 


೨ 


Prabhavathi Builders 
Apartment (Basapura 

Village ) 


27600 


Kumari Builders 
Apartment (Begur 

Village ) 


29900 


Prabhavathi Builders 
Apartment (Begur Village ) 


29900 


- 
ಪ್ರಭಾವತಿ ಬಿಲ್ಡರ್ 
ಅಪಾರ್ಟ್‌ಮೆಂಟ್ 
( ಬಸಪುರ ಗ್ರಾಮ ) 
ಕುಮಾರಿ ಬಿಲ್ಡರ್ 
ಅಪಾರ್ಟ್‌ಮೆಂಟ್ 
( ಬೇಗೂರು ಗ್ರಾಮ) 
ಪ್ರಭಾವತಿ ಬಿಲ್ಡರ್ 
ಅಪಾರ್ಟ್‌ಮೆಂಟ್ 
( ಬೇಗೂರು ಗ್ರಾಮ ) 
ಶ್ರೀ ಸಾಯಿ ಅಪಾರ್ಟ್‌ಮೆಂಟ್ 
( ಚಿಕ್ಕತೊಗೂರು ಗ್ರಾಮ ) 

ಆದಿತ್ಯ ಡೆವೆಲಪರ್‌ 
( ಬೆರೆಟೇನ ಅಗ್ರಹಾರ ( ಸ. ನ 

68 / ಎ) ಗ್ರಾಮ ) 
ಪ್ರೈಮ್ ಆಕ್ಸ ಬ್ಲಾಕ್ 
(ದೊಡ್ಡತೊಗೂರು ಗ್ರಾಮ ) 

ಪ್ರಭಾವತಿ ಬಿಲ್ಲರ್ 

ಅಪಾರ್ಟ್‌ಮೆಂಟ್ 
(ದೊಡ್ಡತೊಗೂರು ಗ್ರಾಮ ) | 


212 


30400 


213 


34000 


Sri Sai Apartment 
( Chikkathogur Village ) 

Aditya Developers 
(Beretena Agrahara 
( Sy .no . 68/ A ) Village ) 

Prime Aqua Block 
(Doddathoguru Village ) 

Prabhavathi Builders 
Apartment (Doddathoguru 

Village ) 


214 


31200 


215 | 


31800 


ವಿಲ್ಲಾ 


ಬಿಡಿಎ / ಬಿಎಂಆರ್‌ಡಿಎ / ನ. ಯೋ . ಪ್ರಾ ಇತರೆ 

ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 
ಅನುಮೋದಿಸಲ್ಪಟ್ಟ ಹಾಗೂ ಮತ್ತು ಗೃಹ 
ನಿರ್ಮಾಣ ಸಂಘ ನಿರ್ಮಿಸಿರುವ ವಸತಿ 

ನಿವೇಶನಗಳು 
( ಸಕ್ಷಮ ಪ್ರಾಧಿಕಾರ) 


ಬಿ. ಬಿ. ಎಂ . ಪಿ./ ಗ್ರಾಮ 
ಪಂಚಾಯ್ತಿ ವ್ಯಾಪ್ತಿಗೆ 
ಬರುವ ಗ್ರಾಮಠಾಣ 
ವಸತಿ ನಿವೇಶನಗಳು 
( ಸ್ಥಳೀಯ ಸಂಸ್ಥೆ) 


ರೋಹೌಸ್‌ಗಳು 
ನಿವೇಶನ ದರ 


ಜಮೀನು 


ಕ್ರಸಂ. 


ಹೋಬಳಿ/ ಗ್ರಾಮ / ಪ್ರದೇಶ 


Hobli /Village /Area 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಯಿಂದ ಅನುಮೋದಿತ ವಸತಿ 
ನಿವೇಶನದಲ್ಲಿ ನಿರ್ಮಿಸಿರುವ 
ಅಪಾರ್ಟ್‌ಮೆಂಟ್ಸ್ ಮತ್ತು 
ಫ್ಲಾಟ್‌ಗಳ ಮೌಲ್ಯ 

ವೆಟ್ರಿಫೈಡ್/ 
ಮಾರ್ಬಲ್/ 
ಗ್ರಾನೈಟ್/ ವುಡನ್ 

ಪ್ರತಿ ಚದರ 
ಮೀಟರ್ ಸೂಪರ್ 
ಬಿಲ್ಡಪ್ ಏರಿಯಾಗೆ 

ರೂ . ಗಳಲ್ಲಿ 


ಪ್ರತಿ 
ಎಕರೆಗೆ 


ಪ್ರತಿ ಚದರ ಮೀಟರ್‌ಗೆ ರೂ . ಗಳಲ್ಲಿ 


ಪ್ರತಿ ಚದರ ಮೀಟರ್‌ಗೆ 

ರೂ . ಗಳಲ್ಲಿ 


ಪ್ರತಿ ಚದರ 
ಮೀಟರ್‌ಗೆ ರೂ . 

ಗಳಲ್ಲಿ 


ರೂ . 


ಲಕ್ಷಗಳಲ್ಲಿ 


15 . 


7 


216 


30000 


217 


30000 


30000 


ಸಪ್ತಗಿರಿ ಬಿಲ್ಡರ್ 

Sapthagiri Builders 
ಅಪಾರ್ಟ್‌ಮೆಂಟ್ 

Apartment (Doddathoguru 
(ದೊಡ್ಡತೊಗೂರು ಗ್ರಾಮ ) 

Village ) 
ಕೆ & ಟಿ ಡೆವಲಪರ್ & 

K & T Developers & 
ಬಿಲ್ಡರ್ ಅಪಾರ್ಟ್‌ಮೆಂಟ್ 

Builders Apartment 
(ದೊಡ್ಡತೊಗೂರು ಗ್ರಾಮ ) (Doddathoguru Village ) 
ಜಿ.ಎಲ್.ಆರ್ ಡೆವೆಲಪರ್‌ & | 

G .L .R Developers & 
ಬಿಲ್ಲರ್ ಅಪಾರ್ಟ್‌ಮೆಂಟ್ | 

Builders Apartment 
(ದೊಡಗೂರು ಗ್ರಾಮ ) . (Doddathoguru Village ) 

ನಂದಿ ರಿಟ್ರೇಟ್ 
ಅಪಾರ್ಟ್‌ಮೆಂಟ್ 

Nandhi Retriet Apartment 
(ಕಮ್ಮನಹಳ್ಳಿ ಗ್ರಾಮ ) 

(Kammanahalli Village ) 
ಬಾಲಾಜಿ ಬಿಲ್ಡರ್ 
ಅಪಾರ್ಟ್‌ಮೆಂಟ್ 

Balaji Builders Apartment 
( ಯಳೇನಹಳ್ಳಿ ಗ್ರಾಮ ) 

( Yelenahalli Village ) 
ರೇಡಿಯಂಟ್ ಬಿಲ್ಡರ್ 

Rediant Builders 
ಅಪಾರ್ಟ್‌ಮೆಂಟ್ 

Apartment ( Yelenahalli 
( ಯಳೇನಹಳ್ಳಿ ಗ್ರಾಮ ) 

Village ) . 
ನಂದಿ ಸಿಟಾಡೆಲ್ 
ಅಪಾರ್ಟ್‌ಮೆಂಟ್ 

Nandi Citedal Apartment 
( ಯಳೇನಹಳ್ಳಿ ಗ್ರಾಮ ) . 

(Yelenahalli Village ) 


30000 


28000 


28000 


35000 


ವಿಲ್ಲಾ 


ಬಿಡಿಎ / ಬಿಎಂಆರ್‌ಡಿಎ / ನ. ಯೋ . ಪ್ರಾ ಇತರೆ 

ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 
ಅನುಮೋದಿಸಲ್ಪಟ್ಟ ಹಾಗೂ ಮತ್ತು ಗೃಹ 
ನಿರ್ಮಾಣ ಸಂಘ ನಿರ್ಮಿಸಿರುವ ವಸತಿ 

ನಿವೇಶನಗಳು 
( ಸಕ್ಷಮ ಪ್ರಾಧಿಕಾರ) 


ಬಿ. ಬಿ. ಎಂ . ಪಿ./ ಗ್ರಾಮ 
ಪಂಚಾಯ್ತಿ ವ್ಯಾಪ್ತಿಗೆ 
ಬರುವ ಗ್ರಾಮಠಾಣ 
ವಸತಿ ನಿವೇಶನಗಳು 
( ಸ್ಥಳೀಯ ಸಂಸ್ಥೆ) 


ರೋಹೌಸ್‌ಗಳು 
ನಿವೇಶನ ದರ 


ಜಮೀನು 


ಕ್ರಸಂ. 


ಹೋಬಳಿ/ ಗ್ರಾಮ / ಪ್ರದೇಶ 


Hobli /Village /Area 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಯಿಂದ ಅನುಮೋದಿತ ವಸತಿ 
ನಿವೇಶನದಲ್ಲಿ ನಿರ್ಮಿಸಿರುವ 
ಅಪಾರ್ಟ್‌ಮೆಂಟ್ಸ್ ಮತ್ತು 
ಫ್ಲಾಟ್‌ಗಳ ಮೌಲ್ಯ 

ವೆಟ್ರಿಫೈಡ್/ 
ಮಾರ್ಬಲ್ / 
ಗ್ರಾನೈಟ್/ ವುಡನ್ 

ಪ್ರತಿ ಚದರ 
ಮೀಟರ್ ಸೂಪರ್ 
ಬಿಲ್ಡಪ್ ಏರಿಯಾಗೆ 

ರೂ . ಗಳಲ್ಲಿ 


ಪ್ರತಿ 
ಎಕರೆಗೆ 


ಪ್ರತಿ ಚದರ ಮೀಟರ್‌ಗೆ ರೂ . ಗಳಲ್ಲಿ 


ಪ್ರತಿ ಚದರ ಮೀಟರ್‌ಗೆ 

ರೂ . ಗಳಲ್ಲಿ 


ಪ್ರತಿ ಚದರ 
ಮೀಟರ್‌ಗೆ ರೂ . 

ಗಳಲ್ಲಿ 


ಲಕ್ಷಗಳಲ್ಲಿ 


7 


| 


223 


45500 


223 


ಗೋದ್ರೇಜ್ ಇ - ಸಿಟಿ ಪ್ರಾಜೆಕ್ಟ್ 
ಅಪಾರ್ಟ್‌ಮೆಂಟ್ 

Godrej e -City Apartment 
( ದೊಡ್ಡತೊಗೂರು ಗ್ರಾಮ ) 

(Doddathoguru Village ) 
ಚಾರ್ಟಡ್ ಗ್ರಾಸ್‌ಹೋಪರ್ 

Chartered Grasshopper 
ರೌವಿಲ್ಲಾ / ಅಪಾರ್ಟ್‌ಮೆಂಟ್ | Row Villa / Apartment 
( ಚಿಕ್ಕತೊಗೂರು ಗ್ರಾಮ ) (Chikkathoguru Village ) 
ಪ್ರೇಸ್ಟೀಜ್ ಕ್ಯಾಸ್‌ಬೆಲ್ಲಾ 

Prestige Casbella 
ಅಪಾರ್ಟ್‌ಮೆಂಟ್ 

Apartment (Chikkathoguru 
( ಚಿಕ್ಕತೊಗೂರು ಗ್ರಾಮ ) 

Village ) 


30400 


224 


36300 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ರಾಜರಾಜೇಶ್ವರಿನಗರ ಉಪನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯದ ಮಾರ್ಗಸೂಚಿ 


ಗ್ರಾಮ 


ಪಂಚಾಯ್ತಿ 


b)ಹ 


| ಹೋಬಳಿ/ ಗ್ರಾಮ / ಪ್ರದೇಶ 


Hobli /Village /Area 


ಬಿಡಿಎ | ಬಿಎಂಆರ್‌ಡಿಎ | 
ನ. ಯೋ . ಪ್ರಾ ಇತರೆ 
ನಗರಾಭಿವೃದ್ಧಿ 

ಪ್ರಾಧಿಕಾರದಿಂದ 
ಅನುಮೋದಿಸಲ್ಪಟ್ಟ ಹಾಗೂ 

ಮತ್ತು ಗೃಹ ನಿರ್ಮಾಣ 
ಸಂಘ ನಿರ್ಮಿಸಿರುವ ವಸತಿ 

ನಿವೇಶನಗಳು 
( ಸಕ್ಷಮ ಪ್ರಾಧಿಕಾರ) 
ಪ್ರತಿ ಚದರ ಮೀಟರ್‌ಗೆ 

ರೂ . ಗಳಲ್ಲಿ 


ಬಿಬಿಎಂಪಿ | 
ಪರಿವರ್ತಿತ 
ವ್ಯಾಪ್ತಿಗೆ ಬರುವ 
ನಿವೇಶನಗಳು 
( ಸ್ಥಳೀಯ ಸಂಸ್ಥೆ) 

ಪ್ರತಿ ಚದರ 
ಮೀಟರ್‌ಗೆ 
ರೂ . ಗಳಲ್ಲಿ 


ಜಮೀನು 


ವ್ಯಾಪ್ತಿಗೆ 
ಬರುವ / 
ಗ್ರಾಮಠಾಣ | 

ವಸತಿ 
ನಿವೇಶನಗಳು 
( ಸ್ಥಳೀಯ 
ಸಂಸ್ಥೆ) ಪ್ರತಿ 

ಚದರ 
ಮೀಟರ್‌ಗೆ 
ರೂ . ಗಳಲ್ಲಿ 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಯಿಂದ ಅನುಮೋದಿತ ವಸತಿ 

ನಿವೇಶನದಲ್ಲಿ ನಿರ್ಮಿಸಿರುವ | 
ಅಪಾರ್ಟ್‌ಮೆಂಟ್ಸ್ ಮತ್ತು ಫ್ಲಾಟ್‌ಗಳ 

ಮೌಲ್ಯ 

ವೆಟ್ರಿಫೈಡ್ / 
ಮಾರ್ಬಲ್ / 
ಗ್ರಾನೈಟ್/ ವುಡನ್ 
ಪ್ರತಿ ಚದರ 

ಮೀಟರ್ 
ಸೂಪರ್ ಬಿಲ್ಡಪ್ 

ಏರಿಯಾ 

ರೂ . ಗಳಲ್ಲಿ 
8 . 


302 


ಗುಡ್ ಅರ್ಥ ಟೆರೆಸಸ್‌ 

ಅಪಾರ್ಟ್‌ಮೆಂಟ್ 
(ಕಂಭೀಪುರ ಗ್ರಾಮ ) 


GOOD EARTH 

TERRACES 
APARTMENT 
(Kambhipura Village ) 


42100 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ( 2೦೦ ಪ್ರತಿಗಳು) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part – III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 
Bengaluru , Friday , November 4 , 2016 (Karthika 13 , Shaka Varsha 1938 ) 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 
ಸಂಖ್ಯೆ: ಸಿವಿಸಿ /25/ 2014 - 15 , ಬೆಂಗಳೂರು, ದಿನಾಂಕ: 02 - 11 -2016 


ನಂ . ೧೨೨೦ 
No . 1220 


ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಬಸವನಗುಡಿ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ 

ಮಾರ್ಗಸೂಚಿಯ ದರಪಟ್ಟಿಯ ಕುರಿತು. 
ಉಲ್ಲೇಖ : 1. ಅಧಿಸೂಚನೆ ಸಂಖ್ಯೆ : ಸಿವಿಸಿ /25 /2014 -15 , ಬೆಂಗಳೂರು, ದಿನಾಂಕ: 28 - 03 - 2016. 

2. ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25 / 2014 -15, ಬೆಂಗಳೂರು, ದಿನಾಂಕ : 05 - 05 - 2016 , 
3. ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/2014 -15, ಬೆಂಗಳೂರು, ದಿನಾಂಕ: 22 - 09 - 2016 . 
4. ದಿನಾಂಕ: 02 - 11- 2016 ರಂದು ನಡೆದ ಸಿವಿಸಿ ಸಭೆ ನಡವಳಿಗಳು. 

ಬೆಂಗಳೂರು ನಗರ ಜಿಲ್ಲೆಯ ಬಸವನಗುಡಿ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು 
ಪರಿಷ್ಕರಿಸಿ ಹೊರಡಿಸಿದ ಉಲ್ಲೇಖ(1) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ - III, ಸಂಖ್ಯೆ: 464 ನ್ನು ದಿನಾಂಕ: 28 - 03 - 2016 ರಂದು ಪ್ರಕಟಿಸಲಾಗಿತ್ತು . 
ಉಲ್ಲೇಖ(3) ರ ಕರಡು ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ : 1104 ದಿನಾಂಕ: 22 - 09 -2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 
ದಿನಗಳೊಳಗಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆ /ಸಲಹೆ /ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು. ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 -2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ /ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 


ಜಿಲ್ಲಾ ನೋಂದಣಿ ಕಛೇರಿ:- ಬಸವನಗುಡಿ 
ಉಪನೋಂದಣಿ ಕಛೇರಿ:- ಅತ್ತಿಬೆಲೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 
ಪ್ರದೇಶ 

ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 


ಮಾಡಿರುವಂತೆ 


ಷರಾ 


ಕ್ರಮ | ದರಪಟ್ಟಿ | ದರಪಟ್ಟಿ 

ಪುಟ | ಕ್ರಮ 
ಸಂಖ್ಯೆ | ಸಂಖ್ಯೆ 


ಸಂಖ್ಯೆ | 


ಕರ್ನಾಟಕ ಗೃಹ ಮಂಡಳಿಯ 
ಸೂರ್ಯನಗರ ಬಡಾವಣೆ 


ರ ಬದಲಿಗೆ 


ಸರಿಪಡಿಸಿದೆ 


1 | 102 


| 


255 


Karnataka housing 
board sooryanagara 

layout Phase I 

(HIG - I) Road 
Width 24 Meters 

and Above 


Karnataka housing board 

sooryanagara layout 


ರ ಬದಲಿಗೆ 


ಸರಿಪಡಿಸಿದೆ 


ರ ಬದಲಿಗೆ 


Nil 
23000 
24400 


ಸರಿಪಡಿಸಿದೆ 
ಸರಿಪಡಿಸಿದೆ. 
ಸರಿಪಡಿಸಿದೆ. 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ ಹಂತ I ( HIG-I) 24 ಮೀಟರ್ 

ಅಗಲದ ರಸ್ತೆಗೆ ಮೇಲ್ಪಟ್ಟು 

Karnataka housing board 
Sooryanagara layout Phase I ( HIG-I) 
Road Width 24 Meters 

and Above 
20200 
31,300 

32 , 700 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ | 
ಬಡಾವಣೆ ಹಂತ I ( HIG-II ) 24 ಮೀಟರ್ 

ಅಗಲದ ರಸ್ತೆಗೆ ಮೇಲ್ಪಟ್ಟು 

Karnataka housing board 
sooryanagara layout Phase I (HIG - II) 
Road Width 24 Meters 

and Above 

20200 
37 ,500 
38 , 900 


ಕೈಬಿಟ್ಟುಹೋಗಿರುತ್ತದೆ 


ರ ಬದಲಿಗೆ 


ಸರಿಪಡಿಸಿದೆ 


2 


| 


102 


| 256 


Karnataka housing 
board sooryanagara 

layout Phase I 
(HIG - II ) Road 
Width 24 Meters 

and Above 


ಕೈಬಿಟ್ಟುಹೋಗಿರುತ್ತದೆ 


ರ ಬದಲಿಗೆ 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ. 
ಕೈಬಿಟ್ಟುಹೋಗಿರುತ್ತದೆ. 


ಸರಿಪಡಿಸಿದೆ. 
ಸರಿಪಡಿಸಿದೆ 
ಸರಿಪಡಿಸಿದೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 
ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 


ಕ್ರಮ | ದರಪಟ್ಟಿ | ದರಪಟ್ಟಿ 
ಸಂಖ್ಯೆ | ಪುಟ | ಕ್ರಮ 

ಸಂಖ್ಯೆ | ಸಂಖ್ಯೆ 


ತಿದ್ದುಪಡಿ ಮಾಡಿರುವಂತೆ 


ಷರಾ 


ಪ್ರದೇಶ 


ಕೈಬಿಟ್ಟುಹೋಗಿರುತ್ತದೆ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ರ ಬದಲಿಗೆ ಬಡಾವಣೆ ಹಂತ I ( MIG / LIG) 18 ಮೀಟರ್ ಸರಿಪಡಿಸಿದೆ 

ಅಗಲದ ರಸ್ತೆಗೆ ಮೇಲ್ಪಟ್ಟು 

Karnataka housing board sooryanagara 
ರ ಬದಲಿಗೆ | layout Phase I (MIG / LIG) Road Width 18 | ಸರಿಪಡಿಸಿದ 

Meters and Above 
15000 

ಸರಿಪಡಿಸಿದೆ 


3 


| 102 


| 


Karnataka housing 
board sooryanagara 

layout Phase I 
(MIG / LIG ) Road 
Width 18 Meters 

and Above 


257 


ಕೈಬಿಟ್ಟುಹೋಗಿರುತ್ತದೆ 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


23 , 000 


ಸರಿಪಡಿಸಿದೆ 


24 ,400 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿರುತ್ತದೆ 


ರ ಬದಲಿಗೆ 


| ಸರಿಪಡಿಸಿದೆ 


4 


102 


| 


258 


Karnataka housing 
board sooryanagara 

layout Phase III 
(HIG /MIG /LIG ) 

Road Width 18 
Meters and Above 


ಕೈಬಿಟ್ಟುಹೋಗಿರುತ್ತದೆ 


ರ ಬದಲಿಗೆ. 


| ಸರಿಪಡಿಸಿದೆ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ ಹಂತ III ( HIG / MIG / LIG ) 18 

ಮೀಟರ್ ಅಗಲದ ರಸ್ತೆಗೆ ಮೇಲ್ಪಟ್ಟು 
Karnataka housing board sooryanagara 
layout Phase III (HIG /MIG /LIG ) Road 
Width 18 Meters and Above 

- 15000 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ ಹಂತ I ಮತ್ತು III ( LIG /MIG) 18 

ಮೀಟರ್ ಅಗಲದ ರಸ್ತೆಗಿಂತ ಕಮ್ಮಿ 


ಕೈಬಿಟ್ಟುಹೋಗಿರುತ್ತದೆ 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿರುತ್ತದೆ 


ರ ಬದಲಿಗೆ 


ಸರಿಪಡಿಸಿದೆ 


5 


| 


102 


| 


259 


ಕೈಬಿಟ್ಟುಹೋಗಿರುತ್ತದೆ 


ರ ಬದಲಿಗೆ 


Karnataka housing 
board sooryanagara 
layout Phase I & III 

( LIG / MIG) Road 
Width Less than 18 

Meters 


ಸರಿಪಡಿಸಿದೆ 


Karnataka housing board sooryanagara 
layout Phase I & III (LIG /MIG ) Road 
Width Less than 18 Meters 

10000 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


14 ,500 


ಸರಿಪಡಿಸಿದೆ 


15 ,900 


ಸರಿಪಡಿಸಿದೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 
ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 


ದರಪಟ್ಟಿ | ದರಪಟ್ಟಿ 

ಕ್ರಮ 
ಸಂಖ್ಯೆ ಸಂಖ್ಯೆ 


ತಿದ್ದುಪಡಿ ಮಾಡಿರುವಂತೆ 


ಷರಾ 


ಪುಟ 


ಪ್ರದೇಶ 


_ 2 


ರ ಬದಲಿಗೆ 


ಸರಿಪಡಿಸಿದೆ 


6 | 102 


260 


Karnataka housing 
board sooryanagara 
layout Phase I & III 

(EWS) 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 

ಬಡಾವಣೆ ಹಂತ 1 ಮತ್ತು III ( EWS) 
Karnataka housing board sooryanagara 
layout Phase I & III (EWS) 

5400 


ರ ಬದಲಿಗೆ 


ಸರಿಪಡಿಸಿದೆ 


ಸರಿಪಡಿಸಿದೆ 


ಉಪನೋಂದಣಿ ಕಛೇರಿ: - ಆನೇಕಲ್ 


52 


163 


3300 


4000 


52 


167 


4000 


3800 


54 


177 


Aravantigepura 

Adooru 
Bidarakadahalli 
Chikkahagade 
Madiwala 


3000 


3200 


55 


191. 


4700 


5000 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ. 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ. 


260 


6800 


8000 | 


263 


Marasuru 


8300 


9000 
3200 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 


64 


268 | 


3000 


66 


291 


4700 


5000 


67 


| 


293 


Marasuru Agrahara 

Singasandra 

Sunavara 
Sonnanayakanapura 

Thimmasandra 


3500 


ರ ಬದಲಿಗೆ 


4000 


67 


297 


| 


3500 


4000 


ರ ಬದಲಿಗೆ 
ರ ಬದಲಿಗೆ 


299 | 


4200 


ಕರ್ನಾಟಕ ಗೃಹ ಮಂಡಳಿ 
ಸೂರ್ಯನಗರ 2ನೇ ಹಂತ 


| ರ ಬದಲಿಗೆ 


ಸರಿಪಡಿಸಿದೆ 


12 | 


62 


| 251 (a) 


4500 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG -I) 24 ಮೀಟರ್ 

ಅಗಲದ ರಸ್ತೆಗೆ ಮೇಲ್ಪಟ್ಟು 
KHB Suryanagara 2nd Phase (HIG - I) 
Road Width 24 Meters and Above 

15000 
To be Deleted 
To be Deleted 


ರ ಬದಲಿಗೆ 


KHB Suryanagara 
2nd Phase (HIG - I) 

- 3 
Road Width 24 
Meters and Above | 4 

| 8 


ಸರಿಪಡಿಸಿದೆ 


| 
| 


KHB Suryanagara 2nd Phase 

10000 
15000 
16400 


ರ ಬದಲಿಗೆ | 
ರ ಬದಲಿಗೆ | 
ರ ಬದಲಿಗೆ 


ಸರಿಪಡಿಸಿದೆ 
| ಸರಿಪಡಿಸಿದೆ | 
ಸರಿಪಡಿಸಿದೆ. 


ಕ್ರಮ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 

ತಪ್ಪಾಗಿ ಮುದ್ರಾಣವಾಗಿರುವುದು 
ಸಂಖ್ಯೆ 


ತಿದ್ದುಪಡಿ ಮಾಡಿರುವಂತೆ 


| ದರಪಟ್ಟಿ | ದರಪಟ್ಟಿ 
- ಪುಟ 1 ಕ್ರಮ 
ಸಂಖ್ಯೆ | ಸಂಖ್ಯೆ 


ಷರಾ 


ಪ್ರದೇಶ 


ಕೈಬಿಟ್ಟುಹೋಗಿರುತ್ತದೆ 


ಸರಿಪಡಿಸಿದೆ 


13 | 


62 


| 251(b ) 


KHB Suryanagara 
2nd Phase (HIG - II) 

Road Width 24 
Meters and Above 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿರುತ್ತದೆ 


ಸರಿಪಡಿಸಿದೆ 


14 | 


62 


KHB Suryanagara 

2nd Phase 
| 251 (c) | ( MIG / LIG ) Road 

Width Less than 24 

Meters 


ಸರಿಪಡಿಸಿದೆ 


ಸರಿಪಡಿಸಿದೆ 


ಸರಿಪಡಿಸಿದೆ 


15 | 


62 


| 251(d) 


KHB Suryanagara 
2nd Phase (EWS) 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕರ್ನಾಟಕ ಗೃಹ ಮಂಡಳಿ 
ಸೂರ್ಯನಗರ 2ನೇ ಹಂತ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG -II ) 24 ಮೀಟರ್ 

ಅಗಲದ ರಸ್ತೆಗೆ ಮೇಲ್ಪಟ್ಟು 
KHB Suryanagara 2nd Phase (HIG - II) 
Road Width 24 Meters and Above 

15000 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( MIG/LIG) 24 ಮೀಟರ್ 

ಅಗಲದ ರಸೆಗಿಂತ ಕಮ್ಮಿ 
KHB Suryanagara 2nd Phase (MIG /LIG ) 
Road Width Less than 24 Meters 

10000 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 

ಬಡಾವಣೆ 2 ನೇ ಹಂತ ( EWS) 
KHB Suryanagara 2nd Phase (EWS) 

- 5400 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG-I) 24 ಮೀಟರ್ 

ಅಗಲದ ರಸ್ತೆಗೆ ಮೇಲ್ಪಟ್ಟು 
KHB Suryanagara 2nd Phase (HIG -I) 
Road Width 24 Meters and Above 

15000 
To be Deleted 

To be Deleted 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG -II) 24 ಮೀಟರ್ 

ಅಗಲದ ರಸೆಗೆ ಮೇಲು 
KHB Suryanagara 2nd Phase (HIG - II ) 
Road Width 24 Meters and Above 

15000 


ಸರಿಪಡಿಸಿದೆ 
ಸರಿಪಡಿಸಿದೆ 


ರ ಬದಲಿಗೆ 


ಸರಿಪಡಿಸಿದೆ 


16 | 


62 


| 266(a) 


KHB Suryanagara 
2nd Phase (HIG -I) 

Road Width 24 
Meters and Above 


3 . 


KHB Suryanagara 2nd Phase [ ರ ಬದಲಿಗೆ 


ಸರಿಪಡಿಸಿದೆ 


10000 
15000 
16400 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 


ಸರಿಪಡಿಸಿದೆ 


17 | 


64 


| 266(b) 


KHB Suryanagara 
2nd Phase (HIG - II) 

Road Width 24 
Meters and Above 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


ಸರಿಪಡಿಸಿದೆ 


- 4 


ಸರಿಪಡಿಸಿದೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕಾಲಂ 

ತಪ್ಪಾಗಿ ಮುದ್ರಾಣವಾಗಿರುವುದು 
ಸಂಖ್ಯೆ 


| ದರಪಟ್ಟಿ | ದರಪಟ್ಟಿ 
- ಪುಟ 1 ಕ್ರಮ 
ಸಂಖ್ಯೆ | ಸಂಖ್ಯೆ 


ಷರಾ 


ತಿದ್ದುಪಡಿ ಮಾಡಿರುವಂತೆ 


ಪ್ರದೇಶ 


2 


ಕೈಬಿಟ್ಟುಹೋಗಿರುತ್ತದೆ 


64 


KHB Suryanagara 

2nd Phase 
(MIG /LIG ) Road 
Width Less than 24 

Meters 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( MIG/ LIG ) 24 ಮೀಟರ್ | ಸರಿಪಡಿಸಿದೆ 

ಅಗಲದ ರಸ್ತೆಗಿಂತ ಕಮ್ಮಿ 
KHB Suryanagara 2nd Phase (MIG /LIG ) 

ಸರಿಪಡಿಸಿದೆ 
Road Width Less than 24 Meters 
10000 

ಸರಿಪಡಿಸಿದೆ 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 

ಸರಿಪಡಿಸಿದೆ 
ಬಡಾವಣೆ 2 ನೇ ಹಂತ ( EWS) 
KHB Suryanagara 2nd Phase (EWS) 

ಸರಿಪಡಿಸಿದೆ 
5400 

ಸರಿಪಡಿಸಿದೆ 


19 | 


64 


266 ( 4) 


KHB Suryanagara 
2nd Phase (EWS) 


ಉಪನೋಂದಣಿ ಕಛೇರಿ: - ಬನಶಂಕರಿ 


1 


| 


31 


Girinagara 3rd and 

4th Stage 


- 2 
- 3 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 


ಗಿರಿನಗರ 3ನೇ ಸ್ಟೇಜ್ 
Girinagara 3 Stage 

ಹೊಸಕೆರೆಹಳ್ಳಿ 
Hosakerehalli 

35500 
ಹೊಸಕೆರೆಹಳ್ಳಿ, ಗಿರಿನಗರ 4 ನೇ 

ಸ್ಟೇಜ್ ( ವಿಶ್ವಭಾರತಿ) 
Hosakerehalli , Girinagara 
4th Stage (Vishwabharathi) 

50900 


ಗಿರಿನಗರ 3 ಮತ್ತು 4 ನೇ ಹಂತ 
Girinagara 3rd and 4th Stage 

ಹೊಸಕೆರೆಹಳ್ಳಿ ( ಬಿಡಿಎ) | 
Hosakerehalli (BDA ) 
ಡಲಾಗಿದೆ ( To Be Deleted) 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 


Hosakerehalli 

( BDA) 


ರ ಬದಲಿಗೆ 


ಹೊಸಕೆರೆಹಳ್ಳಿ 


ಸರಿಪಡಿಸಿದೆ 


ರ ಬದಲಿಗೆ 


Hosakerehalli 


ಸರಿಪಡಿಸಿದೆ 


Hosakerehalli 


ಕೈ ಬಿಡಲಾಗಿದೆ ( To Be Deleted) 

35500 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 


50900 
ಕೈಬಿಟ್ಟುಹೋಗಿದೆ 

44500 | 
45900 


242 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 


33200 
34600 


ತಿದ್ದುಪಡಿ ಮಾಡಿರುವಂತೆ 


ಷರಾ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕ್ರಮ | ದರಪಟ್ಟಿ | ದರಪಟ್ಟಿ 
ಸಂಖ್ಯೆ | ಪುಟ ಕ್ರಮ 

ಕಾಲಂ 
ಪ್ರದೇಶ 

ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 
ಸಂಖ್ಯೆ | ಸಂಖ್ಯೆ 
ಉಪನೋಂದಣಿ ಕಛೇರಿ:- ಚಾಮರಾಜಪೇಟೆ 


50600 


1 | 


23 | 


38 . 


Hosakerehalli BDA 

Layout 


44400 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 


45800 


| 


53 


| 


Ramarao Layout 


ರ ಬದಲಿಗೆ. 


47400 
41500 
42900 
39800 


ರ ಬದಲಿಗೆ 


50900 

ಸರಿಪಡಿಸಿದೆ 
44500 

ಸರಿಪಡಿಸಿದೆ 
45900 

ಸರಿಪಡಿಸಿದೆ 
48000 

ಸರಿಪಡಿಸಿದೆ 
41600 

ಸರಿಪಡಿಸಿದೆ 
43000 

ಸರಿಪಡಿಸಿದೆ 
ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ 18/2014 -15 , ಸರಿಪಡಿಸಿದೆ 

ದಿನಾಂಕ: 21 - 01 - 2015 ರ ಕ್ರಮ ಸಂಖ್ಯೆ: 12 ರಲ್ಲಿ ಸರಿಪಡಿಸಿದೆ 
ಕತ್ರಿಗುಪ್ಪೆ ಗ್ರಾಮ ಬಸವನಗುಡಿ ಉಪನೋಂದಣಿ ಕಛೇರಿ 
ವ್ಯಾಪ್ತಿಗೆ ಬರುವುದರಿಂದ ಚಾಮರಾಜಪೇಟೆ 

ಸರಿಪಡಿಸಿದೆ 
ಉಪನೋಂದಣಿ ಕಛೇರಿ ದರಪಟ್ಟಿಯಿಂದ 

ಕೈಬಿಡಲಾಗಿದೆ. 


36500 


3 


| 


24 


| 


55 


| 


Kattariguppe Other 

Areas 


37900 


ಉಪನೋಂದಣಿ ಕಛೇರಿ: - ಜಿಗಣಿ 


8100 


9700 


154 


Harapanahalli 


ರ ಬದಲಿಗೆ 
ರ ಬದಲಿಗೆ 


ಸರಿಪಡಿಸಿದೆ 
ಸರಿಪಡಿಸಿದೆ 


9700 


8100 


ಕೆ . ಹೆಚ್. ಬಿ 


ರ ಬದಲಿಗೆ 


ಸರಿಪಡಿಸಿದೆ 


2 | 152 | 20( a) 


KHB Suryanagara 
2nd Phase (HIG - I) 

Road Width 24 
Meters and Above 


KHB 


ರ ಬದಲಿಗೆ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG -I) 24 ಮೀಟರ್ 

ಅಗಲದ ರಸೆಗೆ ಮೇಲಟ್ಟು 
KHB Suryanagara 2nd Phase (HIG -I) 
Road Width 24 Meters and Above 

15000 
To be Deleted 
To be Deleted 


ಸರಿಪಡಿಸಿದೆ 


12950 


15100 


ರ ಬದಲಿಗೆ 
ರ ಬದಲಿಗೆ 
1 ರ ಬದಲಿಗೆ. 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 


16500 


ಕ್ರಮ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 
ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 


ಸಂಖ್ಯೆ 


ಷರಾ 


ತಿದ್ದುಪಡಿ ಮಾಡಿರುವಂತೆ 


| ದರಪಟ್ಟಿ | ದರಪಟ್ಟಿ 
- ಪುಟ ಕ್ರಮ 
ಸಂಖ್ಯೆ | ಸಂಖ್ಯೆ 


ಪ್ರದೇಶ 


2 | 


ಕೈಬಿಟ್ಟುಹೋಗಿರುತ್ತದೆ 


3 | 


152 


| 20(b ) 


KHB Suryanagara 
2nd Phase (HIG - II) 

Road Width 24 
Meters and Above 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ | 


ಕೈಬಿಟ್ಟುಹೋಗಿರುತ್ತದೆ 


| 


152 


KHB Suryanagara 

2nd Phase 
(MIG /LIG ) Road 
Width Less than 24 

Meters 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


5 | 


152 | 20 (d) | 


KHB Suryanagara 
2nd Phase (EWS) 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG - I ) 24 ಮೀಟರ್ ಸರಿಪಡಿಸಿದೆ 

- ಅಗಲದ ರಸ್ತೆಗೆ ಮೇಲ್ಪಟ್ಟು 
KHB Suryanagara 2nd Phase (HIG - II ) 

ಸರಿಪಡಿಸಿದೆ 
Road Width 24 Meters and Above 
15000 

ಸರಿಪಡಿಸಿದೆ 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( MIG / LIG ) 24 ಮೀಟರ್ | ಸರಿಪಡಿಸಿದೆ 

ಅಗಲದ ರಸ್ತೆಗಿಂತ ಕಮ್ಮಿ 
KHB Suryanagara 2nd Phase (MIG /LIG ) 

ಸರಿಪಡಿಸಿದೆ 
Road Width Less than 24 Meters 
10000 

ಸರಿಪಡಿಸಿದೆ 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 

ಸರಿಪಡಿಸಿದೆ 
ಬಡಾವಣೆ 2 ನೇ ಹಂತ ( EWS) 
KHB Suryanagara 2nd Phase (EWS) ಸರಿಪಡಿಸಿದೆ 
5400 

ಸರಿಪಡಿಸಿದೆ 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG -I) 24 ಮೀಟರ್ ಸರಿಪಡಿಸಿದೆ 

ಅಗಲದ ರಸ್ತೆಗೆ ಮೇಲ್ಪಟ್ಟು 
KHB Suryanagara 2nd Phase (HIG - I) 

ಸರಿಪಡಿಸಿದೆ 
Road Width 24 Meters and Above 
15000 

ಸರಿಪಡಿಸಿದೆ 
To be Deleted 

ಸರಿಪಡಿಸಿದೆ 
To be Deleted 

ಸರಿಪಡಿಸಿದೆ 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( HIG -II) 24 ಮೀಟರ್ ಸರಿಪಡಿಸಿದೆ 

ಅಗಲದ ರಸ್ತೆಗೆ ಮೇಲ್ಪಟ್ಟು 
KHB Suryanagara 2nd Phase (HIG - II) 

ಸರಿಪಡಿಸಿದೆ 
Road Width 24 Meters and Above 
15000 

ಸರಿಪಡಿಸಿದೆ. 


ಕೆ. ಹೆಚ್. ಬಿ ಬಡಾವಣೆ 


ರ ಬದಲಿಗೆ 


156 | 75 (a) 


KHB Suryanagara 
2nd Phase (HIG - I) 

Road Width 24 
Meters and Above 


KHB Layout 


ರ ಬದಲಿಗೆ 


12950 
15100 
16500 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 


ಕೈಬಿಟ್ಟುಹೋಗಿರುತ್ತದೆ 


7 


| 


156 


| 75 ( b ) 


KHB Suryanagara 
2nd Phase (HIG - II ) 

Road Width 24 
Meters and Above 


- 3 


| 


ಕೈಬಿಟ್ಟುಹೋಗಿರುತ್ತದೆ 
- ಕೈಬಿಟ್ಟುಹೋಗಿರುತ್ತದೆ 


4 


| 


ಕ್ರಮ 


ಸಂಖ್ಯೆ 


| ದರಪಟ್ಟಿ | ದರಪಟ್ಟಿ 
- ಪುಟ 1 ಕ್ರಮ 
ಸಂಖ್ಯೆ | ಸಂಖ್ಯೆ 


ಷರಾ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಪ್ರದೇಶ 

ಕಾಲಂ 
ಸಂಖ್ಯೆ 

ತಪ್ಪಾಗಿ ಮುದ್ರಾಣವಾಗಿರುವುದು 


ತಿದ್ದುಪಡಿ ಮಾಡಿರುವಂತೆ 


2 


ಕೈಬಿಟ್ಟುಹೋಗಿರುತ್ತದೆ 


8 


| 


156 


| 


KHB Suryanagara 

2nd Phase 
75 ( c) | (MIG /LIG ) Road 

Width Less than 24 

Meters 


ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 
ಕೈಬಿಟ್ಟುಹೋಗಿರುತ್ತದೆ 


ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 
ಬಡಾವಣೆ 2 ನೇ ಹಂತ ( MIG/ LIG ) 24 ಮೀಟರ್ | ಸರಿಪಡಿಸಿದೆ 

ಅಗಲದ ರಸ್ತೆಗಿಂತ ಕಮ್ಮಿ 
KHB Suryanagara 2nd Phase (MIG /LIG ) 

ಸರಿಪಡಿಸಿದೆ 
Road Width Less than 24 Meters 
10000 

ಸರಿಪಡಿಸಿದೆ 
ಕರ್ನಾಟಕ ಗೃಹ ಮಂಡಳಿಯ ಸೂರ್ಯನಗರ 

ಸರಿಪಡಿಸಿದೆ 
ಬಡಾವಣೆ 2 ನೇ ಹಂತ ( EWS) 
KHB Suryanagara 2nd Phase (EWS) 

ಸರಿಪಡಿಸಿದೆ 
5400 

ಸರಿಪಡಿಸಿದೆ 


9 


| 


156 


| 75 ( d) 


KHB Suryanagara 
2nd Phase (EWS) 


ಸೂಚನೆ: 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ. 
2 . ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ 
3, ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್ ಬಿಲ್ಡಪ್ ಏರಿಯಾ ಅನ್ವಯಿಸುತ್ತದೆ. 
4. ದಿನಾಂಕ: 01 - 04 - 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 1957ರ ಕಲಂ 45ಎ ( 3) 
ಅನ್ವಯ ಸಂಬಂಧಿಸಿದ ಉನೋ / ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ . 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


10 


ಸರ್ಜಾಪುರ ಉಪನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯಗಳ ಮಾರ್ಗಸೂಚಿ 


ಮೌಲ್ಯ 


(4U 


ಸಂ . 


ಸರ್ಜಾಪುರ ಹೋಬಳಿ/ ಗ್ರಾಮ / ಪ್ರದೇಶ 

Sarjapura Hobli/ Village / 
| / ವಾರ್ಡ್/ ಬಡಾವಣೆ/ ರಸ್ತೆ / ಸಿ. ಟಿ. | Area/ Ward/ Layout / Road/ 
ಎಸ್ ನಂ . 

C . T .S no 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಬಿಡಿಎ / ಬಿಎಂಆರ್‌ಡಿಎ / ಬಿ . ಬಿ . ಎಂ . ಪಿ / 

ಸಂಸ್ಥೆಯಿಂದ ಅನುಮೋದಿತ ವಸತಿ 
ನ. ಯೋ . ಪ್ರಾ ಇತರೆ ಪರಿವರ್ತಿತ/ ಗ್ರಾಮ 

ನಿವೇಶನದಲ್ಲಿ ನಿರ್ಮಿಸಿರುವ 
ನಗರಾಭಿವೃದ್ಧಿ ಪ್ರಾಧಿಕಾರದಿಂದ | ಪಂಚಾಯ್ತಿ / ಗ್ರಾಮ | ಕೃಷಿ 

ಅಪಾರ್ಟ್‌ಮೆಂಟ್ಸ್ ಮತ್ತು ಫ್ಲಾಟ್‌ಗಳ 
ಅನುಮೋದಿಸಲ್ಪಟ್ಟ ಮತ್ತು ಗೃಹ | ಪಂಚಾಯ್ತಿ ವ್ಯಾಪ್ತಿಗೆ | ಜಮೀನು 
ನಿರ್ಮಾಣ ಸಂಘ ಬರುವ ಗ್ರಾಮಠಾಣ / ಪ್ರತಿ 

ವಿಟ್ರಿಫೈಡ್/ 
ನಿರ್ಮಿಸಿರುವ ವಸತಿ ವಸತಿ ನಿವೇಶನಗಳು | ಎಕರೆಗೆ 

ಮಾರ್ಬಲ್ / 
ನಿವೇಶನಗಳು ( ಸ್ಥಳೀಯ ಸಂಸ್ಥೆ) || 

ಗ್ರಾನೈಟ್ / ಟೈಲ್ಸ್ 
( ಸಕ್ಷಮ ಪ್ರಾಧಿಕಾರ) ಪ್ರತಿ ಚದರ ಲಕ್ಷಗಳಲ್ಲಿ 

ಪ್ರತಿ ಚದರ ಮೀಟರ್ 
ಪ್ರತಿ ಚದರ ಮೀಟರ್‌ಗೆ ಮೀಟರ್‌ಗೆ 

ಸೂಪರ್ ಬಿಲ್ಡಪ್ 
ರೂ . ಗಳಲ್ಲಿ | ರೂ . ಗಳಲ್ಲಿ 

ಏರಿಯಾಗೆ ರೂ . ಗಳಲ್ಲಿ 
4 

| 5 | 6 | 7 | | _ 8 


ರೂ . 


378 


36800 


379 


16400 


380 


ಅಸೈಟ್ ಎವ್ವರ ಅಪಾರ್ಟ್‌ಮೆಂಟ್ 

(ಗೋಪಸಂದ್ರ ಗ್ರಾಮ ) 
ಧಾತ್ರಿ ವೆಂಚರ್ ನಿವೇಶನಗಳು 

( ಇಟ್ಟಂಗೂರು ಗ್ರಾಮ ) 
ಧಾತ್ರಿ ವೆಂಚ‌ ನಿವೇಶನಗಳು 
( ವಳಗೇರೆ ಕಲ್ಲಹಳ್ಳಿ ಗ್ರಾಮ ) 
ಆದಿತ್ಯ ಹೋಮ್ಸ್ ನಿವೇಶನಗಳು 

( ಯಮರೆ ಗ್ರಾಮ ) 
ಆದಿತ್ಯ ಹೋಮ್ಸ್ ನಿವೇಶನಗಳು 

( ಚಂಬೇನಹಳ್ಳಿ ಗ್ರಾಮ ) 


3 . 
Asset Elvira apartment 
(Gopasandra Village ) 
Dhatri Ventures Plots 

( Ittanguru Village ) 
Dhatri Ventures Plots 
(Valager Kallahalli Village ) 
Aditya Homes Plots ( Yamare 

Village ) 
Aditya Homes Plots 
(Chambenahalli Village ) 


16400 


381 | 


16100 


382 


16100 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) (200 ಪ್ರತಿಗಳು ) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part – III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 
Bengaluru , Friday, November 4 , 2016 (Karthika 13, Shaka Varsha 1938 ) 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 
ಸಂಖ್ಯೆ: ಸಿವಿಸಿ/ 25 / 2014 - 15, ಬೆಂಗಳೂರು, ದಿನಾಂಕ : 02 - 11 - 2016 


ನಂ . ೧೨೨೧ 
No . 1221 


ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ರಾಜಾಜಿನಗರ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ 

ಮಾರ್ಗಸೂಚಿಯ ದರಪಟ್ಟಿಯ ಕುರಿತು. 
ಉಲ್ಲೇಖ : 1. ಅಧಿಸೂಚನೆ ಸಂಖ್ಯೆ : ಸಿವಿಸಿ /25 /2014 -15 , ಬೆಂಗಳೂರು, ದಿನಾಂಕ: 28 - 03 - 2016, 

2. ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25 / 2014 -15, ಬೆಂಗಳೂರು, ದಿನಾಂಕ : 05 - 05 - 2016 , 
3. ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/ 2014 -15, ಬೆಂಗಳೂರು, ದಿನಾಂಕ: 22 - 09 - 2016 . 
4. ದಿನಾಂಕ: 02 - 11 - 2016 ರಂದು ನೆಡೆದ ಸಿವಿಸಿ ಸಭೆ ನಡವಳಿಗಳು. 

ಬೆಂಗಳೂರು ನಗರ ಜಿಲ್ಲೆಯ ರಾಜಾಜಿನಗರ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು 
ಪರಿಷ್ಕರಿಸಿ ಹೊರಡಿಸಿದ ಉಲ್ಲೇಖ (1) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ - III, ಸಂಖ್ಯೆ : 465 ನ್ನು ದಿನಾಂಕ: 28 - 03 - 2016 ರಂದು ಪ್ರಕಟಿಸಲಾಗಿತ್ತು. 
ಉಲ್ಲೇಖ(3) ರ ಕರಡು ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ : 1105 ದಿನಾಂಕ: 22 - 09 - 2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 
ದಿನಗಳೊಳಗಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆ /ಸಲಹೆ /ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು . ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 - 2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ / ಸಲಹೆ/ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 


ಜಿಲ್ಲಾನೋಂದಣಿ ಕಛೇರಿ:- ರಾಜಾಜಿನಗರ 
ಉಪನೋಂದಣಿ ಕಛೇರಿ:- ಯಶವಂತಪುರ 


ಕ್ರಮ 


ದರಪಟ್ಟಿ 


| 


ದರಪಟ್ಟಿ 


ತಿದ್ದುಪಡಿ 
ಮಾಡಿರುವಂತೆ 


ಷರಾ 


ಸಂಖೆ, 


ಕ್ರಮ 


| ಪುಟ ಸಂಖ್ಯೆ | 


ಸಂಖ್ಯೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 
ಪ್ರದೇಶ 

ತಪ್ಪಾಗಿ ಮುದ್ರಾಣವಾಗಿರುವುದು 
ಸಂಖ್ಯೆ 

_ 2 | ಮಲ್ಲೇಶ್ವರಂನಲ್ಲಿ ಬರತಕ್ಕೆ ಇತರೆ ಅಪಾರ್ಟ್‌ಮೆಂಟ್ 
Malleshwaram , Others 

Malleshwaram , Others Apartments 
Apartments 

67600 | 
9 

69000 


39 


| 


202 


[೧] 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ. 
ಸರಿಪಡಿಸಿದೆ 


ಕೈಬಿಡಲಾಗಿದೆ ( To 
Be Deleted ) 


8 


. 


ಸೂಚನೆ: 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ. 
2. ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ 
3, ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್ ಬಿಲ್ಡಪ್ ಏರಿಯಾ ಅನ್ವಯಿಸುತ್ತದೆ. 
4. ದಿನಾಂಕ: 01- 04 - 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 1957ರ ಕಲಂ 
45ಎ ( 3 ) ಅನ್ವಯ ಸಂಬಂಧಿಸಿದ ಉನೋ / ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ. 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ, 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಬರುವ 


*)& 


ನಾಗರಭಾವಿ ಉಪನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯಗಳ ಮಾರ್ಗಸೂಚಿ 
ಬಿ . ಡಿ. ಎ . / 

ಸಕ್ಷಮ ಪ್ರಾಧಿಕಾರ / ಸ್ಥಳೀಯ ಸಂಸ್ಥೆಯಿಂದ 
ಹೆಚ್ .ಎಸ್. ಬಿ.ಸಿ. | | ಬಿ. ಬಿ. ಎಂ . ಪಿ/ 

ಅನುಮೋದಿತ ವಸತಿ ನಿವೇಶನದಲ್ಲಿ 
ಸಿ. ಐ. ಟಿ . ಬಿ . / ಇತರೆ ಪರಿವರ್ತಿತ ಗ್ರಾಮ 

ನಿರ್ಮಿಸಿರುವ ಅಪಾರ್ಟ್‌ಮೆಂಟ್ಸ್ ಮತ್ತು 
ನಗರಾಭಿವೃದ್ದಿ | ಪಂಚಾಯ್ತಿ ವ್ಯಾಪ್ತಿಗೆ 

ಫ್ಲಾಟ್‌ಗಳ ಮೌಲ್ಯ 
ಪ್ರಾಧಿಕಾರದಿಂದ 

ಕೃಷಿ ಜಮೀನು 

ಅನುಮೋದಿಸಲ್ಪಟ್ಟ / ಗ್ರಾಮಠಾಣ/ ವಸತಿ 
ಹೋಬಳಿ / ಗ್ರಾಮ / ಪ್ರದೇಶ Hobli/ Village / Area 

ವಿಟ್ರಿಫೈಡ್/ ಮಾರ್ಬಲ್ / 
ವಸತಿ ನಿವೇಶನ | ನಿವೇಶನಗಳು 
( ಸಕ್ಷಮ ಪ್ರಾಧಿಕಾರ | | ( ಸ್ಥಳೀಯ ಸಂಸ್ಥೆ ) 

ಗ್ರಾನೈಟ್ / ವುಡನ್ 
ಸ್ಥಳೀಯ ಸಂಸ್ಥೆ) 
ಪ್ರತಿ ಚದರ ಪ್ರತಿ ಚದರ 

ಪ್ರತಿ ಚದರ ಮೀಟರ್ 
| ಪ್ರತಿ ಎಕರೆಗೆ 
ಮೀಟರ್‌ಗೆ ಮೀಟರ್‌ಗೆ 

ಸೂಪರ್ ಬಿಲ್ಡಪ್ 
ರೂ . ಗಳಲ್ಲಿ 

ರೂ ಲಕ್ಷಗಳಲ್ಲಿ 
ರೂ . ಗಳಲ್ಲಿ 

ಏರಿಯಾಗೆ ರೂ .ಗಳಲ್ಲಿ 
- 3 
ಅರ ವಿಶ್ವಾಸ ಅಪಾರ್ಟ್‌ಮೆಂಟ್ 

Ara Vishwas Apartment 
(ಶ್ರೀಗಂಧಕಾವಲು ಗ್ರಾಮ ) 

32900 
(Shreegandakaval Village ) 


4 


. 


5 


. 


181 | 


ಅಧ್ಯಕ್ಷರು , ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7 ) ( 200 ಪ್ರತಿಗಳು) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part – III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 
Bengaluru , Friday, November 4 , 2016 (Karthika 13, Shaka Varsha 1938 ) 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 
ಸಂಖ್ಯೆ : ಸಿವಿಸಿ/ 25 / 2014 - 15, ಬೆಂಗಳೂರು, ದಿನಾಂಕ : 02 - 11 - 2016 


ನಂ . ೧೨೨೨ 
No . 1222 


ವಿಷಯ : ಬೆಂಗಳೂರು ನಗರ ಜಿಲ್ಲೆಯ ಶಿವಾಜಿನಗರ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ 

ಮಾರ್ಗಸೂಚಿಯ ದರಪಟ್ಟಿಯ ಕುರಿತು. 
ಉಲ್ಲೇಖ : 1. ಅಧಿಸೂಚನೆ ಸಂಖ್ಯೆ : ಸಿವಿಸಿ /25 /2014 -15 , ಬೆಂಗಳೂರು, ದಿನಾಂಕ: 28 - 03 - 2016. 

2. ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25 / 2014 -15, ಬೆಂಗಳೂರು, ದಿನಾಂಕ : 05 - 05 - 2016 , 
3. ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/2014 -15, ಬೆಂಗಳೂರು, ದಿನಾಂಕ: 22 - 09 - 2016 . 
4. ದಿನಾಂಕ: 02 - 11 - 2016 ರಂದು ನೆಡೆದ ಸಿವಿಸಿ ಸಭೆ ನಡವಳಿಗಳು. 

ಬೆಂಗಳೂರು ನಗರ ಜಿಲ್ಲೆಯ ಶಿವಾಜಿನಗರ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು 
ಪರಿಷ್ಕರಿಸಿ ಹೊರಡಿಸಿದ ಉಲ್ಲೇಖ (1) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ - III, ಸಂಖ್ಯೆ: 466 ನ್ನು ದಿನಾಂಕ: 28 - 03 - 2016 ರಂದು ಪ್ರಕಟಿಸಲಾಗಿತ್ತು . 
ಉಲ್ಲೇಖ(3) ರ ಕರಡು ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ: 1106 ದಿನಾಂಕ: 22 - 09 -2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 
ದಿನಗಳೊಳಗಾಗಿ ಸಾರ್ವಜನಿಕರಿಂದ ಆಕ್ಷೇಪಣೆ /ಸಲಹೆ /ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು . ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 - 2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 


ಜಿಲ್ಲಾನೋಂದಣಿ ಕಛೇರಿ:- ಶಿವಾಜಿನಗರ 
ಉಪನೋಂದಣಿ ಕಛೇರಿ:- ಶಿವಾಜಿನಗರ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 

ತಪ್ಪಾಗಿ 
ಪ್ರದೇಶ 

ಸಂಖ್ಯೆ | ಮುದ್ರಾಣವಾಗಿರುವುದು 


ದರಪಟ್ಟಿ | ದರಪಟ್ಟಿ 
ಪುಟ 
ಸಂಖ್ಯೆ 


ತಿದ್ದುಪಡಿ 
ಮಾಡಿರುವಂತೆ 


ಷರಾ 


ಕ್ರಮ 


ಸಂಖೆ. 


11 


Shah Sultan Complex - Ali Askar 

Road 


100650 
103000 
82300 
84700 


ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 
ರ ಬದಲಿಗೆ 


106500 
107900 
44000 
45400 


ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ 
ಸರಿಪಡಿಸಿದೆ. 


219 


Lubbey Masjid Road 


ಸೂಚನೆ : 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ . 
2. ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ 
3, ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್ ಬಿಲ್ಡಪ್ ಏರಿಯಾ ಅನ್ವಯಿಸುತ್ತದೆ. 
4. ದಿನಾಂಕ: 01- 04 - 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 1957ರ ಕಲಂ 
45ಎ ( 3 ) ಅನ್ವಯ ಸಂಬಂಧಿಸಿದ ಉನೋ / ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ. 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ವರ್ತೂರು ಉಪನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಸ್ಥಿರಾಸ್ತಿಗಳ ಮಾರ್ಗಸೂಚಿ ದರಪಟ್ಟಿ 


ಕೃಷಿ 


ಬಿ . ಡಿ . ಎ . / ಹೆಚ್ . ಎಸ್ . ಬಿ . ಸಿ. / 

ಸಿ. ಐ . ಟಿ. ಬಿ ./ ಇತರೆ 
ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 

ಅನುಮೋದಿಸಲ್ಪಟ್ಟ ವಸತಿ 
ನಿವೇಶನ ( ಸಕ್ಷಮ ಪ್ರಾಧಿಕಾರ ) . 


ಬಿ . ಬಿ . ಎಂ . ಪಿ / 

ಪರಿವರ್ತಿತ 
ಗ್ರಾಮಠಾಣ ವಸತಿ 

ನಿವೇಶನ 
( ಸ್ಥಳೀಯಸಂಸ್ಥೆ) 


ಹೋಬಳಿ/ ಗ್ರಾಮ / ಪ್ರದೇಶ 


Hobli/ Village/ Area 


ವಿಲ್ಲಾ / ರೋ 
ಹೌಸಸ್ ವಸತಿ 
ನಿವೇಶನ ( ಪ್ರತಿ 
ಚದರ ಮೀಟರ್ 
ರೂ . ಗಳಲ್ಲಿ) 


ಜಮೀನುಗಳು 
( ರೂ ಲಕ್ಷಗಳಲ್ಲಿ 
ಪ್ರತಿ ಎಕರೆಗೆ) 


ಸಕ್ಷಮ ಪ್ರಾಧಿಕಾರ / ಸ್ಥಳೀಯ 
ಸಂಸ್ಥೆಯಿಂದ ಅನುಮೋದಿತ ವಸತಿ 

ನಿವೇಶನದಲ್ಲಿ ನಿರ್ಮಿಸಿರುವ 
ಅಪಾರ್ಟ್‌ಮೆಂಟ್ಸ್ ಮತ್ತು ಫ್ಲಾಟ್‌ಗಳ 

ಮೌಲ್ಯ 
ವೆಟ್ರಿಫೈಡ್/ ಮಾರ್ಬಲ್/ 

ಗ್ರಾನೈಟ್/ ವುಡನ್ 
ಪ್ರತಿ ಚದರ ಮೀಟರ್‌ ಸೂಪರ್ 
ಬಿಲ್ಫ್ ಏರಿಯಾಗೆ ರೂ .ಗಳಲ್ಲಿ 


ಪ್ರತಿ ಚದರ ಮೀಟರ್‌ಗೆ ರೂ . | ಪ್ರತಿ ಚದರ ಮೀಟರ್‌ಗೆ 
ಗಳಲ್ಲಿ 

ರೂ . ಗಳಲ್ಲಿ 
4 

5 


| 


6 


| 


7 


29000 


ಹೈ ಲೈಫ್ ಟ್ರೈ ಫ್ಲೋರ 

Hi Life Tri Flora 
ಅಪಾರ್ಟ್‌ಮೆಂಟ್ ( ಗುಂಜೂರು | 

Apartment 
ಗ್ರಾಮ ) ಸರ್ವೆ ನಂ : 137 / 

(Gunjuru Village) Sy 
ಮತ್ತು 137 /2 & ಖಾತಾ ನಂ : | no: 137/ 1 and 137/ 2 & 
948 

Katha no : 948 
ವಿಜ್ಜಿಂಗ್ ವಿಂಡ್ಸ್ 

Whistling Winds 
ಅಪಾರ್ಟ್‌ಮೆಂಟ್ (ಗುಂಜೂರು | Apartment 
ಗ್ರಾಮ ) ಸರ್ವೆ ನಂ : 9 / 5 & 

(Gunjuru Village ) Sy 
ಖಾತಾ ನಂ : 859 

no . 9 /5 & Katha no . 

859 


827 


30000 


20 


ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) (200 ಪ್ರತಿಗಳು) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part – III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 
Bengaluru , Friday , November 4 , 2016 (Karthika 13 , Shaka Varsha 1938 ) 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 
ಸಂಖ್ಯೆ: ಸಿವಿಸಿ/25 /2014 - 15 , ಬೆಂಗಳೂರು, ದಿನಾಂಕ: 02 - 11 -2016 


ನಂ . ೧೨೨೩. 
No . 1223 


ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿಯ ದರಪಟ್ಟಿಯ 

ಕುರಿತು. 
ಉಲ್ಲೇಖ: 1. ಅಧಿಸೂಚನೆ ಸಂಖ್ಯೆ : ಸಿವಿಸಿ/ 25 /2014 - 15 , ಬೆಂಗಳೂರು, ದಿನಾಂಕ: 28 - 03 - 2016, 

2. ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25 / 2014 -15, ಬೆಂಗಳೂರು, ದಿನಾಂಕ: 05 - 05 - 2016 . 
3. ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/ 2014 -15, ಬೆಂಗಳೂರು, ದಿನಾಂಕ: 22 - 09 - 2016 . 
4. ದಿನಾಂಕ: 02 - 11 - 2016 ರಂದು ನೆಡೆದ ಸಿವಿಸಿ ಸಭೆ ನಡವಳಿಗಳು. 

ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು ಪರಿಷ್ಕರಿಸಿ ಹೊರಡಿಸಿದ 
ಉಲ್ಲೇಖ(1) ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ - III, ಸಂಖ್ಯೆ: 467 ನ್ನು ದಿನಾಂಕ: 28 - 03 - 2016 ರಂದು ಪ್ರಕಟಿಸಲಾಗಿತ್ತು. ಉಲ್ಲೇಖ( 3) ರ ಕರಡು 
ತಿದ್ದುಪಡಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ: 1107 ದಿನಾಂಕ: 22 - 09 - 2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 ದಿನಗಳೊಳಗಾಗಿ 
ಸಾರ್ವಜನಿಕರಿಂದ ಆಕ್ಷೇಪಣೆ/ ಸಲಹೆ/ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಕ್ರಮ 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು . ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 - 2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ ಸಲಹೆ /ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 
ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ:- ಬೆಂಗಳೂರು ಗ್ರಾಮಾಂತರ ನೋಂದಣಿ ಜಿಲ್ಲೆ. 
ಉಪನೋಂದಣಾಧಿಕಾರಿ ಕಛೇರಿ:- ದೇವನಹಳ್ಳಿ 

ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ದರಪಟ್ಟಿ ದರಪಟ್ಟಿ 
ಕಾಲಂ 

ಷರಾ 

ತಿದ್ದುಪಡಿ ಮಾಡಿರುವಂತೆ 
ಪುಟ ಕ್ರಮ 

ತಪ್ಪಾಗಿ ಮುದ್ರಾಣವಾಗಿರುವುದು 
ಪ್ರದೇಶ 

ಸಂಖ್ಯೆ 
ಸಂಖ್ಯೆ ಸಂಖ್ಯೆ 

11850 ರ ಬದಲಿಗೆ 18000 

ಸರಿಪಡಿಸಿದೆ 
296 ಸೆಂಚುರಿ ಸ್ಪೋಟ್ಸ್ ವಿಲೈಜ್ 

17200 ರ ಬದಲಿಗೆ 

22300 

ಸರಿಪಡಿಸಿದೆ 
18600 ರ ಬದಲಿಗೆ 

23700 

ಸರಿಪಡಿಸಿದೆ 
ಮಹಮ್ಮದ್ ಸಾಯಿಬ್ ಸ. ನಂ . 
ಕೈಬಿಟ್ಟುಹೋಗಿದೆ [ ರ ಬದಲಿಗೆ 

ಸರಿಪಡಿಸಿದೆ 

68 , 19 , 23 
ಮಹಮ್ಮದ್ ಸಾಯಿಬ್ ಸ. ನಂ . 68 , 
299a 

ರ ಬದಲಿಗೆ 11850 

ಸರಿಪಡಿಸಿದೆ 
19 , 23 

ರ ಬದಲಿಗೆ 17200 

ಸರಿಪಡಿಸಿದೆ 
ರ ಬದಲಿಗೆ 18600 

ಸರಿಪಡಿಸಿದೆ 
3 | 141 | 

ಗ್ರಾಮ ಮತ್ತು ರಸ್ತೆಗೆ ಹತ್ತಿರದ ಸ. 
302 50 ರ ಬದಲಿಗೆ 

ಸರಿಪಡಿಸಿದೆ 
ನಂ . ಜಮೀನುಗಳು 

ಗ್ರಾಮ ಮತ್ತು ರಸ್ತೆಗೆ ಹೊಂದಿದ 
ಕೈಬಿಟ್ಟುಹೋಗಿದೆ | ರ ಬದಲಿಗೆ | ಸ. ನಂ . 3, 4 , 5, 6, 12, 14 , 15 , ಸರಿಪಡಿಸಿದೆ 

16 , 34 , 35 , 36, 37 
ಕೈಬಿಟ್ಟುಹೋಗಿದೆ | ರ ಬದಲಿಗೆ | 

33 

ಸರಿಪಡಿಸಿದೆ 
ಗ್ರಾಮ ಮತ್ತು ರಸ್ತೆಗೆ ಹೊಂದಿದ ಸ. ನಂ . 
ಕೈಬಿಟುಹೋಗಿದೆ | ರ ಬದಲಿಗೆ. 

36 

ಸರಿಪಡಿಸಿದೆ 
921a | 3, 4 , 5, 6, 12 , 14 , 15 , 16 , 34 , 

ಕೈಬಿಟ್ಟುಹೋಗಿದೆ | ರ ಬದಲಿಗೆ 

45 

ಸರಿಪಡಿಸಿದೆ 
35 , 36 , 37 

ರ ಬದಲಿಗೆ 5000 

ಸರಿಪಡಿಸಿದೆ 
ಕೈಬಿಟ್ಟುಹೋಗಿದೆ ರ ಬದಲಿಗೆ. 

5400 

ಸರಿಪಡಿಸಿದೆ 
ಕೈಬಿಟ್ಟುಹೋಗಿದೆ | ರ ಬದಲಿಗೆ . 

10900 

ಸರಿಪಡಿಸಿದೆ 
ಕೈಬಿಟ್ಟುಹೋಗಿದೆ ರ ಬದಲಿಗೆ 

12300 

ಸರಿಪಡಿಸಿದೆ 


52 


ರೈದಿಟ್ಟುಹೋಗಿದೆ 


ತಿದ್ದುಪಡಿ ಮಾಡಿರುವಂತೆ 


ಷರಾ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕ್ರಮ | ದರಪಟ್ಟಿ | ದರಪಟ್ಟಿ 

| ಕಾಲಂ | 
ಪುಟ ಕ್ರಮ ಪ್ರದೇಶ 

ತಪ್ಪಾಗಿ ಮುದ್ರಾಣವಾಗಿರುವುದು 

ಸಂಖ್ಯೆ 
ಸಂಖ್ಯೆ ಸಂಖ್ಯೆ 
ಉಪನೋಂದಣಾಧಿಕಾರಿ ಕಛೇರಿ:- ದೊಡ್ಡಬಳ್ಳಾಪುರ 
103 | _ 314 Kurubarahalli 

8 . 7200 ರ ಬದಲಿಗೆ 
Main Road Facing Sy .No s . 
2 | 109 | 

410 64 , 65 ,52 ,53 , 63 ,56, 61 , 

9 . 6000 

ರ ಬದಲಿಗೆ 
58,59 , 60, 73 , 74,26, 27, 28, 29 ,30 
109 415 

Shivapura 

9 ಕೈ ಬಿಟ್ಟುಹೋಗಿದೆ | ರ ಬದಲಿಗೆ 


4800 


ಸರಿಪಡಿಸಿದೆ 


8300 


ಸರಿಪಡಿಸಿದೆ 


2400 


ಸರಿಪಡಿಸಿದೆ 


ತಿದ್ದುಪಡಿ ಮಾಡಿರುವಂತೆ 


ಷರಾ 


ಉಪನೋಂದಣಾಧಿಕಾರಿ ಕಛೇರಿ: - ಹೊಸಕೋಟೆ 

ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 
ಕ್ರಮ ದರಪಟ್ಟಿ | ದರಪಟ್ಟಿ 

ಕಾಲಂ 
ಸಂಖ್ಯೆ | ಪುಟ ಕ್ರಮ 

ತಪ್ಪಾಗಿ ಮುದ್ರಾಣವಾಗಿರುವುದು 

ಸಂಖ್ಯೆ 
ಸಂಖ್ಯೆ ಸಂಖ್ಯೆ 

8 

18900 ರ ಬದಲಿಗೆ 
75 Kannurahalli Nisarga Layout 

9 . 20300 ರ ಬದಲಿಗೆ 


ಪ್ರದೇಶ 


31000 


186 


ಸರಿಪಡಿಸಿದೆ 
ಸರಿಪಡಿಸಿದೆ 


32400 


5400 


ರ ಬದಲಿಗೆ 


9000 


ಸರಿಪಡಿಸಿದೆ 


2 | 


195 


_ 200 


Baguru 


9000 


ರ ಬದಲಿಗೆ. 


_ 5400 


ಸರಿಪಡಿಸಿದೆ 


13100 


ರ ಬದಲಿಗೆ 


15000 


ಸರಿಪಡಿಸಿದೆ 


188 


10 


Dandupalya 


10800 


To be Deleted 


ಸರಿಪಡಿಸಿದೆ 


16400 


To be Deleted 


ಸರಿಪಡಿಸಿದೆ 


184 


56( a ) 


Dandupalya (NH 207 ) 


ಕೈಬಿಟ್ಟುಹೋಗಿದೆ 


17500 


ಸರಿಪಡಿಸಿದೆ 


17500 


To be Deleted 


ಸರಿಪಡಿಸಿದೆ 


188 


101 


Dandupalya (NH 207 ) 


15400 


To be Deleted 


ಸರಿಪಡಿಸಿದೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 


ದರಪಟ್ಟಿ 
ಪುಟ 


ದರಪಟ್ಟಿ 
ಕ್ರಮ 


ಕಾಲ೦ 


ಷರಾ 


ತಿದ್ದುಪಡಿ ಮಾಡಿರುವಂತೆ 


ಪ್ರದೇಶ 


ತಪ್ಪಾಗಿ ಮುದ್ರಾಣವಾಗಿರುವುದು 


ಸಂಖ್ಯೆ 


ಸಂಖ್ಯೆ 


ಸಂಖ್ಯೆ 


16000 


ರ ಬದಲಿಗೆ 


15000 


ಸರಿಪಡಿಸಿದೆ 


137 


Varadapura 


10200 


To be Deleted 


ಸರಿಪಡಿಸಿದೆ 


15000 


To be Deleted 


ಸರಿಪಡಿಸಿದೆ 


57(a) - 


Varadapura Main Road 


16000 


ಸರಿಪಡಿಸಿದೆ 


ಕೈಬಿಟ್ಟುಹೋಗಿದೆ 

13600 
12600 


To be Deleted 


191 


138 


Varadapura Main Road 


ಸರಿಪಡಿಸಿದೆ 
ಸರಿಪಡಿಸಿದೆ 


_ 5 


To be Deleted 


ಸೂಚನೆ: 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ, 
2 . ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ ) 
3. ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್ ಬಿಲ್ಡಪ್ ಏರಿಯಾ ಅನ್ವಯಿಸುತ್ತದೆ. 
4. ದಿನಾಂಕ: 01- 04 - 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 1957ರ ಕಲಂ 
45ಎ (3) ಅನ್ವಯ ಸಂಬಂಧಿಸಿದ ಉನೋ /ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ. 


ಅಧ್ಯಕ್ಷರು, ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


*(d 


ಹೋಬಳಿ/ ಗ್ರಾಮ / ಪ್ರದೇಶ 


ದೊಡ್ಡಬಳ್ಳಾಪುರ ನಗರಸಭಾ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ 

ಸ್ಥಳೀಯ ಸಂಸ್ಥೆ | ಭೂಪರಿವರ್ತಿತ | ಸಕ್ಷಮ ಪ್ರಾಧಿಕಾರ 
ಖುಷಿ ತರಿ ಬಾಗಾಯ್ತು ವಸತಿ ನಿವೇಶನ | ವಸತಿ ನಿವೇಶನ | ಅನುಮೋದಿಸಲ್ಪಟ್ಟ ವಸತಿ 

ಮೌಲ್ಯ ಮೌಲ್ಯ ನಿವೇಶನಗಳ ದರ 
Hobli/ Village/ Area ಎಕರೆಗೆ. ಎಕರೆಗೆ ಎಕರೆಗೆ. ಪ್ರತಿ ಚದರ ಪ್ರತಿ ಚದರ 

ಪ್ರತಿ ಚದರ ಮೀಟರ್‌ಗೆ 
ರೂ . ರೂ . ರೂ . ಮೀಟರ್‌ಗೆ ಮೀಟರ್‌ಗೆ 

ರೂ . ಗಳಲ್ಲಿ 
ಲಕ್ಷಗಳಲ್ಲಿ ಲಕ್ಷಗಳಲ್ಲಿ | ಲಕ್ಷಗಳಲ್ಲಿ | ರೂ .ಗಳಲ್ಲಿ ರೂ . ಗಳಲ್ಲಿ 
- 3 


2 


. 


5 


9 


721 


8700 


722 


ಭಾಗ್ಯಶ್ರೀ ಅಪೂರ್ವ ಲೇಔಟ್ 

(ವೀರಾಪುರ ಗ್ರಾಮ ) 
ಗೋಲ್ಡನ್ ಗೇಟ್ ವೇ 
(ಸಿದ್ದೇನಾಯಕನಹಳ್ಳಿ ಗ್ರಾಮ ) 

ಜೆ. ಪಿ. ಆರ್ ಗಾರ್ಡನ್ 
( ತಿಮ್ಮಸಂದ್ರ ಗ್ರಾಮ ) 


Bhagyashree apoorva layout 

( Veerapura Village) | 

Golden Gate Way 
(Siddenayakanahalli Village ) 
J. P . R Garden ( Thimmasandra 

village ) 


8700 


723 


7600 


O 


ತಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 
ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು.( ಪಿ7 ) (200 ಪ್ರತಿಗಳು) 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ – III 
Part – III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ , ನವೆಂಬರ್ ೪, ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) 
Bengaluru , Friday , November 4 , 2016 (Karthika 13 , Shaka Varsha 1938 ) 

ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ. 
ಸಂಖ್ಯೆ : ಸಿವಿಸಿ/ 25 / 2014- 15 , ಬೆಂಗಳೂರು, ದಿನಾಂಕ: 02 - 11 - 2016 


ನಂ . ೧೨೨೪ 
No . 1224 


ವಿಷಯ : ರಾಮನಗರ ಜಿಲ್ಲಾ ನೋಂದಣಿ ಕಛೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ನೋಂದಣಿಗಾಗಿ, ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿಯ ದರಪಟ್ಟಿಯ ಕುರಿತು. 
ಉಲ್ಲೇಖ: 1. ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25/ 2014 - 15 , ಬೆಂಗಳೂರು, ದಿನಾಂಕ: 28 - 03 - 2016, 

2. ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಸಿವಿಸಿ /25/ 2014 - 15, ಬೆಂಗಳೂರು, ದಿನಾಂಕ: 05 - 05 - 2016, 
3. ಕರಡು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಸಿವಿಸಿ / 25 /2014 - 15 , ಬೆಂಗಳೂರು, ದಿನಾಂಕ: 22 - 09 - 2014 
4. ದಿನಾಂಕ: 02 - 11 - 2016 ರಂದು ನಡೆದ ಸಿವಿಸಿ ಸಭೆ ನಡವಳಿಗಳು. 


ರಾಮನಗರ ಜಿಲ್ಲಾ ನೋಂದಣಿ ಕಛೇರಿಯ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಅಂದಾಜು ಸರಾಸರಿ ಮಾರುಕಟ್ಟೆ ಮೌಲ್ಯ ಮಾರ್ಗಸೂಚಿ ದರಗಳನ್ನು ಪರಿಷ್ಕರಿಸಿ ಹೊರಡಿಸಿದ ಉಲ್ಲೇಖ(1) ರ 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಭಾಗ- III, ಸಂಖ್ಯೆ : 468 ನ್ನು ದಿನಾಂಕ: 28 - 03 -2016 ರಂದು ಪ್ರಕಟಿಸಲಾಗಿತ್ತು. ಉಲ್ಲೇಖ(3) ರ ಕರಡು ತಿದ್ದುಪಡಿ 
ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರಿಕೆ ಭಾಗ - III, ಸಂಖ್ಯೆ : 1108 ದಿನಾಂಕ: 22 -09 -2016 ರಲ್ಲಿ ಹೊರಡಿಸಿದ ದಿನಾಂಕ ದಿಂದ 15 ದಿನಗಳೊಳಗಾಗಿ ಸಾರ್ವಜನಿಕರಿಂದ 
ಆಕ್ಷೇಪಣೆ /ಸಲಹೆ /ಸೂಚನೆಗಳನ್ನು ಸಲ್ಲಿಸುವಂತೆ ಪ್ರಕಟಿಸಲಾಗಿತ್ತು. 


ಸದರಿ ರಾಜ್ಯ ಪತ್ರಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರುವಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿತ್ತು . ಅಲ್ಲದೆ ಉಲ್ಲೇಖ( 4) ರ ದಿನಾಂಕ: 02 - 11 - 2016 ರಂದು ನಡೆದ ಕೇಂದ್ರ 
ಮೌಲ್ಯಮಾಪನ ಸಮಿತಿಯ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಆಕ್ಷೇಪಣೆ ಸಲಹೆ /ಸೂಚನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಉಲ್ಲೇಖ (1) ರ ಅಧಿಸೂಚನೆಯಲ್ಲಿ 
ಹೊರಡಿಸಿರುವ ಇತರೆ ಅಂಶಗಳು / ವಿಶೇಷ ಸೂಚನೆಗಳು ಯತಾವತ್ತಾಗಿ ಮುಂದುವರಿಸಿಕೊಂಡು, ಮಾಡಿರುವ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆಗಳ ಮಾರ್ಗಸೂಚಿ ದರ 
ಅಂತಿಮಗೊಳಿಸಲಾಗಿದೆ. 
ಜಿಲ್ಲಾ ನೋಂದಣಿ ಕಛೇರಿ:- ರಾಮನಗರ 
ಉಪನೋಂದಣಿ ಕಛೇರಿ:- ಕನಕಪುರ 


ಕ್ರಮ 
ಸಂಖ್ಯೆ 


ಹಾಲಿ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಂತೆ 

ಕಾಲಂ 
ಪ್ರದೇಶ 


ತಿದ್ದುಪಡಿ 
ಮಾಡಿರುವಂತೆ 


ಷರಾ 


ದರಪಟ್ಟಿ 
ಪುಟ 
ಸಂಖ್ಯೆ 
104 


ದರಪಟ್ಟಿ 
ಕ್ರಮ 
ಸಂಖ್ಯೆ 
205 


ತಪ್ಪಾಗಿ 
ರುದ್ರಾಣವಾಗಿರುವುದು 


Chikkamuduvadi 


ರ ಬದಲಿಗೆ 


ಸರಿಪಡಿಸಿದೆ 


ಉಪನೋಂದಣಿ ಕಛೇರಿ: - ಮಾಗಡಿ 

171 373 


ರ ಬದಲಿಗೆ 


- 15 


ಸರಿಪಡಿಸಿದೆ 


172 


374 


Huluvenahalli 
ಗ್ರಾಮ ಮತ್ತು ರಸ್ತೆಗೆ ಹೊಂದಿಕೊಂಡಿರುವ ಜಮೀನುಗಳು :1,13 , 
15,17 ,18, 50,57 ,58,59 ,56 ,55 ,53,52 ,51 ,47,48, 49, 

41,38,28, 25 ,26,27 ,16 ,14 ,66,67,68, 2 ,25 


ರ ಬದಲಿಗೆ 


ಸರಿಪಡಿಸಿದೆ 


ಸೂಚನೆ: 
1. ನಿವೇಶನದ ದರಗಳು ಪ್ರತಿ ಚದರ ಮೀಟರ್ ಗೆ ರೂಗಳಲ್ಲಿ . 
2. ಕೃಷಿ ಜಮೀನಿನ ದರಗಳು ಪ್ರತಿ ಎಕರೆಗೆ ಲಕ್ಷಗಳಲ್ಲಿ 
3 . ಅಪಾರ್ಟ್‌ಮೆಂಟ್ ದರಗಳನ್ನು ಸಂಬಂದಿಸಿದ ಸೂಪರ್‌ ಬಿಲಪ್ ಏರಿಯಾ ಅನ್ವಯಿಸುತ್ತದೆ. 
4. ದಿನಾಂಕ: 01 - 04 - 2016 ರಿಂದ ಮೇಲ್ಕಂಡ ತಪ್ಪಾಗಿ ಮುದ್ರಾಣವಾಗಿರುವ ದರಗಳ ಅನ್ವಯ ನೋಂದಣಿಯಾಗಿರುವ ದಸ್ತಾವೇಜುಗಳ ಬಗ್ಗೆ ಕರ್ನಾಟಕ ಮದ್ರಾಂಕಗಳ ಕಾಯ್ದೆ 1957ರ ಕಲಂ 
45ಎ (3) ಅನ್ವಯ ಸಂಬಂಧಿಸಿದ ಉನೋ /ಜಿನೋ ರವರು ಕ್ರಮ ಜರುಗಿಸಲು ಮುಕ್ತವಾಗಿರುತ್ತದೆ. 


ಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ, 


ಭೋಜ್ಯಾನಾಯ್ಕ 

ಸದಸ್ಯ ಕಾರ್ಯದರ್ಶಿ , 

* ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 
ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) (200 ಪ್ರತಿಗಳು) 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


No. 1225 


bb 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ -III ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) ನಂ . ೧೨೨೫ 
Part - III Bengaluru , Friday , November 4 , 2016 (Karthika 13 , Shaka Varsha 1938 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 91 ಎಂಎಲ್ಆರ್ 2015 , ಬೆಂಗಳೂರು, ದಿನಾಂಕ : 04 - 11 - 2016 
ಕರ್ನಾಟಕ ಪೌರಸಭೆಗಳ ಕಾಯ್ದೆ 1964ರ 3 ನೇ ಪ್ರಕರಣದೊಂದಿಗೆ ಓದಿಕೊಂಡ 9 ನೇ ಮತ್ತು 357 ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯಪಾಲರು ಈ ಕೆಳಗಿನವುಗಳನ್ನು ಗಮನಿಸಿ ಅಂದರೆ : 

1. ಅಂಥ ಪ್ರದೇಶದ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆಯಿಲ್ಲದ ಮತ್ತು ಮೂರು ಲಕ್ಷಕ್ಕಿಂತ ಹೆಚ್ಚಿಲ್ಲದ 

ಹೊರತು ; 
2. ಅಂಥ ಪ್ರದೇಶದಲ್ಲಿನ ಜನಸಂಖ್ಯೆಯ ಸಾಂದ್ರತೆಯು ಒಂದು ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಒಂದು 

ಸಾವಿರದ ಐದುನೂರು ನಿವಾಸಿಗಳಿಗಿಂತ ಕಡಿಮೆಯಿಲ್ಲದ ಹೊರತು; 
3. ಹಿಂದಿನ ನಿಕಟಪೂರ್ವ ಜನಗಣತಿಯಲ್ಲಿ ಅಂಥ ಪ್ರದೇಶದಿಂದ ಸ್ಥಳೀಯ ಆಡಳಿತಕ್ಕಾಗಿ ತೆರಿಗೆ ಮತ್ತು 

ತೆರಿಗೆಯಿಲ್ಲದ ಇತರ ಸಂಪನ್ಮೂಲಗಳಿಂದ ಉತ್ಪಾದಿತವಾದ ರಾಜಸ್ವ ವಾರ್ಷಿಕ ಒಂಭತ್ತು ಲಕ್ಷ ಅಥವಾ 
ವಾರ್ಷಿಕ ತಲಾ ಒಬ್ಬನಿಗೆ ನಲವತ್ತೈದು ರೂ . ಗಳ ದರದಂತೆ ಲೆಕ್ಕ ಹಾಕಲಾದ ಮೊತ್ತ ಇವೆರಡರಲ್ಲಿ ಯಾವುದು 

ಹೆಚ್ಚೇ ಆ ಮೊತ್ತಕ್ಕಿಂತ ಕಡಿಮೆಯಿರದ ಹೊರತು ; 
4. ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗದ ಶೇಕಡಾವಾರು ಒಟ್ಟು ಉದ್ಯೋಗದ ಶೇಕಡ ಐವತ್ತಕ್ಕಿಂತ 

ಕಡಿಮೆಯಿಲ್ಲದ ಹೊರತು ; 

ಅನುಸೂಚಿ- ಬಿ ಯಲ್ಲಿ ನಿರ್ದಿಷ್ಟಪಡಿಸಲಾದ ಪರಿಮಿತಿಯುಳ್ಳ ಅನುಸೂಚಿ- ಎ ರಲ್ಲಿನ ಬೆಂಗಳೂರು ನಗರ ಜಿಲ್ಲೆಯ 
ಕೋನಪ್ಪನ ಅಗ್ರಹಾರ ಗ್ರಾಮ ಪಂಚಾಯಿತಿ (ಗೋವಿಂದಶೆಟ್ಟಿಪಾಳ್ಯ ಪ್ರದೇಶ ಸೇರಿದಂತೆ) ಮತ್ತು ದೊಡ್ಡನಾಗಮಂಗಲ ಗ್ರಾಮ 
ಪಂಚಾಯತಿ ಪ್ರದೇಶ ವನ್ನು ಈ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ 
ಬರುವಂತೆ ಕೋನಪ್ಪನ ಅಗ್ರಹಾರ `ಸಣ್ಣ ನಗರ ಪ್ರದೇಶ ವೆಂದು ಉದ್ಯೋಷಿಸಿ ಸದರಿ ಸಣ್ಣ ನಗರ ಪ್ರದೇಶವನ್ನು ಕೋನಪ್ಪನ 
ಅಗ್ರಹಾರ ಪುರಸಭೆ ಯ ಪ್ರದೇಶವೆಂದು ಸಹ ಪದನಾಮೀಕರಿಸಿರುತ್ತಾರೆ. ಸದರಿ ಸಣ್ಣ ನಗರ ಪ್ರದೇಶಕ್ಕೆ “ ಪುರಸಭೆ ” ಯನ್ನು 
ಸ್ಥಾಪಿಸಲಾಗಿದೆ. 

ಈ ಅಧಿಸೂಚನೆಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳನ್ನು / 
ಸಲಹೆಗಳನ್ನು ಸಲ್ಲಿಸಲು ಇಚ್ಚಿಸುವ ಎಲ್ಲಾ ವ್ಯಕ್ತಿಗಳು ಅದನ್ನು ಲಿಖಿತದಲ್ಲಿ ಕಾರಣ ಸಹಿತವಾಗಿ ಸದರಿ ಅಧಿಸೂಚನೆಯನ್ನು 
ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ , 
9ನೇ ಮಹಡಿ , ವಿ. ವಿ. 

ಗೋಪುರ, ಬೆಂಗಳೂರು. ಇವರಿಗೆ ಸಲ್ಲಿಸಬೇಕೆಂದು ಹಾಗೂ ಅಧಿಸೂಚನೆಯನ್ನು ಸದರಿ ಅವಧಿಯ 
ತರುವಾಯ ನಿಗದಿತ ಸಮಯದಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 


kbp 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- ಎ 


1) ಕೋನಪ್ಪನ ಅಗ್ರಹಾರ ಕಂದಾಯ ಗ್ರಾಮ 
2) ಗೋವಿಂದಶೆಟ್ಟಿಪಾಳ್ಯ ದಾಖಲೆ ಗ್ರಾಮ 
3) ದೊಡ್ಡನಾಗಮಂಗಲ ಕಂದಾಯ ಗ್ರಾಮ 


ಅನುಸೂಚಿ- ಬಿ 


ಪೂರ್ವದ ಈಶಾನ್ಯ ಮೂಲೆಯ ಗಟ್ಟಹಳ್ಳಿಗೆ ಹೊಂದಿಕೊಂಡಂತಿರುವ ಸರ್ವೆ ನಂಬರ್ 80 ರಿಂದ ಪ್ರಾರಂಭಗೊಂಡು, 
ದಕ್ಷಿಣಾಭಿಮುಖವಾಗಿ ಹೊರಟು ಸರ್ವೆ ನಂ . 82 , 81 , 5, 6, 10 , 95 ಮತ್ತು ಸರ್ವೆ ನಂ . 12 ಆಗೇಯ ದಿಕ್ಕಿನಲ್ಲಿ 
ಕೊನೆಗೊಳ್ಳುತ್ತದೆ. ಈ ಸರ್ವೆ ನಂಬರಿಗೆ ಚಿಕ್ಕನಾಗಮಂಗಲ ಗ್ರಾಮದ ಸರ್ವೆ ನಂ . 30 ಹೊಂದಿಕೊಂಡಂತಿರುತ್ತದೆ." 

ಆಗೇಯ ದಿಕ್ಕಿನ ಸರ್ವೆ ನಂ . 12 ರಿಂದ ಪ್ರಾರಂಭಗೊಂಡು ಉತ್ತರ ದಿಕ್ಕಿನ ಕಡೆಗೆ ಹೊರಟು ಸರ್ವೆ ನಂ . 13 , 14 
ಮತ್ತು 15 ಕ್ಕೆ ಬಂದು ನಿಲ್ಲುತ್ತದೆ. ಸರ್ವೆ ನಂ . 15 ರಿಂದ ದಕ್ಷಿಣದ ಕಡೆಗೆ ಹೊರಡು ಸರ್ವೆ ನಂ . 47 , ಸರ್ವೆ ನಂ . 44ರ ಅರ್ಧ 
ಭಾಗ , ಸರ್ವೆ 34 , 36, 38 ಬೆಂಗಳೂರು - ಹೊಸೂರು ರಸ್ತೆಗೆ ಬಂದು ನಿಲ್ಲುತ್ತದೆ. ಸದರಿ ರಸ್ತೆಗೆ ವೀರಸಂದ್ರ ಗಡಿಯ ಸರ್ವೆ 
ನಂ . 17 ಹೊಂದಿಕೊಂಡಿರುತ್ತದೆ. ಬೆಂಗಳೂರು- ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ಕೋನಪ್ಪನ ಅಗ್ರಹಾರದ ಮೂಲಕ 
ಹಾದು ಹೋಗುತ್ತದೆ. ಸದರಿ ರಸ್ತೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಅಗ್ರಹಾರಕ್ಕೆ ಸೇರುತ್ತದೆ. ಬೆಂಗಳೂರು - ಹೊಸೂರು ರಾಷ್ಟ್ರೀಯ 
ಹೆದ್ದಾರಿ ಸಂಖ್ಯೆ 7 ಕ್ಕೆ ಹೊಂದಿಕೊಂಡಂತಿರುವ ಸರ್ವೆ ನಂ . 27 ಮತ್ತು 29 ಕೋನಪ್ಪನ ಅಗ್ರಹಾರಕ್ಕೆ ಸೇರಿದ ಸರ್ವೆ 
ನಂಬರುಗಳಾಗಿರುತ್ತವೆ. 

ಸರ್ವೆ ನಂ . 1 ಮತ್ತು 2ರ ಅರ್ಧ ಭಾಗದಿಂದ ಪಶ್ಚಿಮದ ಕಡೆಗೆ ಹೊರಟು ಸರ್ವೆ ನಂ . 94ರ ಅರ್ಧ ಭಾಗ, ಅಲ್ಲಿಂದ 
ಉತ್ತರ ದಿಕ್ಕಿಗೆ ಹೊರಟು ಸರ್ವೆ ನಂ . 95, 90 ಬೆಂಗಳೂರು - ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ಹೊಂದಿಕೊಂಡಂತೆ 
ಬಂದು ನಿಲ್ಲುತ್ತದೆ. ಬೆಂಗಳೂರು - ಹೊಸೂರು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 1 ರ ಬಲ ಭಾಗದ ಸರ್ವೆ ನಂ . 89 ರಿಂದ 
ಪೂರ್ವಾಭಿಮುಖವಾಗಿ ಹೊರಟು, ಸರ್ವೆ ನಂ . 86 , 12 ಮತ್ತು 65ರ ಮಧ್ಯೆ ರಾಜ ಕಾಲುವೆ ಹರಿದು ಹೋಗುತ್ತದೆ. ಅಲ್ಲಿಂದ 
ಪೂರ್ವಕ್ಕೆ ಮುಂದುವರೆದು ಸರ್ವೆ ನಂ . 66 , 53 , 49, 50 , 47 ಕ್ಕೆ ಬಂದು ನಿಲ್ಲುತ್ತದೆ. 

ಸರ್ವೆ ನಂ . 47 ಮತ್ತು ಸರ್ವೆ ನಂ . 15ರ ಅಂಚಿನಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಹೊರಟು ಸರ್ವೆ ನಂ . 16 , 18, 24 , 
27, 28 ಮೂಲಕ ಹಾದು ಹೋಗಿ ದೊಡ್ಡತೋಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂ . 25 ಕ್ಕೆ ಬಂದು ನಿಲ್ಲುತ್ತದೆ. 
ಅಲ್ಲಿನ ವಾಯುವ್ಯ ದಿಕ್ಕಿನ ಸರ್ವೆ ನಂ . 28 ರಿಂದ ಪ್ರಾರಂಭಗೊಂಡು ಸರ್ವೆ ನಂ . 29, 35, 34, 62, 61, 58, 59 ಮತ್ತು 69 
ಮಧ್ಯೆ ರಾಜಕಾಲುವೆಗೆ ಬಂದು ನಿಲ್ಲುತ್ತದೆ. ರಾಜ ಕಾಲುವೆಯ ಬಲ ಭಾಗದ ಸರ್ವೆ ನಂ . 69 ರಿಂದ ಪೂರ್ವಾಭಿಮುಖ 
ಹೊರಟು ಸರ್ವೆ ನಂ . 68, 67, 85 , 84 , 78 , 79 , 80, ಸರ್ವೆ ನಂಬರಿಗೆ ಬಂದು ನಿಲ್ಲುತ್ತದೆ. 


- ಸಿದ್ದಿಕ್ ಪಾಷ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


URBAN DEVELOPMENT DEVELOPMENT 

NOTIFICATION 
No . UDD 91 MLR 2015 , Bengaluru , Dated: 04 .11 . 2016, 


In exercise of the powers conferred by the Section 3 read with Section 9 and 357 of the 
Karnataka Municipalities Act, 1964 , the ‘Panchayat Area ’ of Konappana Agrahara Gram Panchayat 
including Govindashettipalya Area and Doddanagamangala village of Bangalore District , mentioned 
in the Annexure “ A ” along with boundaries mentioned in Annexure “ B ” hereby declared as the 
" Smaller Urban Area ” of Konappana Agrahara and further specify such area to be the “ Town 
Municipal Area ” of Konappana Agrahara with effect from the date of publishing this Notification in 
the Official Gazette by the Governor of Karnataka having regard to : 

i. The population of such area is not less than twenty thousand and not more than three lakhs; 
ii. The density of population in such area is not less than one thousand five hundred 

inhabitants to one square kilometer of area ; 


The revenue generated for local administration from such area from tax and non -tax sources 
in the year of the last preceding census is not less than rupees nine lakhs per annum or a 
sum calculated at the rate of rupees forty five per capita per annum , whichever is higher ; 
The percentage of employment in non -agricultural activities is not less than fifty percent of 
the total employment; 


iv . 


The “ Town Municipal Council” is constituted for the said “ Smaller Urban Area " of 
Konappana Agrahara . 

The notification is hereby published for the information of the Public . All the persons, who 
would like to file any objections / suggestions to this Notification are hereby required to submit the 
same with reasons in writing to the Director , Directorate of Municipal Administration , 9th Floor , 
V . V . Tower, Bangalore within 30 days from publication of this Notification in the Official Gazette . 
Further , Notification will be taken for final consideration after the said 30 days . 


By Order and in the name of the Governor of Karnataka 


SIDDIQ PASHA 
Under Secretary to Government 
Urban Development Department 


Annexure – A 
1) Konappana Agrahara 
2 ) Govindashettypalya Hamlet village 
3 ) Doddanagamangala 


Annexure - B 


S + 


Border of Konappana Agrahara Grama Panchayat Starting from North East survey No. 80 
which is adjacent to Gattahalli village goes towards south along with survey No . 82 , 81, 5 , 6 , 10 , 95 
and ends up with survey no . 12 which is adjacent to Chikkanagamangala village survey no 30 . 

Starting from south east survey no 12 the border of Konappana Agrahara goes towards north 
with survey no . 13 , 14 and ends up with survey no. 15 . Again starts from survey no . 15 border goes 
towards south with survey no . 47 and half Bangalore-Hosur National Highway No . 7 which goes 
through Konappana Agrahara village . Adjacent to Bangalore- Hosur National Highway No . 7 
Electronic City Industrial Township survey no. 21 , 22 , 23 , 24 , 25 , 26 , 28 and half part of survey no . 
1 are attached with Konappana Agrahara village. 

Konappana Agrahara village survey no. 27 and 29 are adjacent to Bangalore -Hosur Notional 
Highway No. 7 and the border goes towards west survey no . 1 and half part of survey no. 2 and the 
border continue towards North with survey no . 95 , 90 which are adjacent to Bangalore- Hosur 
National highway No. 7 . The border goes with survey no. 89 towards East with survey no . 86 , 72 and 
65 . In survey number 65 Rajakaluve flows. The border goes with survey no . 66 , 53 , 49 , 50 and stops 
with survey no . 47 . 

The border continue with the survey no 47 and edge of survey no 15 towards South East 
along with survey no . 16 , 18 , 24 , 27 , 28 and ends up with survey no. 25 of Doddatogur village . 
Again starting from survey no . 28 which is in South East direction along with survey no . 29 , 35 , 34 , 
62 , 61, 58 , 59 and 69 . In survey no . 69 Rajakaluve folws. Again starts from survey no . 69 which is 
right side of Rajakaluve border goes towards East along with survey no . 68 , 67 , 85 , 84 , 78 , 79 and 
border ends up with survey no . 80 . 


SIDDIQ PASHA 
Under Secretary to Government 
Urban Development Department 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೨೬ 
No. 1226 


Part - III 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday, November 4 , 2016 (Karthika 13 , Shaka Varsha 1938) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು ಸಿಆರ್‌. 2(1)/ 2016 - 17 ದಿನಾಂಕ : 4 - 11 - 2016 


ಸರ್ಕಾರವು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲು ನಿರ್ದೇಶಿಸಿರುತ್ತದೆ. ಪ್ರಯುಕ್ತ 
ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಪ್ರಾಧಿಕಾರದ ಅಧಿಸೂಚನೆ ಸಂಖ್ಯೆ ರಾಚು 
ಸಿ. ಆರ್ 02 /2016 - 17 ದಿನಾಂಕ 26 - 9 - 2016 ರಲ್ಲಿ ಅಂಕಣ (1) ರಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸಿ ಅಂಕಣ ( 2) 
ರಲ್ಲಿ ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯನ್ನು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ ಪ್ರಕರಣ 11 (1) ರಲ್ಲಿ 
ನಿರ್ದಿಷ್ಟ ಪಡಿಸಿದ ದಾವಣಗೆರೆ ತಾಲ್ಲೂಕಿನ ಕೃಷಿಕರ 11 ಕ್ಷೇತ್ರಗಳಿಗೆ ಸರ್ಕಾರದ ಪತ್ರ ಸಂಖ್ಯೆ: ಕೃಮಾಇ 03 ಚುನಾವಣೆ 2016 
ದಿನಾಂಕ 24 -8 - 2016 ರ ನಿರ್ದೇಶನದಂತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) 
ಅಧಿನಿಯಮ ಪ್ರಕರಣ 14(2 ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎಸ್. ರಮೇಶ್, ಭಾ.ಆ.ಸೇ ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ 
ಆದ ನಾನು ಸರದಿ ಪ್ರಕಾರ ಮೀಸಲಾತಿಯನ್ನು ಒಂದೊಂದು ಚುನಾವಣಾ ಕ್ಷೇತ್ರವನ್ನು ಅನುಸೂಚಿತ ಜಾತಿ, ಅನುಸೂಚಿತ 
ಪಂಗಡ, ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬ ಕ್ಕೆ ಹಾಗೂ 2 ಚುನಾವಣಾ ಕ್ಷೇತ್ರಗಳನ್ನು ಮಹಿಳೆಗೆ 
ಮೀಸಲಿರಿಸಿ, ಮೀಸಲಿರಿಸದ ಚುನಾವಣಾ ಕ್ಷೇತ್ರಗಳಿಗೆ ಸಾಮಾನ್ಯ ಎಂದು ಅಂಕಣ (3) ರಲ್ಲಿ ನಮೂದಿಸಿದೆ. 
ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಪ್ರಾದೇಶಿಕ ವ್ಯಾಪ್ತಿ 

ಮೀಸಲಾತಿ 
ಹೆಸರು 


1. ದಾವಣಗೆರೆ 


ಸಾಮಾನ್ಯ 


1. ದಾವಣಗೆರೆ, 
2 . ನಿಟ್ಟುವಳ್ಳಿ , 
3. ಅರಸಾಪುರ, 
4. ಕಡೇಬಾಳು, 
5. ಓಬ್ಬಜ್ಜಿಹಳ್ಳಿ , 
6. ದೊಡ್ಡಬೂದಿಹಾಳು, 
1. ದೊಡ್ಡಬಾತಿ, 
2. ಹಳೇಬಾತಿ, 
3. ನೀಲಾನಹಳ್ಳಿ, 
4. ಅಗಸನಕಟ್ಟೆ ( ಬೇ ) 
5. ಕೋಡಿಹಳ್ಳಿ 


7. ಚಿಕ್ಕಬೂದಿಹಾಳು, 
8, ದೇವರಹಟ್ಟಿ, 
9. ಬಸವನಹಟ್ಟಿ ( ಬೆ ) 
10 . ಮಾಳಗೊಂಡನಹಳ್ಳಿ, 
11. ಶಿರಮಗೊಂಡನಹಳ್ಳಿ, 
12 . ಶಾಮನೂರು. 
6. ಕಕ್ಕರಗೊಳ್ಯ, 
7. ಅವರಗೊಳ್ಳ, 
8, ಯರಗುಂಟೆ, 
9 . ಕರೂರು, 
10 .ಕುಂದುವಾಡ 


2.ದೊಡ್ಡಬಾತಿ 


ಸಾಮಾನ್ಯ 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 
ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


7. ಬಿಸಲೇರಿ, 
8. ಜರೀಕಟ್ಟೆ, 
೨. ಕೋಲ್ಕುಂಟೆ 
10. ಯರವನಾಗ್ತಿಹಳ್ಳಿ, 
11. ಕುಂಟಪಾಲನಹಳ್ಳಿ 


3 . ಬೆಳವನೂರು 


ಸಾಮಾನ್ಯ 


4 . ಹದಡಿ 


9. ಬಲ್ಲೂರು, 
10. ವಡೇರಹಳ್ಳಿ, 
11. ಶಿರಗಾನಹಳ್ಳಿ, 
12. ಕೈದಾಳೆ , 
13. ಗಿರಿಯಾಪುರ, 
14. ಜವಳಗಟ್ಟ, 
15. ನಾಯಕನಹಳ್ಳಿ 


ಅನುಸೂಚಿತ ಪಂಗಡ 


5 . ಬೇತೂರು 


ಹಿಂದುಳಿದ ವರ್ಗ “ ಬ ” 


1. ಬೆಳವನೂರು, 
2 . ತುರ್ಚಗಟ್ಟ, 
3. ಗಂಡಮುಕ್ತನಹಳ್ಳಿ, 
4. ಬುಳ್ಳಾಪುರ , 
5. ಚಂದ್ರೇನಹಳ್ಳಿ , 
6. ನಾಗನೂರು, 
1. ಹದಡಿ, 
2. ಬಟ್ಲಕಟ್ಟೆ , 
3. ಕುಕ್ಕವಾಡ, 
4. ನಾಗರಸನಹಳ್ಳಿ, 
5 . ಕನಗೊಂಡನಹಳ್ಳಿ , 
6. ಜಡಗನಹಳ್ಳಿ, 
7. ಕೊಳೇನಹಳ್ಳಿ, 
8 . ಮುದಹದಡಿ, 
1 . ಬೇತೂರು, 
2 . ಪುಟಗನಾಳು, 
3 . ಅವರಗೆರೆ, 
4 . ಚಿಕ್ಕನಹಳ್ಳಿ, 
5. ಆನೆಕೊಂಡ, 
6, ಬಸಾಪುರ, 
1. ಮಾಯಕೊಂಡ, 
2. ಹುಚ್ಚವ್ವನಹಳ್ಳಿ, 
3. ಹೆದ್ರೆ , 
4. ರಾಂಪುರ , 
5. ಬುಳ್ಳಾಪುರ, 
6. ತಿಮ್ಮಾಪುರ ( ಬೇ ), 
7. ಹನುಮನಹಳ್ಳಿ ( ಬೆ ) 
8. ನಲ್ಕುಂದ, 
9. ಕ್ಯಾತನಹಳ್ಳಿ, 
10 . ಪಿಟ್ಟನಹಳ್ಳಿ ( ಬೇ ), 
11 . ಹಿಂಡಸಘಟ್ಟ, 
12 . ಕೊಡಗನೂರು, 
1. ಲೋಕಿಕೆರೆ , 
2 . ತುರುವನಹಾಳು ( ಬೇ ), 
3. ಕಲ್ಕೆರೆ, 
4. ಹಿರೇತೊಗಲೇರಿ, 
5. ಹನುಮನಹಳ್ಳಿ, 
6. ಈಚಗಟ್ಟ 
7. ಲಕ್ಕವ್ವನಹಳ್ಳಿ ( ಬೇ ), 
8. ಚಿಕ್ಕತೊಗಲೇರಿ, 


7. ರಾಂಪುರ , 
8. ಲಿಂಗದಹಳ್ಳಿ, 
9. ಕೆಂಚಮ್ಮನಹಳ್ಳಿ ( ಬೇ ) 
10 . ಕಾಡಜ್ಜಿ, 
11. ಮಲ್ಲಾಪುರ, 
12 .ನಾಗರಕಟ್ಟೆ 
13. ವಡೇರಹಳ್ಳಿ, 
14 . ಜಂಪೇನಹಳ್ಳಿ 
15. ಸುಲ್ತಾನಿಪುರ, 
16 . ಅಣ್ಣಾಪುರ , 
17. ಚಿಕ್ಕಮಾಗಡಿ ( ಬೇ ), 
18. ದಿಂಡದಹಳ್ಳಿ, 
19 . ದೊಡ್ಡಮಾಗಡಿ, 
20 . ಒಂಟಿಹಾಳು, 
21. ಡೊಂಕೇನಹಳ್ಳಿ ( ಬೇ ) 
22. ಶಂಕರನಹಳ್ಳಿ, 
23. ಗುಬ್ಬಿಕೊಂಡ ( ಬೇ ) | 


6 . ಮಾಯಕೊಂಡ 


ಮಹಿಳೆ 


9 . ಕಳೂರು, 
10 . ಶ್ಯಾಗಿ, 
11 . ಹೂವಿನಮಡು, 
12 . ಮತ್ತಿ, 
13 . ಗೋಣಿವಾಡ, 
14 . ಹೊನ್ನಮರಡಿ , 
15 . ಗೋಪನಾಳು 


7 .ಲೋಕಿಕೆರೆ 


ಹಿಂದುಳಿದ ವರ್ಗ “ ಅ ” 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 
ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


8 . ಬಾಡ 


ಸಾಮಾನ್ಯ 


೨ . ಆನಗೋಡು 


ಮಹಿಳೆ 


1. ಬಾಡ, 
2 . ವಿಠಲಾಪುರ, 
3. ಮಳಲ್ಕೆರೆ, 
4 . ಕಾಶೀಪುರ, 
5. ದ್ಯಾಮೇನಹಳ್ಳಿ, 
6. ಕೋಡಿಹಳ್ಳಿ 
7. ರಾಮಗೊಂಡನಹಳ್ಳಿ , 
1. ಆನಗೋಡು, 
2 . ಶಿವಪುರ, 
3. ಬುಳ್ಳಾಪುರ, 
4 . ಹುಳಪಿನಕಟ್ಟೆ, 
5 . ನೇರ್ಲಿಗಿ, 
6. ಗಂಗನಕಟ್ಟೆ, 
7. ದೊಡ್ಡರಂಗವ್ವನಹಳ್ಳಿ, 
8. ಚಿನ್ನಸಮುದ್ರ 
9. ಹೆಬ್ಬಾಳು, 
10 . ಹಾಲುವರ್ತಿ , 
11 . ಹೆ. 
12. ಕಂದನಕೋವಿ, 
13. ಪವಾಡರಂಗವನಹಳ್ಳಿ, 
1 . ಐಗೂರು, 
2 . ಶ್ರೀಕೃಷ್ಣನಗರ, 
3. ಬಸವನಹಾಳು, 
4. ಗಿರಿಯವ್ವನಹಳ್ಳಿ ( ಬೆ ), 
5. ತುಂಬಿಗೆರೆ, 
6. ನೀಲವ್ವನಹಳ್ಳಿ ( ಬೇ ), 
7. ಬೋರಗೊಂಡನಹಳ್ಳಿ, 
8. ಹೆಚ್. ಗಿರಿಯಾಪರ ( ಬೇ ), 
9 . ಲಿಂಗಾಪುರ, 
10 . ಅಗಸನಕಟ್ಟೆ, 
11 . ಸಿದ್ಧನೂರು, 
12 . ಹೊನ್ನೂರು, 
1 . ಅಣಜಿ, 
2 . ಮೆಳೇಕಟ್ಟೆ, 
3. ಗೊಲ್ಲರಹಟ್ಟಿ , 
4 , ಆಲೂರು, 
5 . ಶ್ರೀರಾಮನಗರ 
6. ಅಕ್ಕಸಾಲಿದ್ಯಾಮಜ್ಜಿಹಳ್ಳಿ( ಬೆ ) 
7. ಹುಲಿಕಟ್ಟೆ , 
8. ಕೆರೆಯಾಗಳಹಳ್ಳಿ, 
9. ಚಿಕ್ಕವ್ವನಾಗ್ತಿಹಳ್ಳಿ, 
10 . ದ್ಯಾಮವ್ವನಹಳ್ಳಿ, 


8. ಅತ್ತಿಗೆರೆ, 
9. ಕಣ್ಣೂರು, 
10. ಮೆದಕೇರಿಪುರ , 
11. ಕಂದಗಲ್ಲು, 
12. ಗಿಡ್ಡನಹಳ್ಳಿ ( ಬೇ ), 
13. ಅಣಬೇರು, 
14. ಗುಡ್ಡಹಳ್ಳಿ ( ಬೇ ). 
14 . ಮೂಡೇನಹಳ್ಳಿ, 
15 . ರುದ್ರನಕಟ್ಟೆ, 
16, ಮಂಡೂರು, 
17. ನೀರ್ಥಡಿ, 
18, ಹುಣಸೇಕಟ್ಟೆ, 
19. ಕಾಟೀಹಳ್ಳಿ, 
20. ಪಂಚೇನಹಳ್ಳಿ ( ಬೇ ), 
21 . ಲಕ್ಕಮುದ್ದೇನಹಳ್ಳಿ, 
22 . ನರಗನಹಳ್ಳಿ, 
23 . ಶ್ರೀರಂಗಯ್ಯನಮಟ್ಟಿ, 
24. ಬಾವಿಹಾಳು, 
25 . ಓ 
26, ಹೊನ್ನನಾಯ್ಕನಹಳ್ಳಿ 
13. ಕೊಗ್ಗನೂರು, 
14. ಹೆಚ್.ಕಲ್ಲನಹಳ್ಳಿ , 
15. ನರಸೀಪುರ, 
16 . ಕುರ್ಕಿ , 
17. ಚಟ್ಟೋಬನಹಳ್ಳಿ, 
18. ಮಲ್ಲಶೆಟ್ಟಿಹಳ್ಳಿ, 
19 . ಕರಿಲಕ್ಕೇನಹಳ್ಳಿ, 
20 . ರಂಗವ್ವನಹಳ್ಳಿ , 
21. ತೋಳಹುಣಸೆ, 
22. ಪಾಮೇನಹಳ್ಳಿ, 
23 . ವಡ್ಡಿನಹಳ್ಳಿ 


10. ಐಗೂರು 


ಅನುಸೂಚಿತ ಜಾತಿ 


11 . ಗುಡಾಳು, 
12 . ಗುಮ್ಮನೂರು, 
13 . ಕೆಂಚಮ್ಮನಹಳ್ಳಿ 
14 . ಹೆಮ್ಮನಬೇತೂರು, 
15. ಕಿತ್ತೂರು, 
16. ಕುರುಡಿ, 
17. ಜಮಾದರ, 
18 . ಗಿರಿಯಾಪುರ , 
19 . ಕಾಟನಾಯ್ಕನಹೊಸಹಳ್ಳಿ 


11 . ಅಣಜಿ 


ಸಾಮಾನ್ಯ 


ಡಿ.ಎಸ್ . ರಮೇಶ್ 

ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೨೭ 
No. 1227 


Part - III 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday, November 4 , 2016 (Karthika 13 , Shaka Varsha 1938) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು ಸಿಆರ್, 2( 2)/ 2016 - 17 ದಿನಾಂಕ : 4 - 11 - 2016 


ಸರ್ಕಾರವು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲು ನಿರ್ದೇಶಿಸಿರುತ್ತದೆ. ಪ್ರಯುಕ್ತ 
ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಪ್ರಾಧಿಕಾರದ ಅಧಿಸೂಚನೆ ಸಂಖ್ಯೆ ರಾಚು ಸಿ.ಆರ್ 
02 /2016 - 17 ದಿನಾಂಕ 26 - 9 - 2016 ರಲ್ಲಿ ಅಂಕಣ (1) ರಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸಿ ಅಂಕಣ ( 2) ರಲ್ಲಿ 
ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯನ್ನು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ ಪ್ರಕರಣ 11 ( ) ರಲ್ಲಿ 
ನಿರ್ದಿಷ್ಟ ಪಡಿಸಿದ ಹರಿಹರ ತಾಲ್ಲೂಕಿನ ಕೃಷಿಕರ 11 ಕ್ಷೇತ್ರಗಳಿಗೆ ಸರ್ಕಾರದ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016, ದಿನಾಂಕ 
24 - 8 - 2016 ರ ನಿರ್ದೇಶನದಂತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 
ಪ್ರಕರಣ 14( 2) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎಸ್. ರಮೇಶ್, ಭಾ.ಆ.ಸೇ ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ ಆದ ನಾನು ಸರದಿ 
ಪ್ರಕಾರ ಮೀಸಲಾತಿಯನ್ನು ಒಂದೊಂದು ಚುನಾವಣಾ ಕ್ಷೇತ್ರವನ್ನು ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಹಿಂದುಳಿದ ವರ್ಗ 
ಅ ಮತ್ತು ಹಿಂದುಳಿದ ವರ್ಗ ಬ ಕ್ಕೆ ಹಾಗೂ 2 ಚುನಾವಣಾ ಕ್ಷೇತ್ರಗಳನ್ನು ಮಹಿಳೆಗೆ ಮೀಸಲಿರಿಸಿ, ಮೀಸಲಿರಿಸದ ಚುನಾವಣಾ 
ಕ್ಷೇತ್ರಗಳಿಗೆ ಸಾಮಾನ್ಯ ಎಂದು ಅಂಕಣ (3) ರಲ್ಲಿ ನಮೂದಿಸಿದೆ. 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


7. ಬಳ್ಳಾಪುರ ( ಬೇ ), 
8. ಬೈರನಹಳ್ಳಿ ( ಬೇ ), 
9 , ಹರ್ಲಾಪುರ 
10 . ಗಂಗನರಸಿ, 
11. ದೀಟೂರು, 


1 - ಸಾರಥಿ 


ಹಿಂದುಳಿದ ವರ್ಗ “ ಬ ” 


1. ಸಾರಥಿ, 
2. ಕರ್ಲಹಳ್ಳಿ, 
3. ಪಾಮೇನಹಳ್ಳಿ, 
4. ಚಿಕ್ಕ ಬಿದರೆ , 
5. ಬುಳ್ಳಾಪುರ, 
6. ಗುತ್ತೂರು, 
1. ಕೊಂಡಜ್ಜಿ, 
2 . ಕೆಂಚನಹಳ್ಳಿ, 
3. ಹೊಟ್ಟಿಗೇನಹಳ್ಳಿ, 
4. ಕುರುಬರಹಳ್ಳಿ, 
5. ವಡೇರಹಳ್ಳಿ ( ಬೇ ), 


2 - ಕೊಂಡಜ್ಜಿ 


6. ಹರಿಹರ, 
7. ಅಮರಾವತಿ , 
8. ದೊಡ್ಡಳ್ಳಿ, 
9. ಮಹಜೇನಹಳ್ಳಿ ( ಬೇ ), 


ಸಾಮಾನ್ಯ 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


3 . 


6. ರಾಜನಹಳ್ಳಿ , 
7. ಶೇರಾಪುರ ( ಬೇ ), 
8. ಹಲಸಬಾಳು , 
9. ನಾಗೇನಹಳ್ಳಿ 


ಸಾಮಾನ್ಯ 


ಸಾಮಾನ್ಯ 


ಹಿಂದುಳಿದ ವರ್ಗ “ ಅ ” 


1. ಬೆಳ್ಳೂಡಿ, 

2. ಬ್ಯಾಲದಹಳ್ಳಿ, 
3 - ಬೆಳ್ಳೂಡಿ 3 . ಶಂಷಿಪುರ , 

4. ಹರಗನಹಳ್ಳಿ , 
5 . ಹನಗವಾಡಿ, 

1. ಭಾನುವಳ್ಳಿ, 
4 - ಭಾನುವಳ್ಳಿ 2. ಯಕ್ಕೆಗೊಂದಿ, 

3 . ಕಮಲಾಪುರ, 

1. ಸಿರಿಗೆರೆ, 
5 - ಸಿರಿಗೆರೆ 2 . ಕಡರನಾಯಕನಹಳ್ಳಿ, 

3 . ವಾಸನ, 
1. ಕೊಕ್ಕನೂರು, 

2 . ಗುಡ್ಡದ ತುಮ್ಮಿನಕಟ್ಟೆ 
6 -ಕೊಕ್ಕನೂರು 3. ನಂದಿಗುಡಿ, 

4 . ಮೂಗಿನಗೊಂದಿ, 
5 . ಬಗ್ಗಡನಹಾಳು ( ಬೇ ) 
1. ಎಳೆಹೊಳೆ, 

2. ಮಳಲಹಳ್ಳಿ , 
7 - ಎಳೆಹೊಳೆ 3 . ಹುಲಿಗಿನಹೊಳೆ, 

4 . ಧೂಳೆಹೊಳೆ, 
5 . ಇಂಗಳಗೊಂದಿ , 

1. ಯಲವಟ್ಟಿ, 
8 - ಯಲವಟ್ಟಿ 2 . ಜಿಗಳಿ , 

3 . ವಡೇರ ಬಸಾಪುರ, 
1. ಬನ್ನಿಕೋಡು, 

2. ಕೆ. ಬೇವಿನಹಳ್ಳಿ, 
9 - ಬನ್ನಿಕೋಡು 

3 . ಸಲಗನಹಳ್ಳಿ, 
4. ಮಿತ್ಥಕಟ್ಟೆ, 
1. ಕುಣಿಬೆಳಕೆರೆ, 

2 . ಬೂದಿಹಾಳು, 
10 - ಕುಣಿಬೆಳಗೆರೆ 

3 . ಗುಳದಹಳ್ಳಿ , 
4. ಸಂಕೀಪುರ 
1. ಮಲೇಬೆನ್ನೂರು, 

2. ಕೊಮಾರನಹಳ್ಳಿ, 
11 - ಮಲೇಬೆನ್ನೂರು 

3 . ಹರಳಹಳ್ಳಿ, 
4 . ಚಿಕ್ಕತಮ್ಮನಹಳ್ಳಿ ( ಬೇ ), 


4 . ಲಕ್ಕಶೆಟ್ಟಿಹಳ್ಳಿ , 
5 . ರಾಯಾಪುರ, 
6. ರಾಮತೀರ್ಥ, 
4 . ಪಾಳ್ಯ , 
5. ಉಕ್ಕಡಗಾತ್ರಿ, 
6 . ಸರಕಾರಿ ವಾಸನ ( ಬೇ ) 
6, ಗೋವಿನಹಾಳು, 
7. ಹಿಂಡಸಘಟ್ಟೆ, 
8. ಜಿ.ಬೇವಿನಹಳ್ಳಿ , 
9. ಹಳ್ಳಿಹಾಳು, 
10 . ಕಂಬತ್ತನಹಳ್ಳಿ 
6. ನಂದಿಗಾವಿ , 
7. ಬಿಳಸನೂರು, 
8, ಹೊಸಹಳ್ಳಿ, 
9 . ತಿಮ್ಮಲಾಪುರ 


ಅನುಸೂಚಿತ ಪಂಗಡ 


ಅನುಸೂಚಿತ ಜಾತಿ 


4. ಕುಂಬಳೂರು, 
5 . ನಂದಿತಾವರೆ 


ಮಹಿಳೆ 


5 . ಸಾಲಕಟ್ಟೆ, 
6. ದೇವರಬೆಳಕೆರೆ, 
7. ಕತ್ತೆಗೊಂದಿ 


ಮಹಿಳೆ 


ಸಾಮಾನ್ಯ 


5. ಮಲ್ಲನಾಯ್ಕನಹಳ್ಳಿ, 
6. ನಿಟ್ಟೂರು, 
7. ಆದಾಪುರ, 
8 . ಮೂಡಲಬಸಾಪುರ ( ಬೇ ) 
5 . ಹಾಲಿವಾಣ, 
6, ಕೊಪ್ಪ, 
7. ದಿಬ್ಬದಹಳ್ಳಿ 


ಸಾಮಾನ್ಯ 


ಡಿ . ಎಸ್ .ರಮೇಶ್ 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


|| ನಂ . ೧೨೨೮ 

No. 1228 


Part - III 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ (ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday, November 4 , 2016 (Karthika 13 , Shaka Varsha 1938) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು ಸಿಆರ್, 2( 3)/ 2016 - 17 ದಿನಾಂಕ : 4 - 11 - 2016 


ಸರ್ಕಾರವು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲು ನಿರ್ದೇಶಿಸಿರುತ್ತದೆ. 
ಪ್ರಯುಕ್ತ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಪ್ರಾಧಿಕಾರದ ಅಧಿಸೂಚನೆ 
ಸಂಖ್ಯೆ ರಾಚು ಸಿ . ಆರ್ 02 /2016 - 17 ದಿನಾಂಕ 26 - 9 - 2016 ರಲ್ಲಿ ಅಂಕಣ (1) ರಲ್ಲಿ ಚುನಾವಣಾ ಕ್ಷೇತ್ರಗಳನ್ನು 
ನಿಗದಿಪಡಿಸಿ ಅಂಕಣ (2) ರಲ್ಲಿ ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯನ್ನು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 
ಪ್ರಕರಣ 11(1) ರಲ್ಲಿ ನಿರ್ದಿಷ್ಟ ಪಡಿಸಿದ ಹೊನ್ನಾಳಿ ತಾಲ್ಲೂಕಿನ ಕೃಷಿಕರ 11 ಕ್ಷೇತ್ರಗಳಿಗೆ ಸರ್ಕಾರದ ಪತ್ರ ಸಂಖ್ಯೆ: ಕೃಮಾಇ 03 
ಚುನಾವಣೆ 2016 , ದಿನಾಂಕ 24- 8- 2016 ರ ನಿರ್ದೇಶನದಂತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ ಪ್ರಕರಣ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎಸ್. ರಮೇಶ್ 
ಭಾ.ಆ.ಸೇ ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ ಆದ ನಾನು ಸರದಿ ಪ್ರಕಾರ ಮೀಸಲಾತಿಯನ್ನು ಒಂದೊಂದು ಚುನಾವಣಾ 
ಕ್ಷೇತ್ರವನ್ನು ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬ ಕ್ಕೆ 
ಹಾಗೂ 2 ಚುನಾವಣಾ ಕ್ಷೇತ್ರಗಳನ್ನು ಮಹಿಳೆಗೆ ಮೀಸಲಿರಿಸಿ, ಮೀಸಲಿರಿಸದ ಚುನಾವಣಾ ಕ್ಷೇತ್ರಗಳಿಗೆ ಸಾಮಾನ್ಯ ಎಂದು 
ಅಂಕಣ (3) ರಲ್ಲಿ ನಮೂದಿಸಿದೆ. 


ಚುನಾವಣಾ ಕ್ಷೇತ್ರದ | 
ಸಂಖ್ಯೆ ಮತ್ತು 
- ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


1 - ಹೊನ್ನಾಳಿ 


1. ಹೊನ್ನಾಳಿ 
2. ಮಲ್ಲದೇವರಕಟ್ಟೆ ( ಬೇ ) 
3. ಮಾರಗೊಂಡನಹಳ್ಳಿ 
4 . ಹಿರೇಮಠ 
5 . ದೇವನಾಯಕನಹಳ್ಳಿ 
6 , ಹನುಮಸಾಗರ 
7. ಕೊನಾಯ್ಕನಹಳ್ಳಿ 
8. ಬಳ್ಳೇಶ್ವರ 
9 . ಹೊಳೆಹರಳಹಳ್ಳಿ 
10. ಬಲಮುರಿ 


11 . ಅಂಜನಾಪುರ 
12 . ನರಸಿಂಹಪುರ 
13. ಹತ್ತೂರು 
14. ದೊಡ್ಡರಹಳ್ಳಿ 
15. ಚಿಕ್ಕೇರಹಳ್ಳಿ 
16. ಮಾದೇನಹಳ್ಳಿ 
17. ಹೊಸಕಟ್ಟೆ 
18. ಸೋಮನಮಲ್ಲಾಪುರ 
19 . ಗೋಪಗೊಂಡನಹಳ್ಳಿ 


ಸಾಮಾನ್ಯ 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 
ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


ಅನುಸೂಚಿತ ಪಂಗಡ 


8. ಕಲ್ಲುಕಟ್ಟೆ ( ಬೆ ) 
9 . ಮಾಧನಭಾವಿ 
10 . ಬಸವನಹಳ್ಳಿ 
11 . ಸೊರಟೂರು 
12 . ಹೆಚ್ . ಕಡದಕಟ್ಟೆ 
13. ಮಾರಿಕೊಪ್ಪ 
14 . ಬೂದಿಹಾಳ್ ( ಬೇ ) 
9 , ತಕ್ಕನಹಳ್ಳಿ 
10. ದೇವರಹೊನ್ನಾಳಿ 
11, ಗೊಲ್ಲರಹಳ್ಳಿ 
12 . ಘಂಟ್ಯಾಪುರ 
13, ಸುಂಕದಕಟ್ಟೆ 
14. ಅರಬಗಟ್ಟೆ 
15. ಆಂಜನೇಯಪುರ 


ಸಾಮಾನ್ಯ 


ಮಹಿಳೆ 


1. ವಡೇರಹತ್ತೂರು 
2. ಅರೆಹಳ್ಳಿ | 

3, ಕಂಕನಹಳ್ಳಿ 
2 - ವಡೇರಹತ್ತೂರು 4. ಕೊಗನಹಳ್ಳಿ 

5 , ಕುಂಕೊವ 
6 . ಗಂಗನಕೋಟೆ 
7. ಬಿಜೋಗಟ್ಟೆ 
1. ಗೊರವರಹಟ್ಟಿ ( ಬೆ ) 
2 . ಅಚ್ಚುತಾಪುರ ( ಬೇ ) 
3. ಗೋವಿನಕೋವಿ 

14. ಹರಳಹಳ್ಳಿ 
3 -ಗೋವಿನಕೋವಿ 

5 . ಬಿದರಗಡ್ಡೆ 
6, ಹೊಳೆಮಾದಾಪುರ 
7. ದಿಡಗೂರು 
8, ಕಮಾರಗಟ್ಟೆ 
1. ಕುಂದೂರು 
2 . ಕುಂಬಳೂರು 

3. ನೆಲಹೊನ್ನೆ 
4 . ಕುಂದೂರು 

4 , ಕೂಲಂಬಿ 
5. ಚಿಕ್ಕಹಾಲಿವಾಣ 
6. ಎರೆಹಳ್ಳಿ 
1. ಸಾಸ್ವಿಹಳ್ಳಿ 
2 . ಹನುಮನಹಳ್ಳಿ 
3. ಮಾವಿನಕೋಟೆ 
4. ಕುಳಗಟ್ಟೆ 

5. ಚನ್ನೇನಹಳ್ಳಿ 
5. ಸಾಸ್ವಿಹಳ್ಳಿ 

6, ಬೈರನಹಳ್ಳಿ 
7. ಕ್ಯಾಸನಕೆರೆ 
8. ಜಾಲಿಕಟ್ಟೆ ( ಬೆ ) 
9 . ಹೊಸಹಳ್ಳಿ 
10, ಹುರಳಿಹಳ್ಳಿ 
1. ಹಿರೇಗೊಣಿಗೆರೆ 

2 . ಕೋಣನತಲೆ 
6. ಹಿರೇಗೋಣಿಗೆರೆ | 3 . ಹರಗನಹಳ್ಳಿ 

4 . ಚಿಕ್ಕಗೋಣಿಗೆರೆ 
5 . ಮಾಸಡಿ 
1. ಬೆನಕನಹಳ್ಳಿ 
2 . ಹುಣಸೆಹಳ್ಳಿ 
3 , ಚಿಕ್ಕಬಾಸೂರು 
4. ಸದಾಶಿವಪುರ 

5. ಬಸವಾಪುರ 
7 . ಬೆನಕನಹಳ್ಳಿ 

6 . ರಾಂಪುರ 
7. ಉಜ್ಜಿನಿಪುರ 
8. ಬುಳ್ಳಾಪುರ 
9 . ಐನೂರು, 
10, ಹಿರೇಬಾಸೂರು, 


ಸಾಮಾನ್ಯ 


7. ಎರೆಚಿಕ್ಕನಹಳ್ಳಿ 
8. ಕೆಂಗಲಹಳ್ಳಿ , 
9. ಬನ್ನಿಕೋಡು 
10. ಮುಕೇನಹಳ್ಳಿ 
11 . ತಿಮ್ಮೇನಹಳ್ಳಿ 
12. ಯಕನಹಳ್ಳಿ 
11 . ಬಾಗೇವಾಡಿ, 
12 . ಬೊಮ್ಮೇನಹಳ್ಳಿ 
13. ಲಿಂಗಾಪುರ 
14. ಹನಗವಾಡಿ 
15 . ಚನ್ನಮುಂದಾಪುರ 
16 . ಹುಣಸಘಟ್ಟ 
17 . ಹಟ್ಟಿಹಾಳು 
18. ಚೀಲಾಪುರ 
19. ತ್ಯಾಗದಕಟ್ಟೆ 
20 ಕಮಲಾಪುರ 
6 . ಅರಕೆರೆ 
7. ನರಸಗೊಂಡನಹಳ್ಳಿ 
8. ಕೋಟೆಮಲ್ಲೂರು 
9, ಬೇಲಿಮಲ್ಲೂರು 
10 . ವಿಜಯಪುರ 
11 . ಹೊಟ್ಯಾಪುರ, 
12 . ಬೀರಗೊಂಡನಹಳ್ಳಿ, 
13 . ಬೇವಿನಹಳ್ಳಿ, 
14 . ತಿಮ್ಮಾಪುರ, 
15 . ನೇರಲಗುಂಡಿ, 
16, ತರಗನಹಳ್ಳಿ , 
17 . ಸಿಂಗಟಗೆರೆ, 
18 . ವಿಜಯಪುರ, 
19 . ಸೇವಾಲಾಲ್‌ನಗರ 


ಹಿಂದುಳಿದ ವರ್ಗ ಅ 


ಹಿಂದುಳಿದ ವರ್ಗ ಬ 


co 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 

ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


9 , ಕುರುವ 
10 . ಅಕ್ಕತಂಗಿಯರಗಟ್ಟೆ ( ಬೇ ) 
11 . ಕೋಟೆಹಾಳು 
12. ಮರಿಗೊಂಡನಹಳ್ಳಿ 
13 . ಸೇವಾಲಾಲ್‌ನಗರ 
14. ಅಚ್ಚುತಾಪುರ ( ಬೇ ) 
15 . ಗೊರವರಹಟ್ಟಿ ( ಬೆ ) 


8 . ಚೀಲೂರು 


ಮಹಿಳೆ 


9. ನ್ಯಾಮತಿ 


ಸಾಮಾನ್ಯ 


1. ಚೀಲೂರು 
2 . ಮಳಲಿ, 
3. ಟಿ.ಗೋಪಗೊಂಡನಹಳ್ಳಿ, 
4. ತಗ್ಗಿಹಳ್ಳಿ, 
5 , ಚಿ.ಕಡದಕಟ್ಟೆ, 
6. ದೊಡ್ಡರಿ, 
7. ಗಡೀಕಟ್ಟೆ, 
8. ಕೆಂಗಟ್ಟೆ, 
1. ನ್ಯಾಮತಿ, 
2 . ದಾನಿಹಳ್ಳಿ, 
3. ದೊಡ್ಡೆತ್ತಿನಹಳ್ಳಿ, 
4. ಚಿಕ್ಕನಹಳ್ಳಿ ( ಬೇ ), 
5. ದಾಸರಹಟ್ಟಿ ( ಬೇ ), 
6. ಕೊಡಚಗೊಂಡನಹಳ್ಳಿ, 
1. ಸೌಳಂಗ 
2 . ಕೊಡತಾಳು 
3 . ಮಾದಾಪುರ 
4 . ಸಾಲುಬಾಳು 
5. ವೀರಾಪುರ ( ಬೇ ) 
6 , ಸೋಗಿಲು 
7. ಚಿನ್ನಿಕಟ್ಟೆ 
8. ಗುಂಡಿಚಟ್ನಹಳ್ಳಿ 
9. ಬಿದರಹಳ್ಳಿ 
10 . ಕ್ಯಾತಿನಕೊಪ್ಪ 
11. ಲಕ್ಕಿನಕೊಪ್ಪ 
12 . ಮಾಚಗೊಂಡನಹಳ್ಳಿ 
13. ಜೋಗ 
14 . ಬೆಳಲಕಟ್ಟೆ 
1. ಬೆಳಗುತ್ತಿ, 
2. ಜೀನಹಳ್ಳಿ 
3, ಕತ್ತಿಗೆ 
4 . ಗುಡ್ಡಹಳ್ಳಿ 
5. ಹೊಸಕೊಪ್ಪ 
6 . ನರಗಿನಕೆರೆ, 
7, ಇಸ್ಮಾಪುರ ( ಬೇ ) 


7. ಸುರಹೊನ್ನೆ 
8, ಯರಗನಾಳ್ 
9. ರಾಮೇಶ್ವರ 
10. ಕುದುರೆಕೊಂಡ 
11 . ದೇವಿಕೊಪ್ಪ ( ಬೆ ) 
12 . ಬನವಾಪುರ ( ಬೇ ) 
15 , ಸೊರಗೊಂಡನಕೊಪ್ಪ 
16, ಸಿದ್ದಾಪುರ 
17. ಸಾವಗೊಂಡನಹಳ್ಳಿ ( ಬೇ ) 
18 . ಅರೆಹಳ್ಳಿ ( ಬೇ ) 
19. ಚಟ್ನಹಳ್ಳಿ 
20. ಕಂಚಿಗನಹಳ್ಳಿ 
21. ಕೋಡಿಕೊಪ್ಪ 
22 . ಗಂಜಿನಹಳ್ಳಿ 
23 . ಮುಸ್ಸೇನಾಳು 
24 . ಫಲವನಹಳ್ಳಿ 
25 . ಮಂಗನಕೊಪ್ಪ 
26 . ಯಲ್ಲಾಪುರ 
27. ಅರೆಕಟ್ಟೆ ( ಬೆ ) 


10 . ಸೌಳಂಗ. 


ಅನುಸೂಚಿತ ಜಾತಿ 


8, ತೀರ್ಥರಾಂಪುರ ( ಬೇ ) 
9. ಕುಳ್ಳಹಳ್ಳಿ ( ಬೆ ) 
10 . ಕೆಂಚಿಕೊಪ್ಪ 
11 . ಆರುಂಡಿ, 
12 . ಹನುಮಾಪುರ 
13 . ತುಗ್ಗಲಹಳ್ಳಿ, 


11 . ಬೆಳಗುತ್ತಿ 


ಸಾಮಾನ್ಯ 


ಡಿ. ಎಸ್ . ರಮೇಶ್ 

ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೨೯ 
No. 1229 


Part - III 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday, November 4 , 2016 (Karthika 13 , Shaka Varsha 1938) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು ಸಿಆರ್, 2( 4)/ 2016 - 17 ದಿನಾಂಕ : 4 - 11 - 2016 


ಸರ್ಕಾರವು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲು ನಿರ್ದೇಶಿಸಿರುತ್ತದೆ . 
ಪ್ರಯುಕ್ತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಪ್ರಾಧಿಕಾರದ ಅಧಿಸೂಚನೆ 
ಸಂಖ್ಯೆ ರಾಚು ಸಿ. ಆರ್ 02 /2016 -17 ದಿನಾಂಕ 26 - 9 - 2016 ರಲ್ಲಿ ಅಂಕಣ (1) ರಲ್ಲಿ ಚುನಾವಣಾ ಕ್ಷೇತ್ರಗಳನ್ನು 
ನಿಗದಿಪಡಿಸಿ ಅಂಕಣ ( 2) ರಲ್ಲಿ ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯನ್ನು ಕೇತ್ರ ಪುನರ್ ವಿಂಗಡಣೆ ಮಾಡಿ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 
ಪ್ರಕರಣ 11 (1) ರಲ್ಲಿ ನಿರ್ದಿಷ್ಟ ಪಡಿಸಿದ ಚನ್ನಗಿರಿ ತಾಲ್ಲೂಕಿನ ಕೃಷಿಕರ 11 ಕ್ಷೇತ್ರಗಳಿಗೆ ಸರ್ಕಾರದ ಪತ್ರ ಸಂಖ್ಯೆ: ಕೃಮಾಇ 03 
ಚುನಾವಣೆ 2016, ದಿನಾಂಕ 24 - 8 - 2016 ರ ನಿರ್ದೇಶನದಂತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ ಪ್ರಕರಣ 14(2 ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎಸ್. ರಮೇಶ್ 
ಭಾ.ಆ.ಸೇ ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ ಆದ ನಾನು ಸರದಿ ಪ್ರಕಾರ ಮೀಸಲಾತಿಯನ್ನು ಒಂದೊಂದು ಚುನಾವಣಾ 
ಕ್ಷೇತ್ರವನ್ನು ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬ ಕ್ಕೆ 
ಹಾಗೂ 2 ಚುನಾವಣಾ ಕ್ಷೇತ್ರಗಳನ್ನು ಮಹಿಳೆಗೆ ಮೀಸಲಿರಿಸಿ, ಮೀಸಲಿರಿಸದ ಚುನಾವಣಾ ಕ್ಷೇತ್ರಗಳಿಗೆ ಸಾಮಾನ್ಯ ಎಂದು 
ಅಂಕಣ (3) ರಲ್ಲಿ ನಮೂದಿಸಿದೆ. 
ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಪ್ರಾದೇಶಿಕ ವ್ಯಾಪ್ತಿ 

ಮೀಸಲಾತಿ 


ಹೆಸರು 


11. ಚಿಕ್ಕಕುರುಬರಹಳ್ಳಿ, 


12. ರೆಡ್ಡಿಹಳ್ಳಿ, 


1. ತ್ಯಾವಣಗಿ 


1 . ಕಾರಿಗನೂರು, 
2 . ಕದರನಹಳ್ಳಿ, 
3. ಕಲ್ಲೇನಹಳ್ಳಿ ( ಬೇ ), 
4 . ಅ ? 
5. ತ್ಯಾವಣಿಗೆ, 
6. ಮಿಯಾಪುರ, 
7. ಕತ್ತಲಗೆರೆ, 
8. ಕಶೆಟ್ಟಿಹಳ್ಳಿ , 
9. ಸಂಗಹಳ್ಳಿ, 
10 . ಬೆಳಲಗೆರೆ, 


ಮಹಿಳೆ 


13. ಮರಬನಹಳ್ಳಿ, 
14. ಚಿರಡೋಣಿ, 
15 . ಹಿರೇಕುರುಬರಹಳ್ಳಿ, 
16. ವೀರಾಪುರ ( ಬೇ ) , 
17 . ಕುಲುಮೇನಹಳ್ಳಿ ( ಬೇ ), 
18 . ಬಸವಾಪುರ ( ಬೇ ), 
19 . ಪಿಳ್ಳನಕಟ್ಟೆ ( ಬೆ ) 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 
ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


13, ನಿಲೋಗಲ್ಲು, 
14 . ಕಂಚುಗಾರನಹಳ್ಳಿ, 
15. ಬುಳನಾಯ್ಕನಹಳ್ಳಿ, 
16 . ಗುಡ್ಡದಕೊಮಾರನಹಳ್ಳಿ, 
17. ಮಲ್ಲಿಗೇನಹಳ್ಳಿ, 
18 . ಎನ್. ಗಾಣದಕಟ್ಟೆ, 
19 . ಮಧುರನಾಯ್ಕನಹಳ್ಳಿ, 
20 . ಗುಡ್ಡದಬೆನಕನಹಳ್ಳಿ, 
21. ಕಣಿವೆಬಿಳಚಿ, 
22. ಕೆಂಗಾಪುರ, 
23 , ರಾಮಸಾಗರ ( ಬೇ ), 


ಸಾಮಾನ್ಯ 


10 . ಹರೋನಹಳ್ಳಿ, 
11 . ಯಕ್ಕೆಗೊಂದಿ ( ಬೆ ), 
12. ದೊಡ್ಡಗಟ್ಟ , 
13 . ಲಕ್ಷ್ಮೀಸಾಗರ ( ಬೇ ), 
14 . ರಾಮಗೊಂಡನಹಳ್ಳಿ ( ಬೇ ), | ಹಿಂದುಳಿದ ವರ್ಗ ಅ 
15 . ಉಡುವ ( ಬೇ ), 
16.ರಾಮಪುರ ( ಬೇ ), 
17 . ನವಿಲೇಹಾಳು , 


1. ಹೊಸಕೆರೆ, 
2. ಶೃಂಗಾರಬಾಗು, 
3. ಸಾಗರಪೇಟೆ, 
4. ಮೊಹಿದ್ದೀನ್‌ಪುರ ( ಬೇ ), 
5. ವೈಲಿಪುರ, ( ಬೇ ), 

6. ಹರೋಸಾಗರ , 
2 . ಬಸವಾಪಟ್ಟಣ 

7. ಕಂಸಾಗರ , 
8. ಕೋಟೆಹಾಳು , 
9. ಹರಳೀಪುರ, 
10. ದಾಗಿನಕಟ್ಟೆ , 
11 . ಹುರಳೀಹಳ್ಳಿ, 
12 . ಯಲೋದಹಳ್ಳಿ, 
1. ಅರಿಶಿನಘಟ್ಟ, 
2 .ಸೋಮಶೆಟ್ಟಿಹಳ್ಳಿ, 
3 . ರುದ್ರಾಪುರ, 

4 . ಕೆರೆಬಿಳಚಿ, 
3. ಕೆರೆಬಿಳಚಿ 5. ಸೂಳೆಕೆರೆ, 

6. ಹೊಸಹಳ್ಳಿ , 
7. ಸಿದ್ದಾಪುರ, 
8. ಕಬ್ಬಳ, 
೨. ಭೈರಾಪುರ ( ಬೇ ), 
1. ಕರೇಕಟ್ಟೆ 
2 . ಭೈರಾಪುರ ( ಬೇ ), 

3. ಹಳ್ಳಿಮಲ್ಲಾಪುರ , 
4 . ಕೋಗಲೂರು 4. ನಲ್ಕುದುರೆ, 

5. ಕೆಂಪನಹಳ್ಳಿ, 
6. ಕೋಗಲೂರು, 
7 . ಗಿರಿಯಾಪುರ, 
1. ತಣಿಗೆರೆ, 
2. ಮರಡಿ, 
3. ಉಪನಾಯ್ಕನಹಳ್ಳಿ, 
4. ಮಂಗೇನಹಳ್ಳಿ, 
5 . ಭೀಮನೆರೆ, 

6. ಬೆಳ್ಳಿಗನೂಡು, 
5 . ಸಂತೇಬೆನ್ನೂರು 

7. ಚಿಕ್ಕಕೋಗಲೂರು, 
8. ಗೊಲ್ಲರಹಳ್ಳಿ, 
9 . ಸೋಮನಹಾಳು , 
10. ಚಿಕ್ಕಬೆನ್ನೂರು, 
11 . ಅವಳಗಟ್ಟ ( ಬೇ ), 
12 . ಸಂತೇಬೆನ್ನೂರು, 


ಅನುಸೂಚಿತ ಪಂಗಡ 


8, ಈರಗನಹಳ್ಳಿ , 
9 . ಕಾಮನಹಳ್ಳಿ( ಬೇ ), 
10 , ಆಲೂರು, 
11 . ಮಲ್ಲಾಪುರ, 
12. ಕೂಡ್ಲಿಗೆರೆ ( ಬೇ ), 
13 . ಕಾಶೀಪುರ, 
14. ಸಿದ್ದಾಪುರ ( ಬೇ ), 
13 . ನಾಗೇನಹಳ್ಳಿ, 
14 . ದೊಡ್ಡಬ್ಬಿಗೆರೆ , 
15 . ಚಿಕ್ಕಬ್ಬಿಗೆರೆ , 
16 , ಹೊಸಳ್ಳಿ ( ಬೇ ), 
17. ಕಲ್ಲೇನಹಳ್ಳಿ, 
18. ಮೆದಿಕೆರೆ, 
19 . ನರಸೀಪುರ, 
20 . ಕೊಮಾರನಹಳ್ಳಿ, 
21 . ಯಕ್ಕೆಗೊಂದಿ, 
22 . ಸಿದ್ಧನಮಠ, 
23 ,ತೋಪೇನಹಳ್ಳಿ 


ಅನುಸೂಚಿತ ಜಾತಿ 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 
ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


13 . ಅರಳೀಕಟ್ಟೆ, 
14 . ಬೊಮ್ಮೇನಹಳ್ಳಿ, 
15. ದೊಡೇರಿಕಟ್ಟೆ, 
16 , ದೇವರಹಳ್ಳಿ , 
17. ಚಿಕ್ಕದೇವರಹಳ್ಳಿ, 
18, ರಂಗಾಪುರ, 
19 . ರಾಮೇನಹಳ್ಳಿ, 
20. ಕೆಂಚಾಪುರ, 
21, ಹಿರೇವುಡ, 
22 . ಕಗತೂರು, 
23 , ರಾಮಗೊಂಡನಹಳ್ಳಿ 


6. ದೇವರಹಳ್ಳಿ 


ಮಹಿಳೆ 


10 . ಹೊನ್ನನಾಯ್ಕನಹಳ್ಳಿ, 
11 . ಹೊದಿಗೆರೆ, 
12 . ಮಾದಾಪುರ, 
13. ಶೆಟ್ಟಿಹಳ್ಳಿ, 
14 . ಜೋಡಿತಿಮ್ಲಾಪುರ, 
15 , ಬೆಂಕಿಕೆರೆ, 
16 . ಹೆಬ್ಬಳಗೆರೆ , 
17. ಅಗರಬನ್ನಿಹಟ್ಟಿ 


7. ಚಿಕ್ಕಗಂಗೂರು 


ಸಾಮಾನ್ಯ 


1. ಸೋಮಾಪುರ , 
2 . ಚನ್ನಾಪುರ , 
3. ಜಕ್ಕಲಿ, 
4. ಕಾಕನೂರು, 
5. ಕುಳೇನೂರು, 
6. ಹನುಮನಹಳ್ಳಿ( ಬೇ ), 
7. ಲಿಂಗನಾಗ್ತಿಹಳ್ಳಿ ( ಬೇ ), 
8. ಕೊಂಡದಹಳ್ಳಿ, 
9. ಚಿಕ್ಕುಡ, 
10 . ನುಗ್ಗಿಹಳ್ಳಿ, 
11. ನೀತಿಗೆರೆ , 
12 . ಹೊನ್ನಮರದಹಳ್ಳಿ, 
1. ಚಿಕ್ಕಗಂಗೂರು, 
2 . ಹಿರೇಗಂಗೂರು, 
3, ಕೊರಟಗೆರೆ, 
4. ಲಕ್ಷ್ಮೀಸಾಗರ , 
5. ಯರಗಟ್ಟಿಹಳ್ಳಿ, 
6. ಗರಗ, 
7. ಗುಳ್ಳಹಳ್ಳಿ, 
8. ಮಂಗೇನಹಳ್ಳಿ 
9 , ಗುರುಪುರ, 
1. ದೊಂದ್ರಘಟ್ಟ, 
2 . ಸಾರಥಿ, 
3. ಗೋಪನಾಳು, 
4. ಮಾದೇನಹಳ್ಳಿ, 
5. ಚನ್ನೇಶಪುರ, 
6. ಮಾವಿನಕಟ್ಟೆ, 
7. ಹಗೇದಹಳ್ಳಿ , 
8, ಬಸವಾಪುರ, 
9. ಚಿಕ್ಕಮಾಡಾಳು, 
10 . ಚನ್ನೇನಹಳ್ಳಿ, 
11. ಪಾಂಡೋಗೆರೆ ( ಬೇ ), 
12 . ಹಿರೇಮಳಲಿ, 
1. ಚನ್ನಗಿರಿ, 
2 . ಲಕ್ಷ್ಮೀಸಾಗರ, 
3. ಚಿಕ್ಕೂಲಿಕೆರೆ, 
4. ಅಜ್ಜಿಹಳ್ಳಿ, 
5. ಬುಸ್ಟೇನಹಳ್ಳಿ, 
6. ಮುದ್ದೇನಹಳ್ಳಿ, 
7. ದೋಣಿಹಳ್ಳಿ, 
8. ಅಕಳೀಕಟ್ಟೆ, 
೨. ಶ್ರೀಪುರ, 
10. ಮುದಿಗೆರೆ , 
11 . ಗಾಳಿಹಳ್ಳಿ , 


8. ಲಿಂಗದಹಳ್ಳಿ 


13. ಮೇ 
14 . ಭೈರನಹಳ್ಳಿ, 
15. ಕೆ. ಬಸವನಹಳ್ಳಿ , 
16 . ಚಿರಡೋಣಿ, 
17 . ಚಿಕ್ಕಮಳಲಿ, 
18. ತಿಳಿನೀರಕಟ್ಟೆ, 
19 . ಅಸ್ಸಾಪನಹಳ್ಳಿ , 
20 . ಗರಗದಕಟ್ಟೆ, 
21. ಶಿವಗಂಗೇಹಳ್ಳಿ, 
22 . ಲಿಂಗದಹಳ್ಳಿ, 
23 , ಎನ್. ಬಸವನಹಳ್ಳಿ 


ಹಿಂದುಳಿದ ವರ್ಗ ಬ | 


12. ಸುಣಿಗೆರೆ , 
13 , ತಿಮ್ಲಾಪುರ, 
14. ಬಿಲ್ಲಹಳ್ಳಿ, 
15. ಹಟ್ಟಿ , 
16 . ಅಣುಪುರ, 
17. ಬುಳಸಾಗರ , 
18. ಇಟ್ಟಿಗೆ, 
19 . ನಲ್ಲೂರು, 
20 . ಮಂಟರಗಟ್ಟ 
21 . ಬಲವಂತನಹಳ್ಳಿ ( ಬೇ ), 


9. ಚನ್ನಗಿರಿ 


ಸಾಮಾನ್ಯ 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು 
ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


10 . ವಡ್ಡನಾಳು 


1. ಪೆನ್ನ ಸಮುದ್ರ, 
2. ಬೆಟ್ಟ ಕಡೂರು, 
3. ಮಹದೇವಪುರ, 
4. ಕಂಚಿನಾಳು , 
5 . ಗೊಪ್ಡೇನಹಳ್ಳಿ , 
6. ಕೊಮಾರನಹಳ್ಳಿ( ಬೇ ), 
7. ಹರಳಗಟ್ಟ , 
8. ವಡ್ಡನಾಳು, 
9. ಸಾವೇಹಡ್ಲು ( ಬೇ ), 
10. ಬನ್ನಿಹಟ್ಟಿ , 
11. ಬೆನಕನಹಳ್ಳಿ ( ಬೇ ) 
12 . ಮಲಹಾಳು, 


ಸಾಮಾನ್ಯ 


13 . ಹೊನ್ನೆಬಾಗಿ, 
14. ನಾರಶೆಟ್ಟಿಹಳ್ಳಿ, 
15. ಮಾಚನಾಯ್ಕನಹಳ್ಳಿ, 
16, ಮಾಚನಾಯ್ಕನಹಳ್ಳಿ 
- ಕಾವಲು, 
17 . ರಾಜಗೊಂಡನಹಳ್ಳಿ , 
18. ದಂಡಿಗೇನಹಳ್ಳಿ , 
19 , ಶಿವಪುರದಾಳು, 
20, ಮಾವಿನಹೊಳೆ, 
21. ಗಂಡುಗನ ಹಂಕಲು, 
22. ದಿಗ್ಗನಹಳ್ಳಿ , 
23 . ತಿಪ್ಪಗೊಂಡನಹಳ್ಳಿ , 
24 . ಮಲ್ಲಿಗೆರೆ. 
23. ಗೊಂದಿಹೊಸಹಳ್ಳಿ, 
24 . ಅತ್ತಿಗಟ್ಟ ( ಬೇ ), 
25 . ಮುಗುಳಿಹಳ್ಳಿ , 


26, ಖಗ್ಗಿ, 


11. ತಾವರೆಕೆರೆ 


1. ಹರೋನಹಳ್ಳಿ, 
2 . ಎರೇಹಳ್ಳಿ, 
3. ಕೆ.ಗಾಣದಕಟ್ಟೆ, 
4. ಜೋಳದಾಳು, 
5. ಹೊಸಳ್ಳಿ, 
6. ಕುಕ್ಕವಾಡ ( ಬೇ ), 
7. ಕಬಳಿಕಟ್ಟೆ ( ಬೆ ) 
8, ಕೊಮಾರನಹಳ್ಳಿ ( ಬೇ ) 
9 . ನಾಗೇನಹಳ್ಳಿ ( ಬೇ ) 
10 . ಮಂಡಗನಾಳು ( ಬೇ ) , 
11 . ಪಾಂಡೋಮಟ್ಟಿ 
12 . ಮರವಂಜಿ, 
13. ಹಲಕನಾಳು, 
14 . ಜಮ್ಮಾಪುರ, 
15 .ಮೇದುಗೊಂಡನಹಳ್ಳಿ, 
16. ಗಂಗಗೊಂಡನಹಳ್ಳಿ , 
17 . ಬೀಡುಗೊಂಡನಹಳ್ಳಿ , 
18 . ಕಲ್ಕೆರೆ ( ಬೇ ), 
19 . ಹನುಮಲಾಪುರ ( ಬೆ ) 
20 . ಕೊಳ್ಳೆರೆ ( ಬೇ ), 
21. ತಾವರೆಕೆರೆ , 
22 . ಮಸಣೀಕೆರೆ, 


ಸಾಮಾನ್ಯ 


27. ನಲ್ಲಿಹಂಕಲು , 
28 , ಚಿಕ್ಕ ಸಂದಿ, 
29 . ಹಕ್ಕಿ ಹಳ್ಳಿ ( ಬೇ ), 
30. ಮೇಗ್ಯಾತನಹಳ್ಳಿ ( ಬೇ ), 
31 . ದೊಡ್ಡಮಳಲಿ , 
32 . ದುರ್ಗದ ಬಸವಾಪುರ, 
33 . ಶಂಕರಿಪುರ, 
34 . ದಾಸರಹೊಸಹಳ್ಳಿ ( ಬೇ ), 
35 . ಚಿಕ್ಕಮಳಲಿ , 
36 . ಕರ್ಕಿಕೆರೆ ( ಬೇ ), 
37 . ದುರ್ವಿಗೆರೆ, 
38. ಕೊಡಗೀಕೆರೆ, 
39 , ಬಸವಾಪುರ, 
40 . ರಂಗಾಪುರ ( ಬೇ ) , 
41 . ಬಸವನಹಳ್ಳಿ ( ಬೇ ), 
42 . ಉಬ್ರಾಣಿ, 
43. ವೀರಾಪುರ 


ಡಿ. ಎಸ್ .ರಮೇಶ್ 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


]] ನಂ . ೧೨೩೦ 

No . 1230 


Part - III 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ (ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday, November 4 , 2016 (Karthika 13 , Shaka Varsha 1938) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು ಸಿಆರ್ , 2(5)/ 2016 -17 ದಿನಾಂಕ : 4 -11- 2016 


ಸರ್ಕಾರವು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲು ನಿರ್ದೇಶಿಸಿರುತ್ತದೆ. 
ಪ್ರಯುಕ್ತ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಪ್ರಾಧಿಕಾರದ ಅಧಿಸೂಚನೆ 
ಸಂಖ್ಯೆ ರಾಚು ಸಿ . ಆರ್ 02 /2016 - 17 ದಿನಾಂಕ 26 - 9 - 2016 ರಲ್ಲಿ ಅಂಕಣ ( 1) ರಲ್ಲಿ ಚುನಾವಣಾ ಕ್ಷೇತ್ರಗಳನ್ನು 
ನಿಗದಿಪಡಿಸಿ ಅಂಕಣ (2) ರಲ್ಲಿ ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯನ್ನು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ 
ಅಧಿಸೂಚಿಸಲಾಗಿದೆ. 

- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 
ಪ್ರಕರಣ 11 (1) ರಲ್ಲಿ ನಿರ್ದಿಷ್ಟ ಪಡಿಸಿದ ಹರಪನಹಳ್ಳಿ ತಾಲ್ಲೂಕಿನ ಕೃಷಿಕರ 11 ಕ್ಷೇತ್ರಗಳಿಗೆ ಸರ್ಕಾರದ ಪತ್ರ ಸಂಖ್ಯೆ : ಕೃಮಾಇ 
03 ಚುನಾವಣೆ 2016 ದಿನಾಂಕ 24 - 8- 2016 ರ ನಿರ್ದೇಶನದಂತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ ಪ್ರಕರಣ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎಸ್. ರಮೇಶ್, 
ಭಾ.ಆ.ಸೇ ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ ಆದ ನಾನು ಸರದಿ ಪ್ರಕಾರ ಮೀಸಲಾತಿಯನ್ನು ಒಂದೊಂದು ಚುನಾವಣಾ 
ಕ್ಷೇತ್ರವನ್ನು ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬ ಕ್ಕೆ 
ಹಾಗೂ 2 ಚುನಾವಣಾ ಕ್ಷೇತ್ರಗಳನ್ನು ಮಹಿಳೆಗೆ ಮೀಸಲಿರಿಸಿ, ಮೀಸಲಿರಿಸದ ಚುನಾವಣಾ ಕ್ಷೇತ್ರಗಳಿಗೆ ಸಾಮಾನ್ಯ ಎಂದು 
ಅಂಕಣ (3) ರಲ್ಲಿ ನಮೂದಿಸಿದೆ. 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


6) ಕನ್ನನಾಯ್ಕನಹಳ್ಳಿ 
7 ) ಮಾದಾಪುರ 
8) ಬಾಪೂಜಿನಗರ 
9) ಚನ್ನಹಳ್ಳಿ 


ಹಿಂದುಳಿದ ವರ್ಗ ಅ 


1 - ತೊಗರಿಕಟ್ಟೆ 


( 1 ) ತೊಗರಿಕಟ್ಟೆ 
2) ಹಾರಕನಾಳು 
3 ) ಈಶಾಪುರ 
4) ಹುಲಿಕಟ್ಟೆ 
5 ) ಮಾಡ್ಲಿಗೇರಿ 
1 ) ಬಾಗಳಿ 
2 ) ಕೋಲಹಳ್ಳಿ 
( 3) ಶೃಂಗಾರತೋಟ 
4) ನಿಚ್ಚಾಪುರ 
5) ಕೋಡಿಹಳ್ಳಿ 


ಸಾಮಾನ್ಯ 


2 - ಬಾಗಳಿ 


6) ನಂದೀಬೇವೂರು 
7) ಕಣಿವೆಹಳ್ಳಿ 
8) ಕೊಂಗನಹೊಸೂರು 
9) ಕಾಯಕದಹಳ್ಳಿ 


| ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಹೆಸರು 


ಪ್ರಾದೇಶಿಕ ವ್ಯಾಪ್ತಿ 


ಮೀಸಲಾತಿ 


5 ) ಅಡವಿಹಳ್ಳಿ 
6) ಕೊಮಾರನಹಳ್ಳಿ 
7) ಕಂಭಟ್ರಹಳ್ಳಿ 


ಹಿಂದುಳಿದ ವರ್ಗ ಬ 


ಅನುಸೂಚಿತ ಪಂಗಡ 


4) ನಿಲುವಂಜಿ 
5) ಗಜಾಪುರ 
6) ಸೃದ್ವೇಶ್ವರ 
6) ನಿಚ್ಚವ್ವನಹಳ್ಳಿ 
7) ಜೋಷಿಲಿಂಗಪುರ 
8) ಹಿಕ್ಕಿಂಗೇರಿ 
9) ಮುತ್ತಿಗೆ 


ಮಹಿಳೆ 


5) ಕೌಡೂರು 
6) ಬೂದಿಹಾಳು 
7) ಮಾದಿಹಳ್ಳಿ 


ಸಾಮಾನ್ಯ 


1 ) ಹರಪನಹಳ್ಳಿ 

2) ನಾರಾಯಣಪುರ 
3- ಹರಪನಹಳ್ಳಿ 

( 3) ಮೆಳೇಕಟ್ಟೆ 
4) ಅನಂತನಹಳ್ಳಿ 

1) ಚಿಗಟೇರಿ 
4 - ಚಿಗಟೇರಿ 2) ಮೈಸೂರು 

3) ಬೆಣ್ಣೆಹಳ್ಳಿ 
1) ಮತ್ತೀಹಳ್ಳಿ 

2) ಆಲದಹಳ್ಳಿ 
5 - ಮತ್ತೀಹಳ್ಳಿ 

( 3) ಹಗರಿಗುಡಿಹಳ್ಳಿ 
4) ಸಾಸ್ವಿಹಳ್ಳಿ 
5) ಕಡಬಗೇರಿ 
1 ) ಅರಸೀಕೆರೆ 

2 ) ಹೊಸಕೋಟೆ 
6 - ಅರಸೀಕೆರೆ 

3 ) ತಿಮಾಪುರ 
4) ಕ್ಯಾರಕಟ್ಟೆ 

1) ಉಚ್ಚಂಗಿದುರ್ಗ 
7 - ಉಚ್ಚಂಗಿದುರ್ಗ 2) ಅಣಜಿಗೇರಿ 

ಹಿರೇಮೇಗಳಗೇರಿ 

ಮಣಗಟ್ಟ 
8 - ಪುಣಬಗಟ್ಟ 

2 ) ಕಲ್ಲುಗುಡಿ 
( 3 ) ಸತ್ತೂರು 
4) ಹಳ್ಳಿಕೇರಿ 
1) ತೆಲಗಿ | 

2) ದುಗ್ಗಾವತಿ 
೨ - ತೆಲಗಿ 

3) ಶಿರಗಾನಹಳ್ಳಿ 
4) ರಾಗಿಮಸಲವಾಡ 
1) ಹಲುವಾಗಲು 

2) ನಿಟ್ಟೂರು 
10 - ಹಲುವಾಗಲು 

3) ತಾವರೇಗುಂದಿ 
4) ನಿಟ್ಟೂರುಬಸಾಪುರ 

1) ನೀಲಗುಂದ 
11 - ನೀಲಗುಂದ ( 2) ಕೆ.ಕಲ್ಲಹಳ್ಳಿ 

3) ಅರಸನಾಳು 


ಸಾಮಾನ್ಯ 


3 ) 


DV 


4) ರಾಮಘಟ್ಟ 
5) ಚಟ್ಟಿಹಳ್ಳಿ 
6) ಲಕ್ಷ್ಮೀಪುರ 
5) ಶಿಂಗ್ರಿಹಳ್ಳಿ 
6) ಸೇವಾನಗರ 
7) ಕಂಚಿಕೇರಿ 


ಅನುಸೂಚಿತ ಜಾತಿ 


5) ಚಿರಸ್ನೇಹಳ್ಳಿ 
6) ಗುಂಡಗತ್ತಿ 
7) ಯಡೇಹಳ್ಳಿ 


ಮಹಿಳೆ 


ಸಾಮಾನ್ಯ 


5 ) ಯರಬಾಳು 
6) ಕಡತಿ 
1) ಅಲಗಿಲವಾಡ 
8 ) ಶಿವಪುರ 
4) ಕುಂಚೂರು 
5) ಇಟ್ಟಿಗುಡಿ 
6) ಮಾಚಿಹಳ್ಳಿ 


ಸಾಮಾನ್ಯ 


ಡಿ.ಎಸ್ .ರಮೇಶ್ 

ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


|| ನಂ . ೧೨೩೧ 

No. 1231 


Part - III 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday , November 4 , 2016 (Karthika 13 , Shaka Varsha 1938 ) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಅಧಿಸೂಚನೆ 
ನಂ . ರಾಚು ಸಿಆರ್‌. 2(6) / 2016 - 17 ದಿನಾಂಕ : 4 - 11 - 2016 


ಸರ್ಕಾರವು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲು ನಿರ್ದೇಶಿಸಿರುತ್ತದೆ. 
ಪ್ರಯುಕ್ತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಪ್ರಾಧಿಕಾರದ ಅಧಿಸೂಚನೆ 
ಸಂಖ್ಯೆ ರಾಚು ಸಿ. ಆರ್ 02 /2016 - 17 ದಿನಾಂಕ 26 -9 - 2016 ರಲ್ಲಿ ಅಂಕಣ (1) ರಲ್ಲಿ ಚುನಾವಣಾ ಕ್ಷೇತ್ರಗಳನ್ನು 
ನಿಗದಿಪಡಿಸಿ ಅಂಕಣ (2) ರಲ್ಲಿ ಚುನಾವಣಾ ಕ್ಷೇತ್ರದ ವ್ಯಾಪ್ತಿಯನ್ನು ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ 
ಅಧಿಸೂಚಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 
ಪ್ರಕರಣ 11 (1) ರಲ್ಲಿ ನಿರ್ದಿಷ್ಟ ಪಡಿಸಿದ ಜಗಳೂರು ತಾಲ್ಲೂಕಿನ ಕೃಷಿಕರ 11 ಕ್ಷೇತ್ರಗಳಿಗೆ ಸರ್ಕಾರದ ಪತ್ರ ಸಂಖ್ಯೆ: ಕೃಮಾಇ 
03 ಚುನಾವಣೆ 2016, ದಿನಾಂಕ 24 - 8 - 2016 ರ ನಿರ್ದೇಶನದಂತೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ ಪ್ರಕರಣ 14 ( 2 ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎಸ್ . ರಮೇಶ್ 
ಭಾ.ಆ.ಸೇ ಜಿಲ್ಲಾಧಿಕಾರಿ , ದಾವಣಗೆರೆ ಜಿಲ್ಲೆ ಆದ ನಾನು ಸರದಿ ಪ್ರಕಾರ ಮೀಸಲಾತಿಯನ್ನು ಒಂದೊಂದು ಚುನಾವಣಾ 
ಕ್ಷೇತ್ರವನ್ನು ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬ ಕ್ಕೆ 
ಹಾಗೂ 2 ಚುನಾವಣಾ ಕ್ಷೇತ್ರಗಳನ್ನು ಮಹಿಳೆಗೆ ಮೀಸಲಿರಿಸಿ, ಮೀಸಲಿರಿಸದ ಚುನಾವಣಾ ಕ್ಷೇತ್ರಗಳಿಗೆ ಸಾಮಾನ್ಯ ಎಂದು 
ಅಂಕಣ ( 3) ರಲ್ಲಿ ನಮೂದಿಸಿದೆ. 
ಚುನಾವಣಾ ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

ಮೀಸಲಾತಿ 
ಸಂಖ್ಯೆ ಮತ್ತು ಹೆಸರು 


ಸಾಮಾನ್ಯ 


1 . ಬಿದರಕೆರೆ 


[ 1, ಬಿದರಕೆರೆ , 
2 . ಬಿಸ್ತುವಳ್ಳಿ , 
3. ಮಠದದ್ಯಾಮವ್ವನಹಳ್ಳಿ 
4. ಸಂತೆಮುದ್ದಾಪುರ, 
5. ರಸ್ತೆಮಾಕುಂಟೆ, 
6. ಕುಟ್ಟೋಬನಹಳ್ಳಿ ( ಬೆ ), 
7. ನಿಬಗೂರು 
1. ದೊಣೆಹಳ್ಳಿ, 
2 . ಬೆಣ್ಣಿಹಳ್ಳಿ, 
3, ಕಲ್ಲೇದೇವರಪುರ, 
4. ಸಂಗೇನಹಳ್ಳಿ, 
5. ಗೌರಮ್ಮನಹಳ್ಳಿ, 
6. ಬೊಮ್ಮಘಟ್ಟ ( ಬೇ ), 


8. ಅರಿಶಿನಗುಂಡಿ, 
9. ಕಟಿಗೇಹಳ್ಳಿ, 
10 . ಗುಹೇಶ್ವರನಹಳ್ಳಿ ( ಬೇ ) 
11 . ಲಿಂಗಣ್ಣನಹಳ್ಳಿ, 
12 . ಬೊಮ್ಮಕ್ಕನಹಳ್ಳಿ, 
13. ಗೋಪಗೊಂಡನಹಳ್ಳಿ, 
14 . ಹೊನ್ನಮರಡಿ 
7. ದ್ಯಾಮಲಿಂಗನಹಳ್ಳಿ ( ಬೆ ) 
8. ತೋರಣಗಟ್ಟ , 
9. ಜಮ್ಮಾಪುರ, 
10. ಮುದ್ದರಸನಕಟ್ಟೆ ( ಬೇ ), 
11 . ಮರೇನಹಳ್ಳಿ 


2 .ದೊಣೆಹಳ್ಳಿ 


ಸಾಮಾನ್ಯ 


ಮೀಸಲಾತಿ 


ಸಾಮಾನ್ಯ 


ಮಹಿಳೆ 


ಮಹಿಳೆ 


ಚುನಾವಣಾ ಕ್ಷೇತ್ರದ 

ಪ್ರಾದೇಶಿಕ ವ್ಯಾಪ್ತಿ 
ಸಂಖ್ಯೆ ಮತ್ತು ಹೆಸರು 
1. ಹಿರೇಮಲ್ಲನಹೊಳೆ, 

8. ಮಲ್ಲಾಪುರ, 
2 . ಸಿದ್ದಿಹಳ್ಳಿ, 

9. ಸಾಲೇಹಳ್ಳಿ, 
3 . ಮೂಡಲಮಾಚಿಕೆರೆ, 

10. ಹಾಲೇಹಳ್ಳಿ, 
3. ಹಿರೇಮಲ್ಲನಹೊಳೆ | 4. ಚಿಕ್ಕಮಲ್ಲನಹೊಳೆ, 

11 . ತಾಯಿಟೊಣಿ, 
5. ತುಂಬರಗುದ್ದು ( ಬೆ ) 

12 . ದಿಬ್ಬದಹಳ್ಳಿ, 
6. ಯರೇಹಳ್ಳಿ ( ಬೇ ), 

13. ಮುನ್ನೂರು 
7. ಕಮಂಡಲಗೊಂದಿ, 
1. ಅಣಬೂರು 

9, ಮಾದಮುತ್ತೇನಹಳ್ಳಿ 
2 . ಜ್ಯೋತಿಪುರ 

10. ಭರಮಸಮುದ್ರ 
3. ದೊಡ್ಡಬೊಮ್ಮನಹಳ್ಳಿ 

11 . ಕಾಮಗೇತನಹಳ್ಳಿ 
4. ಬ್ಯಾಟಗಾರನಹಳ್ಳಿ, 

12 . ಸಿದ್ದಮ್ಮನಹಳ್ಳಿ 
4 . ಅಣಬೂರು 5. ಹುಚ್ಚವ್ವನಹಳ್ಳಿ, 

13 , ಬಡಬಾಡನಹಳ್ಳಿ ( ಬೆ ) 
6. ಬಂಗಾರಕ್ಕನಗುಡ್ಡ, 

14 . ರೆಡ್ಡಿಹಳ್ಳಿ ( ಬೆ) 
7. ಕಾನನಕಟ್ಟೆ, 

15. ತಿಮ್ಲಾಪುರ 
8. ಮೂಗಿನಚಿಕ್ಕೇನಹಳ್ಳಿ ( ಬೇ ) 
1. ಜಗಳೂರು, 

7. ಭೈರನಾಯ್ಕನಹಳ್ಳಿ, 
2 . ಹನುಮಂತಾಪುರ, 

8. ಕಣಕುಪ್ಪೆ 
3 . ರಂಗಾಪುರ 

9. ಗಿಡ್ಡನಕಟ್ಟೆ 
5 . ಜಗಳೂರು 4. ಗೋಗುದ್ದು , 

10 . ಚಿಕ್ಕಮ್ಮನಹಟ್ಟಿ 
5. ಕಸವನಹಳ್ಳಿ 

11. ರಸ್ತೆಮಾಚಿಕೆರೆ 
6. ಉದ್ದಗಟ್ಟ 

12 . ಮಾಳಮ್ಮನಹಳ್ಳಿ 
1. ಹೊಸಕೆರೆ, 

12 . ಆನೇಬೆನಕನಹಳ್ಳಿ( ಬೆ ) 
2. ವೀರವ್ವನಾಗ್ತಿಹಳ್ಳಿ ( ಬೇ ) 13 . ಗುಡುಗೋಬನಹಳ್ಳಿ ( ಬೆ ) 
3. ಸೀತರಸನಹಳ್ಳಿ ( ಬೆ ) 14. ಲಕ್ಕೇನಹಳ್ಳಿ ( ಬೇ ) 
4. ಚಿಕ್ಕಬನ್ನಿಹಟ್ಟಿ 

15 . ತಮಲಿಹಳ್ಳಿ 
5 . ಹಿರೇಬನ್ನಿಹಟ್ಟಿ 

16 . ವೆಂಕಟಾಪುರ ( ಬೇ ) 
6 . ಹೊಸಕೆರೆ 6. ತಳವಾರಕರಿಯಪ್ಪನಹಳ್ಳಿ ( ಬೇ ) 17 . ಲಕ್ಕಂಪುರ 
7. ಮಲೆಮಾಚಿಕೆರೆ 

18. ಕಾಟೇನಹಳ್ಳಿ ( ಬೇ ) 
8. ಕೆಚ್ಚೇನಹಳ್ಳಿ, 

19 , ಕೃಷ್ಣಾಪುರ ( ಬೆ ) 
9. ಪಾಪದೇವರಹಳ್ಳಿ ( ಬೇ ) 20. ಬೇಡರಬೆನಕನಹಳ್ಳಿ( ಬೇ ) 
10 . ಕೆಳಗೋಟೆ| 

21. ಗೌರಿಪುರ 
11. ಗೌಡಗೊಂಡನಹಳ್ಳಿ 
1. ಸೊಕ್ಕೆ 

8. ಹನುಮವ್ವನಾಗ್ತಿಹಳ್ಳಿ 
2. ಕ್ಯಾಸೇನಹಳ್ಳಿ, 

9. ಗಡಿಮಾಕುಂಟೆ | 
3. ಯರಮಲ್ಲನಹೊಳೆ ( ಬೆ ) 10. ಚಿಕ್ಕ ಉಜ್ಜಿನಿ, 
7.ಸೊಕ್ಕೆ 4. ಜಯರಾಮನಹಳ್ಳಿ 

11 . ಚಿಕ್ಕಬಂಟನಹಳ್ಳಿ 
5. ಮರಿಕಟ್ಟೆ, 

12 . ಮದಕೇರಿಪುರ ( ಬೇ ), 
6. ತುಂಬಿನಕಟ್ಟೆ 

13. ಗೋಪಾಲಪುರ 
7. ಮೆದಕೆರನಹಳ್ಳಿ ( ಬೇ ), 

14 , ಯರ್ಲಕಟ್ಟೆ 
1. ಬಸವನಕೋಟೆ 

8. ಚಳ್ಳಕಟ್ಟೆ ( ಬೆ ) 
2 . ಅಗಸನಹಳ್ಳಿ 

9, ಸಿದ್ದಯ್ಯನಕೋಟೆ, 
3. ಜಾಡನಕಟ್ಟೆ 

10. ವರವೇನಹಳ್ಳಿ( ಬೇ ) 
8. ಬಸವನಕೋಟೆ 4. ಗುರುಸಿದ್ದಾಪುರ 

11. ಗುಡ್ಡನಾಯ್ಕನಹಳ್ಳಿ ( ಬೇ ) 
5 . ಮಾಗಡಿ 

12 . ಅಸಗೋಡು 
6. ಗೌಡಿಕಟ್ಟೆ 

13 . ಹುಚ್ಚಂಗಿಪುರ 
7. ರಂಗಯ್ಯನದುರ್ಗ ( ಬೇ ) 14 . ಉಪ್ಪವಡೇಯರಹಳ್ಳಿ 


ಹಿಂದುಳಿದ ವರ್ಗ ಅ 


ಸಾಮಾನ್ಯ 


ಅನುಸೂಚಿತ ಜಾತಿ 


ಚುನಾವಣಾ ಕ್ಷೇತ್ರದ 
ಸಂಖ್ಯೆ ಮತ್ತು ಹೆಸರು 


ಮೀಸಲಾತಿ 


ಹಿಂದುಳಿದ ವರ್ಗ ಬ 


೨ . ಪಲ್ಲಾಗಟ್ಟೆ 


ಪ್ರಾದೇಶಿಕ ವ್ಯಾಪ್ತಿ 

11. ಕಮಲಾಪುರ ( ಮ ) 
12 . ಕುರುಬನಹಳ್ಳ ( ಬೇ ) 
13. ರಾಜಾಪುರ ( ಬೇ ) 
14 . ಕೋಲಂಗಟ್ಟೆ ( ಬೇ ) 
15. ಓಬಳಾಪುರ 
16 . ಕುಣಿಗಲಗಟ್ಟೆ ( ಬೇ ) 
17 . ತುಪ್ಪದಹಳ್ಳಿ 
18. ಸೂರಗೊಂಡನಹಳ್ಳಿ 
19 . ಕಲ್ಲೇನಹಳ್ಳಿ 
20 . ಮಸಣಿಕಟ್ಟೆ ( ಬೆ ) 
10 . ಕಾಟೇನಹಳ್ಳಿ 
11. ಬೋರಾಪುರ ( ಬೇ ) 
12 . ಮೆದಕೇರನಹಳ್ಳಿ 
13. ಅಜ್ಜಬೊಮ್ಮೇನಹಳ್ಳಿ ( ಬೇ ) 
14 . ಸಾಗಲಗಟ್ಟೆ 
15 . ಹಿರೇಅರಕೆರೆ 
16 . ಚಿಕ್ಕರಕೆರೆ 
17 . ಮಾದನಹಳ್ಳಿ 


ಸಾಮಾನ್ಯ 


1. ಪಲ್ಲಾಗಟ್ಟೆ , 
2. ಚಿಕ್ಕ ಉರ್ಲಕಟ್ಟೆ ( ಬೆ ) 
3. ತಾರೇಹಳ್ಳಿ 
4. ಗೋಡೆ 
5 . ದಿದ್ದಿಗೆ, 
6. ಅಕೆಲಿಹಳ್ಳಿ ( ಬೇ ) 
7. ಬಡಬಸವನಹಳ್ಳಿ( ಬೇ ), 
8. ಕೆಂಚಮ್ಮನಾಗ್ತಿಹಳ್ಳಿ 
9. ಉರ್ಲಕಟ್ಟೆ, 
10 . ಮರಿಕುಂಟೆ 
1. ಬಿಳಿಚೋಡು 
2. ಹಾಲೇಕಲ್ಲು 
3. ಮುಗ್ಗಿದರಾಗಿಹಳ್ಳಿ 
4. ನಿಂಗಾನಹಳ್ಳಿ ( ಬೆ ) 
5. ಚದರಗೊಳ್ಳ 
6. ನರಸಿಂಹರಾಜಪುರ 
7. ನರೇನಹಳ್ಳಿ 
8, ಮುಚ್ಚನೂರು 
9, ಮಾದಮ್ಮನಹಳ್ಳಿ ( ಬೆ ) 
1. ದೇವಿಕೆರೆ 
2. ಸೂರಡ್ಡಿಹಳ್ಳಿ, 
3. ಬಸವಾಪುರ 
4. ಶೆಟ್ಟಿಗೊಂಡನಹಳ್ಳಿ , 
5. ಮುಷ್ಠಿಗಾರಹಳ್ಳಿ, 
6. ಮೀನಗಾರನಹಳ್ಳಿ 
7. ಐನಹಳ್ಳಿ 
8. ಉಚ್ಚಪಾಲನಹಳ್ಳಿ ( ಬೇ ) 
೨. ಚನ್ನಾಪುರ ( ಬೆ ) 
10 . ಕೊಡದಗುಡ್ಡ 
11. ಗುಡ್ಡದ ಲಿಂಗಾನಹಳ್ಳಿ 


10 . ಬಿಳಿಚೋಡು 


12 . ಪಾಲನಾಯ್ಕನಕೋಟೆ 
13. ಗುತ್ತಿದುರ್ಗ, 
14 . ಸೋಮನಹಳ್ಳಿ 
15 . ಹಳವದಂಡಿ 

ಮೆದಗಿನಕೆರೆ, 
17 . ವ್ಯಾಸಗೊಂಡನಹಳ್ಳಿ 
18. ಬಗ್ಗನಹಳ್ಳಿ , 
19 . ಬುಳ್ಳೇನಹಳ್ಳಿ 
20 . ಕಸ್ತೂರಿಪುರ 
21. ಕೊರಟೀಕೆರೆ 


ಅನುಸೂಚಿತ ಪಂಗಡ 


11 .ದೇವಿಕೆರೆ 


ಡಿ . ಎಸ್ .ರಮೇಶ್ 

ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


|| ನಂ . ೧೨೩೫ 

No . 1235 


Part - III 


ಬೆಂಗಳೂರು, ಶನಿವಾರ, ನವೆಂಬರ್ ೫ , ೨೦೧೬ ( ಕಾರ್ತಿಕ ೧೪, ಶಕ ವರ್ಷ ೧೯೩೮) 
Bengaluru , Saturday , November 5 , 2016 (Karthika 14 , Shaka Varsha 1938) 

ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 34 ಎಂಆರ್‌ಇ 2016, ಬೆಂಗಳೂರು, ದಿನಾಂಕ: 03 .11 .2016 


ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ /22 / ಎಂಆರ್‌ಇ/ 92(1) ದಿನಾಂಕ:03. 10.1992 ರ ಮೂಲಕ 
ಅಧಿಸೂಚಿತ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟಕ್ಕಾಗಿ ಮಂಡ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ 
ಕ್ಷೇತ್ರವನ್ನು ವಿಭಜಿಸಿ ಮದ್ದೂರು ಮತ್ತು ಮಳವಳ್ಳಿ ತಾಲ್ಲೂಕುಗಳನ್ನು ಒಳಗೊಂಡಂತೆ ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ನಿಗದಿಪಡಿಸಿದೆ. 


ಮತ್ತು ಆದಕಾರಣ, ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಮದ್ದೂರು ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಈ ಮುಂದೆ ನಮೂದಿಸಲಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ 
ಒಳಪಡಿಸಲಾಗಿದೆ: 


0 . 


1. ಜಾನುವಾರುಗಳು , 2, ಮೇಕೆಗಳು , 3.ಕುರಿಗಳು, 4 . ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5, ಎಲ್ಲಾ ಹೂ . ಗಳು, 
6. ಸಜ್ಜೆ, 7.ಜವೆ ಗೋಧಿ, 8.ಜೋಳ, ೨.ಕಂಬು, 10. ಮೆಕ್ಕೆಜೋಳ, 11.ನವಣೆ , 12. ಭತ್ತ, 13 . ರಾಗಿ, 14 . ಅಕ್ಕಿ 15.ಸಾಮೆ ( ಸಾವೆ), 
16.ಗೋಧಿ, 17.ಅಂಟುವಾಳ, 18. ಬೊಂಬು, 19 . ಬೆತ್ತ, 20 .ಹಿಪ್ಪೆಬೀಜ, 21. ಹೊಂಗೇಬೀಜ, 22.ಬೇವಿನಬೀಜ, 
23.ಸೀಗೇಕಾಯಿ , 24. ಹುಣಸೇಹಣ್ಣು, 25 . ಹುಣಸೇಬೀಜ, 26.ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು, 30 . ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32. ದ್ರಾಕ್ಷಿ, 33.ಹಲಸಿನಹಣ್ಣು, 
34 . ಜಂಬುನೇರಳೆಹಣ್ಣು, 35 .ನಿಂಬೆಹಣ್ಣು, 36.ಕರಬೂಜ, 37. ಮಾವಿನಹಣ್ಣು, 38 .ಮೂಸಂಬಿ, 39 .ಮರಸೇಬು, 
40.ಪೈನಾಪಲ್ ( ಅನಾನಸ್), 41.ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43 .ಸಪೋಟಾ, 44.ಸಿದ್ದೋಟ, 
45.ಕಿತ್ತಳೆ, 46 .ಕಲ್ಲಂಗಡಿ , 47. ನೆಲಗಡಲೆ ( ಶೇಂಗಾ) (ಕಾಯಿ ಮತ್ತು ಬೀಜ), 48 . ಹರಳುಬೀಜ, 49 . ಹತ್ತಿಬೀಜ, 
50. ಅಗಸೆಬೀಜ, 51. ಸಾಸುವೆ, 52. ಹುಚ್ಚೆಳ್ಳು , 53 .ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 56 . 

ಸೋಯಾಬಿನ್, 
57.ಅಡಿಕೆ, 58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 60 .ತೆಂಗಿನಕಾಯಿ , 61.ಕೊಬ್ಬರಿ, 62.ಕೊತ್ತಂಬರಿಬೀಜ 
( ಧನಿಯಾ), 63. ಬೆಳ್ಳುಳ್ಳಿ, 64. ಶುಂಠಿ, 65. ಮೆಂತ್ಯ , 66.ಕಾಳುಮೆಣಸು, 67. ಅರಿಶಿನ, 68. ಅಲಸಂದೆ( ಇಡೀ ಮತ್ತು ಒಡೆದ), 
69.ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು ಒಡೆದ), 71 .ಉದ್ದು ( ಇಡೀ ಮತ್ತು ಒಡೆದ), 72. ಬುಲ್ಲರ್ 
( ಇಡೀ ಮತ್ತು ಒಡೆದ), 73. ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75. ಲಾಕ್ ( ಇಡೀ ಮತ್ತು ಒಡೆದ), 76.ಮಡಿಕೆ 
( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ ( ಇಡೀ 
ಮತ್ತು ಒಡೆದ) , 80.ಮೋತ್ ( ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ 
ಹೊರತುಪಡಿಸಿ) , 82 .ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 84 .ಈರುಳ್ಳಿ , 85. ಆಲೂಗಡೆ, 86. ಸುವರ್ಣಗೆಡೆ, 
87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ , 89.ವೀಳ್ಯದೆಲೆ, 90. ಬೆಲ್ಲ, 91. ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ, 


ಮತ್ತು ಆದಕಾರಣ , ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ, 
ಮದ್ದೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ 
ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ :ಸಣ್ಣ 34 ಎಂಆರ್‌ಇ 2016 , 
ದಿ: 20.05. 2016ರ ಮೂಲಕ ಉದ್ದೇಶವನ್ನು ಪ್ರಕಟಿಸಿ ಸದರಿ ಅಧಿಸೂಚನೆಯಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ 
ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು . ಸರ್ಕಾರದ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿ: 21.07.2016ರಲ್ಲಿ ಪ್ರಕಟವಾಗಿದ್ದು, ದಿ:28.05 .2016ರಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. ಸದರಿ 
ಅಧಿಸೂಚನೆಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ/ಸಲಹೆ ಸ್ವೀಕೃತವಾಗಿರುವುದಿಲ್ಲ. 


ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ 
ಕಲಂ 3, 4ನ್ನು ಓದಿ ಕಲಂ 145(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮದ್ದೂರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ 
ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 3ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಮಾರುಕಟ್ಟೆ ಕ್ಷೇತ್ರದ 
ಪರಿಮಿತಿಯನ್ನೊಳಗೊಂಡಂತೆ, 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ ಮಾರುಕಟ್ಟೆ ಕ್ಷೇತ್ರಗಳನ್ನು ರಚಿಸಿದೆ. 


ಸಂ . 


ಕೃಷಿ ಉತ್ಪನ್ನಗಳು 


ಮಾರುಕಟ್ಟೆ 
ಮಾರುಕಟ್ಟೆಕ್ಷೇತ್ರ ಕ್ಷೇತ್ರದ 

ಪರಿಮಿತಿ 
ಮದ್ದೂರು ಮದ್ದೂರು 
ಮಾರುಕಟ್ಟೆ ಕ್ಷೇತ್ರ | ತಾಲ್ಲೂಕು 


1. ಜಾನುವಾರುಗಳು, 2 , ಮೇಕೆಗಳು, 3.ಕುರಿಗಳು, 4. ಹತ್ತಿ ( ಬೀಜ 
| ತೆಗೆದ ಮತ್ತು ತೆಗೆಯದ), 5, ಎಲ್ಲಾ ಹೂ . ಗಳು , 6.ಸಜ್ಜೆ, 7 . ಜವೆ 
ಗೋಧಿ, 8.ಜೋಳ, ೨ .ಕಂಬು, 10 . ಮೆಕ್ಕೆಜೋಳ, 11. ನವಣೆ, 12 . ಭತ್ತ , 
13. ರಾಗಿ, 14. ಅಕ್ಕಿ 15 .ಸಾಮೆ ( ಸಾವೆ), 16.ಗೋಧಿ, 17.ಅಂಟುವಾಳ, 
18. ಬೊಂಬು, 19 . ಬೆತ್ತ, 20 . ಹಿಪ್ಪೆಬೀಜ, 21 . ಹೊಂಗೇಬೀಜ, 
22.ಬೇವಿನಬೀಜ, 23.ಸೀಗೇಕಾಯಿ , 24 . ಹುಣಸೇಹಣ್ಣು. 
25. ಹುಣಸೇಬೀಜ, 26 .ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 
29 . ಹುಳಿಹಣ್ಣುಗಳು , 30. ಚಕ್ಕೋತ ಹಣ್ಣು, 31 .ಪೇರಲೆಹಣ್ಣು 
(ಸೀಬೆಹಣ್ಣು) , 32. ದ್ರಾಕ್ಷಿ, 33. ಹಲಸಿನಹಣ್ಣು, 34 . ಜಂಬುನೇರಳೆಹಣ್ಣು, 
35 .ನಿಂಬೆಹಣ್ಣು, 36 .ಕರಬೂಜ, 37 . ಮಾವಿನಹಣ್ಣು, 38 .ಮೂಸಂಬಿ, 
39 . ಮರಸೇಬು, 40 .ಪೈನಾಪಲ್ ( ಅನಾನಸ್), 41. ಪಪ್ಪಾಯಿಹಣ್ಣು 
( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43 .ಸಪೋಟಾ, 44 .ಸಿದ್ದೋಟ, 
45.ಕಿತ್ತಳೆ, 46.ಕಲ್ಲಂಗಡಿ , 47. ನೆಲಗಡಲೆ( ಶೇಂಗಾ ) (ಕಾಯಿ ಮತ್ತು 
ಬೀಜ), 48 . ಹರಳುಬೀಜ, 49 . ಹತ್ತಿಬೀಜ, 50 . ಅಗಸೆಬೀಜ, 
51 .ಸಾಸುವೆ, 52 . ಹುಚ್ಚೆಳ್ಳು, 53 .ಕುಸುಬೆ, 54. ಎಳ್ಳು, 
55 .ಸೂರ್ಯಕಾಂತಿಬೀಜ, 56. 

ಸೋಯಾಬಿನ್, 57 . ಅಡಿಕೆ , 
58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 60. ತೆಂಗಿನಕಾಯಿ , 
61.ಕೊಬ್ಬರಿ, 62 .ಕೊತ್ತಂಬರಿಬೀಜ ( ಧನಿಯಾ), 63. ಬೆಳ್ಳುಳ್ಳಿ , 
64. ಶುಂಠಿ, 65 . ಮೆಂತ್ಯ , 66.ಕಾಳುಮೆಣಸು, 67. ಅರಿಶಿನ, 
68. ಅಲಸಂದೆ( ಇಡೀ ಮತ್ತು ಒಡೆದ), 69 . ಅವರೆ ( ಇಡೀ ಮತ್ತು 
ಒಡೆದ), 70.ಕಡಲೆ ( ಇಡೀ ಮತ್ತು ಒಡೆದ), 71.ಉದ್ದು ( ಇಡೀ 
ಮತ್ತು ಒಡೆದ) , 72. ಬುಲ್ಲರ್ ( ಇಡೀ ಮತ್ತು ಒಡೆದ), 73. ಹೆಸರು 
(ಇಡೀ ಮತ್ತು ಒಡೆದ), 74. ಹುರುಳಿ , 75 . ಲಾಕ್ ( ಇಡೀ ಮತ್ತು 
ಒಡೆದ), 76 . ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ 
( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79 .ತೊಗರಿ 
( ಇಡೀ ಮತ್ತು ಒಡೆದ), 80.ಮೋತ್ ( ಇಡೀ ಮತ್ತು ಒಡೆದ), 
81 .ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ 


( 2 . 


ಮಳವಳ್ಳಿ ಮಳವಳ್ಳಿ 
ಮಾರುಕಟ್ಟೆ ಕ್ಷೇತ್ರ ತಾಲ್ಲೂಕು 


ಹೊರತುಪಡಿಸಿ ), 82 .ಕಾಯಿಗಳು, 83. ಹಸಿರುಮೆಣಸಿನಕಾಯಿ, 
84 .ಈರುಳ್ಳಿ , 85. ಆಲೂಗಡ್ಡೆ, 86 .ಸುವರ್ಣಗೆಡ್ಡೆ, 87 .ಸಿಹಿಗೆಣಸು 
( ಗೆಣಸು), 88.ಟೊಮ್ಯಾಟೋ , 89 .ವೀಳ್ಯದೆಲೆ, 90 . ಬೆಲ್ಲ, 
91. ತೆಂಗಿನಕಡ್ಡಿ, 92.ಒಣದ್ರಾಕ್ಷಿ . 
1. ಜಾನುವಾರುಗಳು , 2 . ಮೇಕೆಗಳು, 3.ಕುರಿಗಳು, 4. ಹತ್ತಿ ( ಬೀಜ 
ತೆಗೆದ ಮತ್ತು ತೆಗೆಯದ), 5, ಎಲ್ಲಾ ಹೂ . ಗಳು, 6. ಸಜ್ಜೆ, 7. ಜವೆ 
ಗೋಧಿ, 8.ಜೋಳ, 9.ಕಂಬು, 10 . ಮೆಕ್ಕೆಜೋಳ, 11. ನವಣೆ, 12 . ಭತ್ತ , 
13. ರಾಗಿ, 14 . ಅಕ್ಕಿ 15. ಸಾಮೆ ( ಸಾವೆ), 16.ಗೋಧಿ, 17.ಅಂಟುವಾಳ , 
18. ಬೊಂಬು, 19 . ಬೆತ್ತ, 20 .ಹಿಪ್ಪೆಬೀಜ, 21. ಹೊಂಗೇಬೀಜ, 
22.ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 
25 . ಹುಣಸೇಬೀಜ, 26 .ಸೇಬು, 27 . ಬಾಳೆಹಣ್ಣು, 28 .ಬೋರೆಹಣ್ಣು, 
29 . ಹುಳಿಹಣ್ಣುಗಳು, 30 . ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು 
(ಸೀಬೆಹಣ್ಣ) , 32 . ದ್ರಾಕ್ಷಿ, 33 .ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 
35 .ನಿಂಬೆಹಣ್ಣು, 36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 
39.ಮರಸೇಬು, 40.ಪೈನಾಪಲ್ ( ಅನಾನಸ್), 41.ಪಪ್ಪಾಯಿಹಣ್ಣು 
( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ದೋಟ, 
45.ಕಿತ್ತಳೆ, 46.ಕಲ್ಲಂಗಡಿ , 47. ನೆಲಗಡಲೆ ( ಶೇಂಗಾ ) (ಕಾಯಿ ಮತ್ತು 
ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50. ಅಗಸೆಬೀಜ, 
51.ಸಾಸುವೆ, 52. ಹುಚ್ಚೆಳ್ಳು, 53.ಕುಸುಬೆ, 54. ಎಳ್ಳು, 
55.ಸೂರ್ಯಕಾಂತಿಬೀಜ, 56 . 

ಸೋಯಾಬಿನ್, 57.ಅಡಿಕೆ, 
58.ಗೋಡಂಬಿಬೀಜ, 59 .ಒಣಮೆಣಸಿನಕಾಯಿ , 60 . ತೆಂಗಿನಕಾಯಿ , 
61.ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯಾ), 63. ಬೆಳ್ಳುಳ್ಳಿ, 
64 . ಶುಂಠಿ , 65 . ಮೆಂತ್ಯ , 66 .ಕಾಳುಮೆಣಸು, 67. ಅರಿಶಿನ , 
( 68. ಅಲಸಂದೆ ( ಇಡೀ ಮತ್ತು ಒಡೆದ) , 69 .ಅವರೆ ( ಇಡೀ ಮತ್ತು 
ಒಡೆದ), 70.ಕಡಲೆ ( ಇಡೀ ಮತ್ತು ಒಡೆದ), 71 .ಉದ್ದು ( ಇಡೀ 
ಮತ್ತು ಒಡೆದ), 72 . ಬುಲ್ಲರ್ ( ಇಡೀ ಮತ್ತು ಒಡೆದ), 73. ಹೆಸರು 
(ಇಡೀ ಮತ್ತು ಒಡೆದ), 74 . ಹುರುಳಿ, 75 . ಲಾಕ್ ( ಇಡೀ ಮತ್ತು 
ಒಡೆದ), 76 . ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77 . ಚೆನ್ನಂಗಿ 
(ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ , 79.ತೊಗರಿ 
(ಇಡೀ ಮತ್ತು ಒಡೆದ), 80 .ಮೋತ್ (ಇಡೀ ಮತ್ತು ಒಡೆದ), 
81 .ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ 
ಹೊರತುಪಡಿಸಿ), 82.ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 
84.ಈರುಳ್ಳಿ, 85 .ಆಲೂಗಡ್ಡೆ, 86 .ಸುವರ್ಣಗೆಡ್ಡೆ, 87. ಸಿಹಿಗೆಣಸು 
( ಗೆಣಸು), 88.ಟೊಮ್ಯಾಟೋ , 89.ವೀಳ್ಯದೆಲೆ, 90.ಬೆಲ್ಲ. 
91.ತೆಂಗಿನಕಡ್ಡಿ, 92. ಒಣದ್ರಾಕ್ಷಿ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಲ್ . ಸಿ. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 30 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 
Part - III 


ಬೆಂಗಳೂರು, ಶನಿವಾರ, ನವೆಂಬರ್ ೫ , ೨೦೧೬ ( ಕಾರ್ತಿಕ ೧೪ , ಶಕ ವರ್ಷ ೧೯೩೮) 
Bengaluru , Saturday , November 5 , 2016 (Karthika 14 , Shaka Varsha 1938 ) 


ನಂ . ೧೨೩೬ 
No . 1236 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಇ / 330/ ಎಂಆರ್‌ಇ/2016, ಬೆಂಗಳೂರು, ದಿನಾಂಕ : 03 .11 . 2016 


ಸರ್ಕಾರವು ಅಧಿಸೂಚನೆ ಸಂ :ಎಎಫ್ / 2437 / ಎಂಎಆರ್ /9 - 50 - 2 , ದಿ :08 /06 /1950 ಮತ್ತು ಅಧಿಸೂಚನೆ 
ಸಂ : ಎಎಫ್ /2441 / ಎಂಎಆರ್ /9 - 50 - 3, ದಿ: 08 /06 /1950 ರಲ್ಲಿ ತುಮಕೂರು ಮತ್ತು ಕೊರಟಗೆರೆ ತಾಲ್ಲೂಕುಗಳನ್ನು 
ಒಳಗೊಂಡಂತೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟಕ್ಕಾಗಿ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ನಿಗಧಿಪಡಿಸಿದೆ. 


ಮತ್ತು ಆದಕಾರಣ , ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ತುಮಕೂರು ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಈ ಮುಂದೆ ನಮೂದಿಸಲಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ 
ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ: 


1. ಜಾನುವಾರುಗಳು , 2. ಮೇಕೆಗಳು , 3.ಕುರಿಗಳು , 4. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ . ಗಳು , 
6. ಸಜ್ಜೆ, 7.ಜವೆ ಗೋಧಿ, 8.ಜೋಳ, ೨ .ಕಂಬು, 10 . ಮೆಕ್ಕೆಜೋಳ, 11 . ನವಣೆ, 12. ಭತ್ತ, 13. ರಾಗಿ, 14 . ಅಕ್ಕಿ 15 .ಸಾಮೆ ( ಸಾವೆ), 
16.ಗೋಧಿ, 17. ಅಂಟುವಾಳ, 18. ಬೊಂಬು, 19 . ಬೆತ್ತ , 20 .ಹಿಪೆಬೀಜ, 21. ಹೊಂಗೇಬೀಜ, 22 .ಬೇವಿನಬೀಜ, 
23 .ಸೀಗೇಕಾಯಿ , 24. ಹುಣಸೇಹಣ್ಣು, 25 . ಹುಣಸೇಬೀಜ, 26 .ಸೇಬು, 27 . ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು , 30. ಚಕ್ಕೋತನ ಹಣ್ಣು. 31.ಪೇರಲೆಹಣ್ಣು (ಸೀಬೆಹಣ್ಣು), 32 . ದ್ರಾಕ್ಷಿ, 33. ಹಲಸಿನಹಣ್ಣು, 
34.ಜಂಬುನೇರಳೆಹಣ್ಣು, 35 . ನಿಂಬೆಹಣ್ಣು, 36 .ಕರಬೂಜ, 37 . ಮಾವಿನಹಣ್ಣು, 38.ಮೂಸಂಬಿ, 39 .ಮರಸೇಬು, 
40 .ಪೈನಾಪಲ್ ( ಅನಾನಸ್), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43 .ಸಪೋಟಾ, 44.ಸಿದ್ದೋಟ, 
45 .ಕಿತ್ತಳೆ , 46 .ಕಲ್ಲಂಗಡಿ , 47. ನೆಲಗಡಲೆ( ಶೇಂಗಾ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 
50 . ಅಗಸೆಬೀಜ, 51. ಸಾಸುವೆ, 52. ಹುಚ್ಚೆಳ್ಳು, 53.ಕುಸುಬೆ, 54 . ಎಳ್ಳು , 55 .ಸೂರ್ಯಕಾಂತಿಬೀಜ, 56.ಸೋಯಾಬಿನ್, 
57. ಅಡಿಕೆ, 58 .ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ , 60.ತೆಂಗಿನಕಾಯಿ, 61.ಕೊಬ್ಬರಿ, 62 .ಕೊತ್ತಂಬರಿಬೀಜ 
( ಧನಿಯಾ), 63. ಬೆಳ್ಳುಳ್ಳಿ, 64. ಶುಂಠಿ, 65. ಮೆಂತ್ಯ, 66.ಕಾಳುಮೆಣಸು, 67 . ಅರಿಶಿನ, 68. ಅಲಸಂದೆ (ಇಡೀ ಮತ್ತು ಒಡೆದ), 
69. ಅವರೆ (ಇಡೀ ಮತ್ತು ಒಡೆದ), 70 .ಕಡಲೆ (ಇಡೀ ಮತ್ತು ಒಡೆದ), 71.ಉದ್ದು ( ಇಡೀ ಮತ್ತು ಒಡೆದ), 72.ಬುಲ್ಲರ್ 
(ಇಡೀ ಮತ್ತು ಒಡೆದ), 73 . ಹೆಸರು ( ಇಡೀ ಮತ್ತು ಒಡೆದ), 74. ಹುರುಳಿ, 75 . ಲಾಕ್ ( ಇಡೀ ಮತ್ತು ಒಡೆದ), 76.ಮಡಿಕೆ 
( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ ( ಇಡೀ 
ಮತ್ತು ಒಡೆದ), 80.ಮೋತ್ ( ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ 
ಹೊರತುಪಡಿಸಿ), 82 .ಕಾಯಿಗಳು , 83 . ಹಸಿರುಮೆಣಸಿನಕಾಯಿ , 84.ಈರುಳ್ಳಿ , 85 .ಆಲೂಗಡ್ಡೆ, 86. ಸುವರ್ಣಗೆಡ್ಡೆ, 
87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ , 89 .ವೀಳ್ಯದೆಲೆ, 90. ಬೆಲ್ಲ , 91.ತೆಂಗಿನಕಡ್ಡಿ, 92. ಒಣದ್ರಾಕ್ಷಿ, 


ಮತ್ತು ಆದಕಾರಣ, ಕೊರಟಗೆರೆ ತಾಲ್ಲೂಕಿಗೆ ಸ್ವತಂತ್ರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸ್ಥಾಪಿಸಿ ರೈತರಿಗೆ ಉತ್ತಮ 
ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಬೇಕೆಂದು ಸರ್ಕಾರಕ್ಕೆ ಬಂದ ಮನವಿಗಳ ಮೇರೆಗೆ ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ 
ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಈ ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು ಕರ್ನಾಟಕ ಸರ್ಕಾರವು 
ಈಗ ಉದ್ದೇಶಿಸಿದೆ. 


ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ 
ಕಲಂ 3 ನ್ನು ಓದಿ ಕಲಂ 145 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ತುಮಕೂರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ 
ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 3ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಮಾರುಕಟ್ಟೆ ಕ್ಷೇತ್ರದ 
ಪರಿಮಿತಿಯನ್ನೊಳಗೊಂಡಂತೆ, 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ ಮಾರುಕಟ್ಟೆ ಕ್ಷೇತ್ರಗಳನ್ನು ವಿಭಜಿಸಲು 
ಈ ಮೂಲಕ ಉದ್ದೇಶವನ್ನು ಪ್ರಕಟಿಸಿದೆ. 


*)2- 


ಕೇತ್ರ 


* ಮಾರುಕಟ್ಟೆ 
ಮಾರುಕಟ್ಟೆ ಕ್ಷೇತ್ರ , 
ಜ ಕ್ಷೇತ್ರದ ಪರಿಮಿತಿ 

ಕೃಷಿ ಉತ್ಪನ್ನಗಳು 
ತುಮಕೂರು ತುಮಕೂರು 1, ಜಾನುವಾರುಗಳು, 2, ಮೇಕೆಗಳು, 3.ಕುರಿಗಳು, 4. ಹತ್ತಿ (ಬೀಜ 
ಮಾರುಕಟ್ಟೆ ತಾಲ್ಲೂಕು ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ . ಗಳು, 6. ಸಜ್ಜೆ, 7.ಜವೆ 

ಗೋಧಿ, 8.ಜೋಳ, ೨.ಕಂಬು, 10. ಮೆಕ್ಕೆಜೋಳ, 11. ನವಣೆ, 12. ಭತ್ತ, 
13.ರಾಗಿ, 14. ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅಂಟುವಾಳ , 
18. ಬೊಂಬು, 19. ಬೆತ್ತ, 20.ಹಿಪ್ಪೆಬೀಜ, 21. ಹೊಂಗೇಬೀಜ, 
22.ಬೇವಿನಬೀಜ, 23.ಸೀಗೇಕಾಯಿ , 24 .ಹುಣಸೇಹಣ್ಣು, 
25 . ಹುಣಸೇಬೀಜ, 26 .ಸೇಬು, 27 . ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು, 30.ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು 
(ಸೀಬೆಹಣ್ಣು), 32. ದ್ರಾಕ್ಷಿ , 33. ಹಲಸಿನಹಣ್ಣು, 34.ಜಂಬುನೇರಳೆಹಣ್ಣು, 
35. ನಿಂಬೆಹಣ್ಣು, 36 .ಕರಬೂಜ, 37. ಮಾವಿನಹಣ್ಣು, 38 .ಮೂಸಂಬಿ, 
39 .ಮರಸೇಬು, 40. ಪೈನಾಪಲ್ ( ಅನಾನಸ್), 41.ಪಪ್ಪಾಯಿಹಣ್ಣು 
( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43 .ಸಪೋಟಾ, 44.ಸಿದ್ದೋಟ, 
45.ಕಿತ್ತಳೆ, 46.ಕಲ್ಲಂಗಡಿ, 47. ನೆಲಗಡಲೆ( ಶೇಂಗಾ) (ಕಾಯಿ ಮತ್ತು 
ಬೀಜ), 48. ಹರಳುಬೀಜ, 49 . ಹತ್ತಿಬೀಜ, 50 .ಅಗಸೆಬೀಜ, 51 .ಸಾಸುವೆ, 
52. ಹುಚ್ಚೆಳ್ಳು , 53 . ಕುಸುಬೆ, 54 . ಎಳ್ಳು, 55.ಸೂರ್ಯ ಕಾಂತಿಬೀಜ, 
56. 

ಸೋಯಾಬಿನ್, 57.ಅಡಿಕೆ, 58.ಗೋಡಂಬಿಬೀಜ, 
59 .ಒಣಮೆಣಸಿನಕಾಯಿ, 60. ತೆಂಗಿನಕಾಯಿ , 61.ಕೊಬ್ಬರಿ, 
62 .ಕೊತ್ತಂಬರಿಬೀಜ ( ಧನಿಯಾ), 63 . ಬೆಳ್ಳುಳ್ಳಿ , 64. ಶುಂಠಿ, 65. ಮೆಂತ್ಯ , 
66.ಕಾಳುಮೆಣಸು, 67. ಅರಿಶಿನ , 68. ಅಲಸಂದೆ( ಇಡೀ ಮತ್ತು ಒಡೆದ), 
69.ಅವರೆ ( ಇಡೀ ಮತ್ತು ಒಡೆದ), 70.ಕಡಲೆ ( ಇಡೀ ಮತ್ತು ಒಡೆದ), 
71.ಉದ್ದು (ಇಡೀ ಮತ್ತು ಒಡೆದ), 72 . ಬುಲ್ಲರ್ (ಇಡೀ ಮತ್ತು 
ಒಡೆದ), 73. ಹೆಸರು (ಇಡೀ ಮತ್ತು ಒಡೆದ), 74. ಹುರುಳಿ, 75 . ಲಾಕ್ 
( ಇಡೀ ಮತ್ತು ಒಡೆದ), 76. ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 
77. ಚೆನ್ನಂಗಿ (ಮಸೂರಿ) ( ಇಡೀ ಮತ್ತು ಒಡೆದ), 78.ಬಟಾಣಿ, 
79 .ತೊಗರಿ ( ಇಡೀ ಮತ್ತು ಒಡೆದ), 80 .ಮೋತ್ ( ಇಡೀ ಮತ್ತು 
ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ 
ಹೊರತುಪಡಿಸಿ), 82 .ಕಾಯಿಗಳು , 83 . ಹಸಿರುಮೆಣಸಿನಕಾಯಿ , 
84 .ಈರುಳ್ಳಿ, 85.ಆಲೂಗಡ್ಡೆ, 86 . ಸುವರ್ಣಗೆಡ್ಡೆ, 87. ಸಿಹಿಗೆಣಸು 
( ಗೆಣಸು), 88 .ಟೊಮ್ಯಾಟೋ , 89 .ವೀಳ್ಯದೆಲೆ, ೨೦. ಬೆಲ್ಲ, 91.ತೆಂಗಿನಕಡ್ಡಿ, 
92.ಒಣದ್ರಾಕ್ಷಿ, 


- 3 


12. 


ಕೊರಟಗೆರೆ ಕೊರಟಗೆರೆ 
ಮಾರುಕಟ್ಟೆ ಕ್ಷೇತ್ರ ತಾಲ್ಲೂಕು 


1. ಜಾನುವಾರುಗಳು , 2 , ಮೇಕೆಗಳು , 3. ಕುರಿಗಳು , 4. ಹತ್ತಿ (ಬೀಜ 
ತೆಗೆದ ಮತ್ತು ತೆಗೆಯದ), 5, ಎಲ್ಲಾ ಹೂ . ಗಳು , 6. ಸಜ್ಜೆ, 7.ಜವೆ 
ಗೋಧಿ, 8.ಜೋಳ, 9.ಕಂಬು, 10 . ಮೆಕ್ಕೆಜೋಳ, 11. ನವಣೆ, 12. ಭತ್ತ, 
13 . ರಾಗಿ , 14. ಅಕ್ಕಿ 15.ಸಾಮೆ ( ಸಾವೆ), 16.ಗೋಧಿ, 17.ಅಂಟುವಾಳ , 
18 . ಬೊಂಬು, 19 . ಬೆತ್ತ, 20.ಹಿಪ್ಪೆಬೀಜ, 21 . ಹೊಂಗೇಬೀಜ, 
22.ಬೇವಿನಬೀಜ, 23.ಸೀಗೇಕಾಯಿ , 24 . ಹುಣಸೇಹಣ್ಣು, 
25. ಹುಣಸೇಬೀಜ, 26 .ಸೇಬು, 27. ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು , 30 . ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು 
(ಸೀಬೆಹಣ್ಣು), 32. ದ್ರಾಕ್ಷಿ, 33. ಹಲಸಿನಹಣ್ಣು, 34 . ಜಂಬುನೇರಳೆಹಣ್ಣು, 
35.ನಿಂಬೆಹಣ್ಣು, 36 .ಕರಬೂಜ, 37. ಮಾವಿನಹಣ್ಣು, 38 .ಮೂಸಂಬಿ, 
39 .ಮರಸೇಬು, 40. ಪೈನಾಪಲ್ ( ಅನಾನಸ್), 41.ಪಪ್ಪಾಯಿಹಣ್ಣು 
( ಪರಂಗಿಹಣ್ಣು), 42 . ದಾಳಿಂಬೆಹಣ್ಣು, 43. ಸಪೋಟಾ, 44.ಸಿದ್ದೋಟ, 
45. ಕಿತ್ತಳೆ , 46.ಕಲ್ಲಂಗಡಿ, 47 .ನೆಲಗಡಲೆ( ಶೇಂಗಾ ) (ಕಾಯಿ ಮತ್ತು 
ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50. ಅಗಸೆಬೀಜ, 51.ಸಾಸುವೆ, 
52 . ಹುಚ್ಚೆಳ್ಳು, 53 .ಕುಸುಬೆ, 54. ಎಳ್ಳು, 55.ಸೂರ್ಯ ಕಾಂತಿಬೀಜ, 
56 . 

ಸೋಯಾಬಿನ್ , 57. ಅಡಿಕೆ, 58.ಗೋಡಂಬಿಬೀಜ, 
59 .ಒಣಮೆಣಸಿನಕಾಯಿ , 60. ತೆಂಗಿನಕಾಯಿ , 61.ಕೊಬ್ಬರಿ, 
62 .ಕೊತ್ತಂಬರಿಬೀಜ ( ಧನಿಯಾ), 63.ಬೆಳ್ಳುಳ್ಳಿ , 64. ಶುಂಠಿ , 65 . ಮೆಂತ್ಯ, 
66.ಕಾಳುಮೆಣಸು, 67. ಅರಿಶಿನ, 68. ಅಲಸಂದೆ ( ಇಡೀ ಮತ್ತು ಒಡೆದ), 
69 . ಅವರೆ ( ಇಡೀ ಮತ್ತು ಒಡೆದ), 70 .ಕಡಲೆ ( ಇಡೀ ಮತ್ತು ಒಡೆದ), 
71.ಉದ್ದು ( ಇಡೀ ಮತ್ತು ಒಡೆದ), 72. ಬುಲ್ಲರ್ ( ಇಡೀ ಮತ್ತು 
ಒಡೆದ), 73 . ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75. ಲಾಕ್ 
( ಇಡೀ ಮತ್ತು ಒಡೆದ), 76 .ಮಡಿಕೆ ( ಮಟಕಿ) (ಇಡೀ ಮತ್ತು ಒಡೆದ), 
77 . ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ) , 78.ಬಟಾಣಿ, 
79 .ತೊಗರಿ (ಇಡೀ ಮತ್ತು ಒಡೆದ), 80 .ಮೋತ್ ( ಇಡೀ ಮತ್ತು 
ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)( ಗರ್ಕಿನ್ 
ಹೊರತುಪಡಿಸಿ), 82 .ಕಾಯಿಗಳು, 83 . ಹಸಿರುಮೆಣಸಿನಕಾಯಿ , 
84 .ಈರುಳ್ಳಿ , 85 .ಆಲೂಗಡ್ಡೆ, 86. ಸುವರ್ಣಗೆಡ್ಡೆ, 87 .ಸಿಹಿಗೆಣಸು 
( ಗೆಣಸು), 88.ಟೊಮ್ಯಾಟೋ , 89.ವೀಳ್ಯದೆಲೆ , ೨೦. ಬೆಲ್ಲ, 91. ತೆಂಗಿನಕಡ್ಡಿ, 
92. ಒಣದ್ರಾಕ್ಷಿ , 


ಸದರಿ ಅಧಿಸೂಚನೆಯಿಂದ ಭಾದಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು 
ಆಹ್ವಾನಿಸಲಾಗಿದೆ. ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಈ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 32 
ದಿನಗಳೊಳಗೆ ಸ್ವೀಕರಿಸಲ್ಲಡುವಂತೆ ಸರ್ಕಾರದ ಕಾರ್ಯದರ್ಶಿಗಳು , ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರ , 
ಬಹುಮಹಡಿಗಳ ಕಟ್ಟಡ , ಡಾ .ಅಂಬೇಡ್ಕರ್ ವೀಧಿ, ಬೆಂಗಳೂರು- 01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಲ್. ಸಿ . ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 30 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 
Part - III 


ನಂ . ೧೨೩೭ 
No. 1237 


ಬೆಂಗಳೂರು, ಸೋಮವಾರ, ನವೆಂಬರ್ ೭, ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮). 
Bengaluru , Monday , November 7 , 2016 (Karthika 16 , Shaka Varsha 1938 ) 

ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ 

ಚುನಾವಣಾ ನೋಟೀಸು 
ನಂ . ರಾಚು ಸಿಆರ್‌. 60 / 2016 - 2017 , ದಿನಾಂಕ : 7 - 11 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ನಿಯಮಗಳು 1968 ರ ನಿಯಮ 7 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಅನ್ವಯ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಕೆಳಕಾಣಿಸಿದ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದೆ. 


ಕ್ರ. ಸಂ .| ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಸ್ಥಾನ | ಮೀಸಲಾತಿ 

ಕೃಷಿಕರ ಚುನಾವಣಾಕ್ಷೇತ್ರಗಳು (11 ಸ್ಥಾನಗಳು) 
1. ದಾವಣಗೆರೆ 

| ಸಾಮಾನ್ಯ 
2. ದೊಡ್ಡಬಾತಿ 

- ಸಾಮಾನ್ಯ 
3 . ಬೆಳವನೂರು 

ಸಾಮಾನ್ಯ 
4 . ಹದಡಿ 

ಅನುಸೂಚಿತ ಪಂಗಡ 
5 . ಬೇತೂರು 

ಹಿಂದುಳಿದ ವರ್ಗ “ ಬ ” 
| 6, ಮಾಯಕೊಂಡ 

ಮಹಿಳೆ 
7. ಲೋಕಿಕೆರೆ 

ಹಿಂದುಳಿದ ವರ್ಗ “ ಅ ” 
8 . ಬಾಡ 

1 ] ಸಾಮಾನ್ಯ 
9 . ಆನಗೋಡು 

ಮಹಿಳೆ | 
10 . ಐಗೂರು 

ಅನುಸೂಚಿತ ಜಾತಿ 
11, ಅಣಜಿ 

ಸಾಮಾನ್ಯ 
ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು 

ಸಾಮಾನ್ಯ 
ಚುನಾಯಿಸಿದ ಕ್ಷೇತ್ರ 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಕ್ಷೇತ್ರ 

ಸಾಮಾನ್ಯ 
4. ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ ಕ್ಷೇತ್ರ 

| 1 | ಸಾಮಾನ್ಯ 


3, 


ಚುನಾವಣಾ ವೇಳಾಪಟ್ಟಿ 


( ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 14 - 11 - 2016 (ಸೋಮವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ | 

15 -11 - 2016 ( ಮಂಗಳವಾರ ) 
3 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ 

18 - 11 - 2016 ( ಶುಕ್ರವಾರ) 
ದಿನಾಂಕ ಮತ್ತು ದಿನ 

28 -11- 2016 (ಸೋಮವಾರ ) ಬೆಳಿಗ್ಗೆ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ | 

8 - 00 ಗಂಟೆಯಿಂದ ಸಂಜೆ 4 - 00 
ದಿನಾಂಕ, ದಿನ ಮತ್ತು ಸಮಯ 

ಗಂಟೆ ಯವರೆಗೆ 
ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

30 - 11 - 2016 ( ಬುಧವಾರ) 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

30 -11-2016 ( ಬುಧವಾರ ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ 
ರಜಾ ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ 
ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಲು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 


ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ | 

ಸಮಯ 


ನಾಮ ಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ಚುನಾವಣಾಧಿಕಾರಿಗಳು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ದಾವಣಗೆರೆ 
ಹಾಗೂ ತಹಶೀಲ್ದಾರ್‌, ದಾವಣಗೆರೆ ಇವರ ಕಾರ್ಯಾಲಯ 


ಬೆಳಿಗ್ಗೆ 11 - 00 ಗಂಟೆಯಿಂದ 
ಮಧ್ಯಾಹ್ನ 3 - 00 ಗಂಟೆಯವರೆಗೆ 


ಡಿ . ಎಸ್ .ರಮೇಶ್ 
ಜಿಲ್ಲಾಧಿಕಾರಿಗಳು , 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೩೮ 
No. 1238 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೭ , ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮) 
Bengaluru , Monday , November 7, 2016 (Karthika 16 , Shaka Varsha 1938 ) 

ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಚುನಾವಣಾ ನೋಟೀಸು 
ನಂ . ರಾಚು ಸಿಆರ್‌. 60 / 2016 - 2017, ದಿನಾಂಕ : 7 - 11 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 1968 ರ ನಿಯಮ 7 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಅನ್ವಯ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಕೆಳಕಾಣಿಸಿದ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದೆ. 


ಕ್ರ. ಸಂ . 


ಸ್ಥಾನ 


ಮೀಸಲಾತಿ 


ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 
ಕೃಷಿಕರ ಚುನಾವಣಾ ಕ್ಷೇತ್ರಗಳು (11 ಸ್ಥಾನಗಳು) 


1 - ಸಾರಥಿ 


ಹಿಂದುಳಿದ ವರ್ಗ “ ಬ ” 


2 - ಕೊಂಡಜ್ಜಿ 
3 - ಬೆಳ್ಳೂಡಿ 
4 - ಭಾನುವಳ್ಳಿ 
5 - ಸಿರಿಗೆರೆ 


ಸಾಮಾನ್ಯ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ “ ಅ ” 


- 


- 


- 


ಅನುಸೂಚಿತ ಪಂಗಡ 


6 - ಕೊಕ್ಕನೂರು 
7 - ಎಳೆಹೊಳೆ 


- 


ಅನುಸೂಚಿತ ಜಾತಿ 


ಮಹಿಳೆ 


8 - ಯಲವಟ್ಟಿ 
9 - ಬನ್ನಿಕೋಡು 
10 - ಕುಣಿಬೆಳಗೆರೆ 


ಮಹಿಳೆ 


11 - ಮಲೇಬೆನ್ನೂರು 
ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು ಚುನಾಯಿಸಿದ ಕ್ಷೇತ್ರ 
| ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಕ್ಷೇತ್ರ 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಚುನಾವಣಾ ವೇಳಾಪಟ್ಟಿ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 
| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು 


14 - 11 - 2016 (ಸೋಮವಾರ) 
15 - 11 - 2016 ( ಮಂಗಳವಾರ) 


ದಿನ 


18 - 11 - 2016 ( ಶುಕ್ರವಾರ) 


ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ , ದಿನ 

28 - 11 - 2016 (ಸೋಮವಾರ ) ಬೆಳಿಗ್ಗೆ . 
ಮತ್ತು ಸಮಯ 

8 - 00 ಗಂಟೆಯಿಂದ ಸಂಜೆ 4 - 00 

ಗಂಟೆ ಯವರೆಗೆ 
ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

30 - 11 - 2016 ( ಬುಧವಾರ) 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ | 
ಆ ದಿನಾಂಕ ಮತ್ತು ದಿನ 

30 -11 - 2016 ( ಬುಧವಾರ) 


ರ 


ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ 
ರಜಾ ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ 
ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಲು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 


ನಾಮ ಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ಚುನಾವಣಾಧಿಕಾರಿಗಳು , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹರಿಹರ 
ಹಾಗೂ ತಹಶೀಲ್ದಾರ್‌, ಹರಿಹರ ಇವರ ಕಾರ್ಯಾಲಯ 


ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ 

ಸಮಯ 
ಬೆಳಿಗ್ಗೆ 11- 00 ಗಂಟೆಯಿಂದ 
ಮಧ್ಯಾಹ್ನ 3 - 00 ಗಂಟೆಯವರೆಗೆ 


ಡಿ. ಎಸ್ . ರಮೇಶ್ 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೩೯ 
No. 1239 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೭ , ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮) 
Bengaluru , Monday , November 7, 2016 (Karthika 16 , Shaka Varsha 1938 ) 

ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಚುನಾವಣಾ ನೋಟೀಸು 
ನಂ . ರಾಚು ಸಿಆರ್‌. 60 / 2016 - 2017, ದಿನಾಂಕ : 7 - 11 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ನಿಯಮಗಳು 1968 ರ ನಿಯಮ 7 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಅನ್ವಯ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಕೆಳಕಾಣಿಸಿದ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದೆ. 


ಸ್ಥಾನ | ಮೀಸಲಾತಿ 


ಕ್ರ. ಸಂ . | 

ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 

ಕೃಷಿಕರ ಚುನಾವಣಾ ಕ್ಷೇತ್ರಗಳು ( 11 ಸ್ಥಾನಗಳು) 
1 - ಹೊನ್ನಾಳಿ 
2 - ವಡೇರಹತ್ತೂರು 
3 -ಗೋವಿನಕೋವಿ 
4. ಕುಂದೂರು 
5. ಸಾಕ್ವೆಹಳ್ಳಿ 
6. ಹಿರೇಗೋಣಿಗೆರೆ 


ಸಾಮಾನ್ಯ 
ಅನುಸೂಚಿತ 
ಪಂಗಡ 
ಸಾಮಾನ್ಯ 
ಮಹಿಳೆ 
ಸಾಮಾನ್ಯ 
ಹಿಂದುಳಿದ ವರ್ಗ 


7. ಬೆನಕನಹಳ್ಳಿ 


8 , ಚೀಲೂರು 
೨ . ನ್ಯಾಮತಿ 
10. ಸೌಳಂಗ. 
11 . ಬೆಳಗುತ್ತಿ 

ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು ಚುನಾಯಿಸಿದ ಕ್ಷೇತ್ರ 
3, ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಕ್ಷೇತ್ರ | 
4. ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ ಕ್ಷೇತ್ರ 


ಹಿಂದುಳಿದ ವರ್ಗ 

ಬ 
ಮಹಿಳೆ 
ಸಾಮಾನ್ಯ 
ಅನುಸೂಚಿತ ಜಾತಿ 

ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಸ 


ಚುನಾವಣಾ ವೇಳಾಪಟ್ಟಿ 


1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 14 - 11 - 2016 (ಸೋಮವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ | 15 - 11 - 2016 ( ಮಂಗಳವಾರ) 
|ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ 

18 - 11 - 2016 ( ಶುಕ್ರವಾರ) 
ದಿನಾಂಕ ಮತ್ತು ದಿನ | 

28 - 11 - 2016 (ಸೋಮವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 

8 - 00 ಗಂಟೆಯಿಂದ ಸಂಜೆ 4 - 00 
ದಿನಾಂಕ, ದಿನ ಮತ್ತು ಸಮಯ 

ಗಂಟೆ ಯವರೆಗೆ. 
5 ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

30 -11 - 2016 ( ಬುಧವಾರ) 
6 ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

30 -11 - 2016 ( ಬುಧವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ 
ರಜಾ ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ 
ಚುನಾವಣೆ ಪ್ರಕ್ರಿಯ ಪ್ರಾರಂಭಿಸಲು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 


ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ 

ಸಮಯ 


ನಾಮ ಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ಚುನಾವಣಾಧಿಕಾರಿಗಳು , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹೊನ್ನಾಳಿ 
ಹಾಗೂ ತಹಶೀಲ್ದಾರ್‌, ಹೊನ್ನಾಳಿ ಇವರ 

ಕಾರ್ಯಾಲಯ 


ಬೆಳಿಗ್ಗೆ 11 - 00 ಗಂಟೆಯಿಂದ 
ಮಧ್ಯಾಹ್ನ 3 - 00 ಗಂಟೆಯವರೆಗೆ 


ಡಿ. ಎಸ್ .ರಮೇಶ್ 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೪೦ 
No. 1240 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೭ , ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮) 
Bengaluru , Monday , November 7, 2016 (Karthika 16 , Shaka Varsha 1938 ) 

ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಚುನಾವಣಾ ನೋಟೀಸು 
ನಂ . ರಾಚು ಸಿಆರ್‌. 60 / 2016 - 2017 , ದಿನಾಂಕ : 7 - 11 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ) ನಿಯಮಗಳು 1968 ರ ನಿಯಮ 7 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಅನ್ವಯ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಕೆಳಕಾಣಿಸಿದ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದೆ. 


ಸ್ಥಾನ | ಮೀಸಲಾತಿ 


ಕ್ರಸಂ. 

ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 

ಕೃಷಿಕರ ಚುನಾವಣಾ ಕ್ಷೇತ್ರಗಳು ( 11 ಸ್ಥಾನಗಳು ) 
1. ತ್ಯಾವಣಗಿ. 
2 . ಬಸವಾಪಟ್ಟಣ 
3. ಕೆರೆಬಿಳಚಿ 


ಮಹಿಳೆ 
ಸಾಮಾನ್ಯ 
ಹಿಂದುಳಿದ ವರ್ಗ 


ಅನುಸೂಚಿತ 

ಪಂಗಡ 
ಅನುಸೂಚಿತ ಜಾತಿ 

ಮಹಿಳೆ 
- ಸಾಮಾನ್ಯ 
ಹಿಂದುಳಿದ ವರ್ಗ 


4. ಕೋಗಲೂರು 
5. ಸಂತೇಬೆನ್ನೂರು 
6. ದೇವರಹಳ್ಳಿ 
7. ಚಿಕ್ಕಗಂಗೂರು 
8. ಲಿಂಗದಹಳ್ಳಿ 
19. ಚನ್ನಗಿರಿ 
10 . ವಡ್ಡನಾಳು 
[ 11. ತಾವರೆಕೆರೆ | 
ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು ಚುನಾಯಿಸಿದ ಕ್ಷೇತ್ರ 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಕ್ಷೇತ್ರ 


ಸಾವ 


ಸಾಮ . 


ಸಾವ 


ಸಾವ 
ಸಾವ 


ಚುನಾವಣಾ ವೇಳಾಪಟ್ಟಿ 


1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 14 - 11 - 2016 (ಸೋಮವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ | 15 - 11 - 2016 ( ಮಂಗಳವಾರ) 
|ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ 

18 - 11 - 2016 ( ಶುಕ್ರವಾರ) 
ದಿನಾಂಕ ಮತ್ತು ದಿನ 

28 - 11 - 2016 (ಸೋಮವಾರ ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 

8 - 00 ಗಂಟೆಯಿಂದ ಸಂಜೆ 4 - 00 
ದಿನಾಂಕ, ದಿನ ಮತ್ತು ಸಮಯ 

ಗಂಟೆ ಯವರೆಗೆ 
ಮತ ಎಣಿಕೆ ನಡೆಯುವ ದಿನಾಂಕ 

30 -11 - 2016 ( ಬುಧವಾರ) 
6 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

30 - 11 - 2016 ( ಬುಧವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ ರಜಾ 
ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ ಚುನಾವಣೆ 
ಪ್ರಕ್ರಿಯೆ ಪ್ರಾರಂಭಿಸಲು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 


ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ 

ಸಮಯ 


ನಾಮ ಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ಚುನಾವಣಾಧಿಕಾರಿಗಳು , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಚನ್ನಗಿರಿ 
ಹಾಗೂ ತಹಶೀಲ್ದಾರ್‌, ಚನ್ನಗಿರಿ ಇವರ ಕಾರ್ಯಾಲಯ 


ಬೆಳಿಗ್ಗೆ 11 - 00 ಗಂಟೆಯಿಂದ 

0 ಗಂಟೆಯವರೆಗೆ 


ಡಿ. ಎಸ್ . ರಮೇಶ್ 
ಜಿಲ್ಲಾಧಿಕಾರಿಗಳು , 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೪೧ 
No. 1241 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೭ , ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮) 
Bengaluru , Monday , November 7, 2016 (Karthika 16 , Shaka Varsha 1938 ) 

ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ 

ಚುನಾವಣಾ ನೋಟೀಸು 
ನಂ . ರಾಚು ಸಿಆರ್‌. 60 / 2016 - 2017 , ದಿನಾಂಕ : 7 - 11 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ) ನಿಯಮಗಳು 1968 ರ ನಿಯಮ 7 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಅನ್ವಯ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಕೆಳಕಾಣಿಸಿದ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದೆ. 


ಕ್ರ. ಸಂ . 


ಸ್ಥಾನ | ಮೀಸಲಾತಿ 


ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು 
ಕೃಷಿಕರ ಚುನಾವಣಾ ಕ್ಷೇತ್ರಗಳು ( 11 ಸ್ಥಾನಗಳು) 


ಹಿಂದುಳಿದ ವರ್ಗ 


1 -ತೊಗರಿಕಟ್ಟೆ 


2 - ಬಾಗಳಿ 


3 - ಹರಪನಹಳ್ಳಿ 


14 - ಚಿಗಟೇರಿ 
5 - ಮತ್ತೀಹಳ್ಳಿ 
6 - ಅರಸೀಕೆರೆ 
7 -ಉಚ್ಚಂಗಿದುರ್ಗ 
8- ಮಣಬಗಟ್ಟ 
9 - ತೆಲಗಿ 
10 - ಹಲುವಾಗಲು 
11 - ನೀಲಗುಂದ 
ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು ಚುನಾಯಿಸಿದ ಕ್ಷೇತ್ರ | 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಕ್ಷೇತ್ರ 


ಸಾಮಾನ್ಯ 
ಹಿಂದುಳಿದ ವರ್ಗ 

ಬ 
ಅನುಸೂಚಿತ ಪಂಗಡ 

ಮಹಿಳೆ 
ಸಾಮಾನ್ಯ 

ಸಾಮಾನ್ಯ 
ಅನುಸೂಚಿತ ಜಾತಿ 

ಮಹಿಳೆ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಚುನಾವಣಾ ವೇಳಾಪಟ್ಟಿ 


ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 14 - 11 - 2016 (ಸೋಮವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

_ 15 - 11 - 2016 ( ಮಂಗಳವಾರ) 
|ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ 

18 - 11 - 2016 ( ಶುಕ್ರವಾರ) 
ದಿನಾಂಕ ಮತ್ತು ದಿನ 

| 28 - 11 - 2016 (ಸೋಮವಾರ) ಬೆಳಿಗ್ಗೆ . 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 

8 - 00 ಗಂಟೆಯಿಂದ ಸಂಜೆ 4 - 00 
ದಿನಾಂಕ, ದಿನ ಮತ್ತು ಸಮಯ 

ಗಂಟೆ ಯವರೆಗೆ 
ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

30 - 11 - 2016 ( ಬುಧವಾರ) 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

30 -11- 2016 ( ಬುಧವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


5 


ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ 
ರಜಾ ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ 
ಚುನಾವಣೆ ಪ್ರಕ್ರಿಯ ಪ್ರಾರಂಭಿಸಲು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 


ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ 

ಸಮಯ 


ನಾಮ ಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ಚುನಾವಣಾಧಿಕಾರಿಗಳು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಹರಪನಹಳ್ಳಿ 
ಹಾಗೂ ತಹಶೀಲ್ದಾರ್‌, ಹರಪನಹಳ್ಳಿ ಇವರ 

ಕಾರ್ಯಾಲಯ 


ಬೆಳಿಗ್ಗೆ 11 - 00 ಗಂಟೆಯಿಂದ 
ಮಧ್ಯಾಹ್ನ 3 - 00 ಗಂಟೆಯವರೆಗೆ 


ಡಿ . ಎಸ್ .ರಮೇಶ್ 
ಜಿಲ್ಲಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು: 100 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 
Part - III 


ನಂ . ೧೨೪೨ 
No . 1242 


ಬೆಂಗಳೂರು, ಸೋಮವಾರ, ನವೆಂಬರ್ ೭, ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮). 
Bengaluru , Monday , November 7 , 2016 (Karthika 16 , Shaka Varsha 1938 ) 

ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ 

ಚುನಾವಣಾ ನೋಟೀಸು 
ನಂ . ರಾಚು ಸಿಆರ್‌. 60 / 2016 - 2017 , ದಿನಾಂಕ : 7 - 11 - 2016 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು 1968 ರ ನಿಯಮ 7 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಅನ್ವಯ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಕೆಳಕಾಣಿಸಿದ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಲು ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದೆ. 


ಚುನಾವಣಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಸ್ಥಾನ | ಮೀಸಲಾತಿ 

ಕೃಷಿಕರ ಚುನಾವಣಾ ಕ್ಷೇತ್ರಗಳು ( 11 ಸ್ಥಾನಗಳು ) 
1 . ಬಿದರಕೆರೆ 

ಸಾಮಾನ್ಯ 
2.ದೊಣೆಹಳ್ಳಿ 

ಸಾಮಾನ್ಯ 
3. ಹಿರೇಮಲ್ಲನಹೊಳೆ 

ಸಾಮಾನ್ಯ 
4 . ಅಣಬೂರು 

ಮಹಿಳೆ 
5 . ಜಗಳೂರು 

ಮಹಿಳೆ 
6 .ಹೊಸಕೆರೆ 

ಹಿಂದುಳಿದ ವರ್ಗ ಅ 
7.ಸೊಕ್ಕೆ 

ಸಾಮಾನ್ಯ 
8. ಬಸವನಕೋಟೆ 

ಅನುಸೂಚಿತ ಜಾತಿ 
9. ಪಲ್ಲಾಗಟ್ಟೆ 

ಹಿಂದುಳಿದ ವರ್ಗ ಬ 
10 . ಬಿಳಿಚೋಡು 

ಸಾಮಾನ್ಯ 
11.ದೇವಿಕೆರೆ 

ಅನುಸೂಚಿತ ಪಂಗಡ 
ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು ಚುನಾಯಿಸಿದ | 1 | 

ಸಾಮಾನ್ಯ 


3. 


ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಕ್ಷೇತ್ರ 


ಸಾಮಾನ್ಯ 


ಚುನಾವಣಾ ವೇಳಾಪಟ್ಟಿ 


( ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 14 - 11 - 2016 (ಸೋಮವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ | 

15 -11 - 2016 ( ಮಂಗಳವಾರ ) 
3 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ 

18 - 11 - 2016 ( ಶುಕ್ರವಾರ) 
ದಿನಾಂಕ ಮತ್ತು ದಿನ 

28 -11- 2016 (ಸೋಮವಾರ ) ಬೆಳಿಗ್ಗೆ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ | 

8 - 00 ಗಂಟೆಯಿಂದ ಸಂಜೆ 4 - 00 
ದಿನಾಂಕ, ದಿನ ಮತ್ತು ಸಮಯ 

ಗಂಟೆ ಯವರೆಗೆ 
ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

30 - 11 - 2016 ( ಬುಧವಾರ) 
6 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

30 -11-2016 (ಬುಧವಾರ) | 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಈ ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ 
ರಜಾ ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ 
ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಲು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 


ನಾಮಪತ್ರಗಳನ್ನು ಸಲ್ಲಿಸಲು ನಿಗದಿಪಡಿಸಿದ 

ಸಮಯ 


ನಾಮ ಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ಚುನಾವಣಾಧಿಕಾರಿಗಳು , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಜಗಳೂರು 
ಹಾಗೂ ತಹಶೀಲ್ದಾರ್‌, ಜಗಳೂರು ಇವರ 

ಕಾರ್ಯಾಲಯ 


ಬೆಳಿಗ್ಗೆ 11 - 00 ಗಂಟೆಯಿಂದ 

00 ಗಂಟೆಯವರೆಗೆ 


ಡಿ . ಎಸ್ .ರಮೇಶ್ 
ಜಿಲ್ಲಾಧಿಕಾರಿಗಳು , 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - II 


ನಂ . ೧೨೪೪ 
No. 1244 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೭ , ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮) 
Bengaluru , Monday, November 7 , 2016 (Karthika 16 , Shaka Varsha 1938 ) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಸೂಚನೆ 
ಸಂಖ್ಯೆ : ಚುನಾ( ಗ್ರಾ . ಪಂ ) ಸಿಆರ್ / 02/ 2014 -15, ದಿನಾಂಕ: 07 - 11 - 2016. 

ಪ್ರಪತ್ರ - 2 

(12 ( 2) ನೇ ನಿಯಮವನ್ನು ನೋಡಿ 
( ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 


(1) ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಉಪಬಂಧಗಳ ಮೇರೆಗೆ ಬೆಂಗಳೂರು 

ಜಿಲ್ಲೆಗೆ ಸಂಬಂಧಿಸಿದಂತೆ, ಅವಧಿ ಪೂರ್ಣಗೊಂಡಿರುವ ಗ್ರಾಮ ಪಂಚಾಯತಿಯ ಸದಸ್ಯರುಗಳ ಸ್ಥಾನಗಳನ್ನು 

ತುಂಬಲು; 
(2) ಬೆಂಗಳೂರು ಜಿಲ್ಲೆಯ , ಬೆಂಗಳೂರು ಉತ್ತರ( ಅಪರ) ತಾಲ್ಲೂಕಿನಲ್ಲಿ ಅವಧಿ ಪೂರ್ಣಗೊಂಡಿರುವ 35 - ಬೆಟ್ಟಹಲಸೂರು, 

36 - ಬಾಗಲೂರು ಮತ್ತು 39 - ಸಾತನೂರು ಗ್ರಾಮ ಪಂಚಾಯಿತಿಗಳಲ್ಲಿನ ಖಾಲಿ ಸ್ಥಾನಗಳನ್ನು ತುಂಬಲು ಚುನಾವಣೆ 
ನಡೆಸಬೇಕಾಗಿರುತ್ತದೆ. 

ಆದುದರಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ( ಚುನಾವಣೆಗಳನ್ನು ನಡೆಸುವ) 
ನಿಯಮಗಳು 1993ರ 12ನೇ ಕಲಂ. ನ ಅನುಸಾರ ದತ್ತವಾದ ಅಧಿಕಾರದ ಮೇರೆಗೆ ವಿ.ಶಂಕರ್ , ಭಾ . ಆ. ಸೇ ., ಜಿಲ್ಲಾಧಿಕಾರಿ , 
ಬೆಂಗಳೂರು ನಗರ ಜಿಲ್ಲೆ ಆದ ನಾನು, ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು 
ಈ ಮೂಲಕ ನಿಗದಿಪಡಿಸುತ್ತೇನೆ. 
1) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | ದಿನಾಂಕ: 10 - 11 - 2016 

( ಗುರುವಾರ) 
2) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

ದಿನಾಂಕ: 11 - 11 - 2016 
| ( ಬೆಳಿಗ್ಗೆ 11 . 00 ಗಂಟೆಗೆ) 

( ಶುಕ್ರವಾರ) 
3) |ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ದಿನಾಂಕ: 14 - 11 - 2016 
ಮತ್ತು ದಿನ (ಮಧ್ಯಾಹ್ನ 3.00 ಗಂಟೆವರೆಗೆ) 

(ಸೋಮವಾರ) 
ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ: 20 - 11 - 2016 
ದಿನಾಂಕ ಮತ್ತು ದಿನ 

( ಭಾನುವಾರ) 
( ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 
5. 00 ಗಂಟೆಯವರೆಗೆ) 


ದಿನಾಂಕ: 22 - 11 - 2016 

( ಮಂಗಳವಾರ) 


5) | ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು 

ನಡೆಸಬೇಕಾದ ದಿನಾಂಕ ಮತ್ತು ದಿನ 
( ಮತದಾನದ ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 
5.00 ಗಂಟೆಯವರೆಗೆ) 
ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ಬೆಳಿಗ್ಗೆ 8. 00 ಗಂಟೆಯಿಂದ 

(ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
7) ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ದಿನಾಂಕ: 23 -11 - 2016 

( ಬುಧವಾರ) 
ದಿನಾಂಕ: 23 - 11 - 2016 

( ಬುಧವಾರ) 


ವಿ . ಶಂಕರ್ 
ಜಿಲ್ಲಾಧಿಕಾರಿಗಳು ಹಾಗೂ 
ಜಿಲ್ಲಾ ಚುನಾವಣಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


ನಂ . ೧೨೪೬ 
No. 1246 


Part - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) | 
Bengaluru , Tuesday , November 8 , 2016 (Karthika 17 , Shaka Varsha 1938 ) 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , 

ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 
ಸಂಖ್ಯೆ : ಇ.ಎಲ್.ಎನ್ .(2).ಸಿ. ಆರ್ . 01 /2016 - 17 , ದಿನಾಂಕ: 08/11 / 2016 


ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಚುನಾವಣೆ - 

ಕೃಷಿಕರ ಕ್ಷೇತ್ರಗಳ ಮೀಸಲಾತಿ ನಿಗಧಿಪಡಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ, ಬೆಂಗಳೂರು ರವರ ಪತ್ರದ 

ಸಂಖ್ಯೆ : ಸಇ475 /ಎಂಆರ್‌ಇ/ 2016 ( ಭಾಗ), ದಿನಾಂಕ : 17/09/2016. 
2 . ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್ ಎನ್. ಸಿಆ‌. 01 - ಬಿ /2010 - 11 , ದಿನಾಂಕ : 

25 /07/2011 . 


ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ (ಶಿಡ್ಲಘಟ್ಟ ತಾಲ್ಲೂಕು ವ್ಯಾಪ್ತಿ 
ಒಳಗೊಂಡಂತೆ) ಸದಸ್ಯರ ಅಧಿಕಾರಾವಧಿ ಮುಕ್ತಾಯಗೊಂಡಿದ್ದು, ಹೊಸದಾಗಿ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ 
ನಡೆಸುವ ಸಲುವಾಗಿ ಸದರಿ ಮಾರುಕಟ್ಟೆ ಪ್ರದೇಶವನ್ನು ಉಲ್ಲೇಖ (2)ರ ಅಧಿಸೂಚನೆಯಂತೆ 11 ಕೃಷಿಕರ ಪ್ರಾದೇಶಿಕ 
ಚುನಾವಣಾ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿತ್ತು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ - 1966ರ ಕಲಂ 14 (2) ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಹಿಂದೆ ಅಂದರೆ 
2011ನೇ ಸಾಲಿನ ಕ್ಷೇತ್ರ ವಿಂಗಡಣೆಯಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ದೀಪ್ತಿ 
ಆದಿತ್ಯ ಕಾನಡೆ, ಭಾ.ಆ.ಸೇ., ಆದ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಕೆಳಕಂಡ ಕೋಷ್ಟಕ ಅಂಕಣ ( 2) ರಲ್ಲಿ ಕಂಡ 11 ಕೃಷಿಕರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನು ಅವುಗಳ ಮುಂದೆ ಅಂಕಣ 
( 3) ರಲ್ಲಿ ಕಂಡಂತೆ ಮಹಿಳೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಅ ಮತ್ತು ಬ ವರ್ಗದ ವ್ಯಕ್ತಿಗಳಿಗಾಗಿ 
ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಕ 


ಕೋಷ್ಟಕ 
ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಹೆಸರು 


ಕ್ರ. ಸಂ . | 


ನಿಗದಿಪಡಿಸಲಾದ ಮೀಸಲಾತಿ 


02 


12 _ ಗಿ 


01 11 - ಮಂಡಿಕಲ್ಲು | 

2 - ದಿಲ್ಲೂರಹಳ್ಳಿ 
| 03 3 - ರೆಡ್ಡಿಗೊಲ್ಲವಾರಹಳ್ಳಿ 
| 04 4 - ಪೇನಹಳ್ಳಿ 
| 05 5 - ನಂದಿ 

6 - ಕಸಬಾ 
07 7 - ಬಶೆಟ್ಟಿಹಳ್ಳಿ 

| 8 - ಅಗಲಗುರ್ಕಿ 

9 - ಶಿಡ್ಲಘಟ್ಟ 
10 

10 - ಹಂಡಿಗನಾಳ 
| 11 - ಜಂಗಮಕೋಟೆ 

ವರ್ತಕರ ಕ್ಷೇತ್ರ 
[ 13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
( 14 ಕೃಷಿ ಹುಟ್ಟುವಳಿ ಸಂಸ್ಕರಣೆ ಸಹಕಾರ ಸಂಘಗಳ ಕ್ಷೇತ್ರ 


ಸಾಮಾನ್ಯ 
ಪರಿಶಿಷ್ಟ ಪಂಗಡ 
- ಸಾಮಾನ್ಯ 
ಪರಿಶಿಷ್ಟ ಜಾತಿ 

ಮಹಿಳೆ 

ಸಾಮಾನ್ಯ 
ಹಿಂದುಳಿದ ಅ ವರ್ಗ 

ಮಹಿಳೆ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ಬ ವರ್ಗ 

ಸಾಮಾನ್ಯ 
ಸಾಮಾನ್ಯ 


09 


11 


| 


12 


ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ . 

ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 

ಚಿಕ್ಕಬಳ್ಳಾಪುರ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 25 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 
Part - III 


ನಂ . ೧೨೪೭ 
No . 1247 


ಬೆಂಗಳೂರು, ಮಂಗಳವಾರ, ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) 
Bengaluru , Tuesday , November 8 , 2016 (Karthika 17 , Shaka Varsha 1938 ) 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , 

ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 
ಸಂಖ್ಯೆ: ಇ.ಎಲ್. ಎನ್ .(2).ಸಿ.ಆರ್. 01/2016 - 17 , ದಿನಾಂಕ: 08 / 11/2016 


ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಚುನಾವಣೆ - 

ಕೃಷಿಕರ ಕ್ಷೇತ್ರಗಳ ಮೀಸಲಾತಿ ನಿಗಧಿಪಡಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ, ಬೆಂಗಳೂರು ರವರ ಪತ್ರದ 

ಸಂಖ್ಯೆ : ಸಇ475 / ಎಂಆರ್‌ಇ/ 2016 ( ಭಾಗ), ದಿನಾಂಕ : 17 / 09 / 2016 . 
2 . ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್‌. ಸಿಆ‌ . 01 /2010 - 11, ದಿನಾಂಕ : 
25 / 07 /2011 . 


ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ( ಗುಡಿಬಂಡೆ ತಾಲ್ಲೂಕು ವ್ಯಾಪ್ತಿ 
ಒಳಗೊಂಡಂತೆ) ಸದಸ್ಯರ ಅಧಿಕಾರಾವಧಿ ಮುಕ್ತಾಯಗೊಂಡಿದ್ದು, ಹೊಸದಾಗಿ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ 
ನಡೆಸುವ ಸಲುವಾಗಿ ಸದರಿ ಮಾರುಕಟ್ಟೆ ಪ್ರದೇಶವನ್ನು ಉಲ್ಲೇಖ (2) ರ ಅಧಿಸೂಚನೆಯಂತೆ 11 ಕೃಷಿಕರ ಪ್ರಾದೇಶಿಕ 
ಚುನಾವಣಾ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿತ್ತು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ - 1966ರ ಕಲಂ 14 (2) ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಹಿಂದೆ ಅಂದರೆ 
2011ನೇ ಸಾಲಿನ ಕ್ಷೇತ್ರ ವಿಂಗಡಣೆಯಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ದೀಪ್ತಿ 
ಆದಿತ್ಯ ಕಾನಡೆ, ಭಾ.ಆ.ಸೇ ., ಆದ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಳಕಂಡ 
ಕೋಷ್ಟಕ ಅಂಕಣ (2) ರಲ್ಲಿ ಕಂಡ 11 ಕೃಷಿಕರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನು ಅವುಗಳ ಮುಂದೆ ಅಂಕಣ (3) ರಲ್ಲಿ 
ಕಂಡಂತೆ ಮಹಿಳೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಅ ಮತ್ತು ಬ ವರ್ಗದ ವ್ಯಕ್ತಿಗಳಿಗಾಗಿ 
ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಕೋಷ್ಟಕ 


ಕ್ರ. ಸಂ . 


ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಹೆಸರು 


ನಿಗದಿಪಡಿಸಲಾದ ಮೀಸಲಾತಿ ವಿವರ 


1 - ಗೂಳೂರು| 
2 - ತಿಮ್ಮಂಪಲ್ಲಿ 
3 - ಪಾತಪಾಳ್ಯ 

4 - ಚಾಕವೇಲು 
05 | 5 - ಚೇಳೂರು 

6 -ಜೂಲಪಾಳ್ಯ 
17 - ಯಲ್ಲಂಪಲ್ಲಿ 
8 -ದೇವರಗುಡಿಪಲ್ಲಿ 
9 - ಬಾಗೇಪಲ್ಲಿ 
10 -ಉಲ್ಲೋಡು 
11 -ಸೋಮೇನಹಳ್ಳಿ 

ವರ್ತಕರ ಕ್ಷೇತ್ರ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ | 


ಪರಿಶಿಷ್ಟ ಪಂಗಡ 

ಸಾಮಾನ್ಯ 
ಹಿಂದುಳಿದ ಅ ವರ್ಗ 
ಪರಿಶಿಷ್ಟ ಜಾತಿ 

ಮಹಿಳೆ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ಬ ವರ್ಗ 

ಮಹಿಳೆ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ . 

ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 

ಚಿಕ್ಕಬಳ್ಳಾಪುರ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) 
Bengaluru , Tuesday , November 8 , 2016 (Karthika 17 , Shaka Varsha 1938 ) 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , 

ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 
ಸಂಖ್ಯೆ : ಇ.ಎಲ್.ಎನ್ .(2).ಸಿ. ಆರ್ . 01 /2016 - 17 , ದಿನಾಂಕ: 08/11 / 2016 


ನಂ . ೧೨೪೮ 
No. 1248 


Part - III 


ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಚುನಾವಣೆ - 

ಕೃಷಿಕರ ಕ್ಷೇತ್ರಗಳ ಮೀಸಲಾತಿ ನಿಗಧಿಪಡಿಸುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ, ಬೆಂಗಳೂರು ರವರ ಪತ್ರದ 

ಸಂಖ್ಯೆ : ಸಇ475 / ಎಂಆರ್‌ಇ /2016 ( ಭಾಗ) , ದಿನಾಂಕ : 17 /09 /2016. 
2 . ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್. ಸಿಆರ್‌.141/2010 - 11 , ದಿನಾಂಕ : 

26 / 05 / 2011. 


ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರ ಅಧಿಕಾರಾವಧಿ 
ಮುಕ್ತಾಯಗೊಂಡಿದ್ದು, ಹೊಸದಾಗಿ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ ನಡೆಸುವ ಸಲುವಾಗಿ ಸದರಿ ಮಾರುಕಟ್ಟೆ 
ಪ್ರದೇಶವನ್ನು ಉಲ್ಲೇಖ ( 2)ರ ಅಧಿಸೂಚನೆಯಂತೆ 11 ಕೃಷಿಕರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿತ್ತು, 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ - 1966ರ ಕಲಂ 14 (2) 
ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಹಿಂದೆ ಅಂದರೆ 2011ನೇ ಸಾಲಿನ ಕ್ಷೇತ್ರ ವಿಂಗಡಣೆಯಂತೆ 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ ., ಆದ ನಾನು 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಳಕಂಡ ಕೋಷ್ಟಕ ಅಂಕಣ(2)ರಲ್ಲಿ ಕಂಡ 
11 ಕೃಷಿಕರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನು ಅವುಗಳ ಮುಂದೆ ಅಂಕಣ (3) ರಲ್ಲಿ ಕಂಡಂತೆ ಮಹಿಳೆ, ಪರಿಶಿಷ್ಟ ಜಾತಿ, 
ಪರಿಶಿಷ್ಟ ಪಂಗಡ, ಹಿಂದುಳಿದ ಅ ಮತ್ತು ಬ ವರ್ಗದ ವ್ಯಕ್ತಿಗಳಿಗಾಗಿ ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಕೋಷ್ಟಕ 


1 . 


3 . 


ಕ್ರ. ಸಂ . ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಹೆಸರು 

ನಿಗದಿಪಡಿಸಲಾದ ಮೀಸಲಾತಿ 
- 

2 
01 ( 1 - ಕಲ್ಲೂಡಿ 

ಪರಿಶಿಷ್ಟ ಪಂಗಡ 
| 2 - ಹಿರೇಬಿದನೂರು 

ಹಿಂದುಳಿದ ಅ ವರ್ಗ 
03 | ( 3 - ಕಾದಲವೇಣಿ 

ಸಾಮಾನ್ಯ 
04 4 - ಹಂಪಸಂದ್ರ 

ಸಾಮಾನ್ಯ 
05 [ 5 - ಹೊಸೂರು 

ಸಾಮಾನ್ಯ 
6 - ಜರಬಂಡಹಳ್ಳಿ 

ಮಹಿಳೆ 
( 7 - ಮಂಚೇನಹಳ್ಳಿ 

ಸಾಮಾನ್ಯ 
( 8 - ಡಿ. ಪಾಳ್ಯ 

ಸಾಮಾನ್ಯ 
19 - ಜಿ.ಬೊಮ್ಮಸಂದ್ರ 

ಮಹಿಳೆ 
10 | | 10 - ತೊಂಡೇಬಾವಿ 

ಹಿಂದುಳಿದ ಬ ವರ್ಗ 
11 | 11 - ವಾಟದಹೊಸಹಳ್ಳಿ 

ಪರಿಶಿಷ್ಟ ಜಾತಿ | 
( 12 ವರ್ತಕರ ಕ್ಷೇತ್ರ 

ಸಾಮಾನ್ಯ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
14 ಕೃಷಿ ಹುಟ್ಟುವಳಿ ಸಂಸ್ಕರಣೆ ಸಹಕಾರ ಸಂಘಗಳ ಕ್ಷೇತ್ರ | 


ಸಾಮ 


ದೀಪ್ತಿ ಆದಿತ್ಯ ಕಾನಡೆ, ಭಾ. ಆ.ಸೇ . 

- ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು , 

ಚಿಕ್ಕಬಳ್ಳಾಪುರ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


ನಂ . ೧೨೪೯ 
No. 1249 


Part - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) | 
Bengaluru , Tuesday , November 8 , 2016 (Karthika 17 , Shaka Varsha 1938 ) 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , 

ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 
ಸಂಖ್ಯೆ : ಇ.ಎಲ್.ಎನ್.(2 ). ಸಿ. ಆರ್ . 01 / 2016 - 17, ದಿನಾಂಕ: 08 /11 / 2016 


ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಚುನಾವಣೆ - 

ಕೃಷಿಕರ ಕ್ಷೇತ್ರಗಳ ಮೀಸಲಾತಿ ನಿಗಧಿಪಡಿಸುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ, ಬೆಂಗಳೂರು ರವರ ಪತ್ರದ 

ಸಂಖ್ಯೆ : ಸಇ475 / ಎಂಆರ್‌ಇ/ 2016 ( ಭಾಗ), ದಿನಾಂಕ : 17 / 09 / 2016 . 
2 . ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇಎಲ್‌ಎನ್.ಸಿಆರ್. 118 /2010 - 11 , ದಿನಾಂಕ : 

28 /02 /2011 . 


ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರ ಅಧಿಕಾರಾವಧಿ 
ಮುಕ್ತಾಯಗೊಂಡಿದ್ದು , ಹೊಸದಾಗಿ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ ನಡೆಸುವ ಸಲುವಾಗಿ ಸದರಿ ಮಾರುಕಟ್ಟೆ 
ಪ್ರದೇಶವನ್ನು ಉಲ್ಲೇಖ (2) ರ ಅಧಿಸೂಚನೆಯಂತೆ 11 ಕೃಷಿಕರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿತ್ತು, 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ - 1966ರ ಕಲಂ 14 (2) 
ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಹಿಂದೆ ಅಂದರೆ 2011ನೇ ಸಾಲಿನ ಕ್ಷೇತ್ರ ವಿಂಗಡಣೆಯಂತೆ 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ ., ಆದ ನಾನು 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಳಕಂಡ ಕೋಷ್ಟಕ ಅಂಕಣ(2)ರಲ್ಲಿ ಕಂಡ 11 
ಕೃಷಿಕರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳನ್ನು ಅವುಗಳ ಮುಂದೆ ಅಂಕಣ (3)ರಲ್ಲಿ ಕಂಡಂತೆ ಮಹಿಳೆ , ಪರಿಶಿಷ್ಟ ಜಾತಿ , 
ಪರಿಶಿಷ್ಟ ಪಂಗಡ, ಹಿಂದುಳಿದ ಅ ಮತ್ತು ಬ ವರ್ಗದ ವ್ಯಕ್ತಿಗಳಿಗಾಗಿ ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 


ಕೋಷ್ಟಕ 


ಕ 


03 


ಕ್ರ. ಸಂ . | ಪ್ರಾದೇಶಿಕ ಚುನಾವಣಾ ಕ್ಷೇತ್ರದ ಹೆಸರು ನಿಗದಿಪಡಿಸಲಾದ ಮೀಸಲಾತಿ ವಿವರ 

3 
01 ( 1 - ಚಿಲಕಲನೇರ್ಪು 

ಸಾಮಾನ್ಯ 
02 2 - ಬಟ್ಲಹಳ್ಳಿ 

ಸಾಮಾನ್ಯ 
3 - ಮಿಟ್ಟಹಳ್ಳಿ 

ಪರಿಶಿಷ್ಟ ಜಾತಿ 
4 -ಕೋಟಗಲ್ 

ಸಾಮಾನ್ಯ 
5 - ಯಗವಕೋಟೆ 

ಹಿಂದುಳಿದ ಬ ವರ್ಗ 
6 - ಮುರಗಮಲ್ಲ. 

ಸಾಮಾನ್ಯ 
7 -ಊಲವಾಡಿ 

ಮಹಿಳೆ 
08 8 -ಕೋನಪಲ್ಲಿ 

ಪರಿಶಿಷ್ಟ ಪಂಗಡ 
09 9 - ಮುನಗನಹಳ್ಳಿ 

ಸಾಮಾನ್ಯ 
10 -ಕೈವಾರ 

ಹಿಂದುಳಿದ ಅ ವರ್ಗ 
11 - ತಳಗವಾರ 

ಮಹಿಳೆ 
12 ವರ್ತಕರ ಕ್ಷೇತ್ರ 

ಸಾಮಾನ್ಯ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಸಾಮಾನ್ಯ 
( 14 ಕೃಷಿ ಹುಟ್ಟುವಳಿ ಸಂಸ್ಕರಣೆ ಸಹಕಾರ ಸಂಘಗಳ ಕ್ಷೇತ್ರ | ಸಾಮಾನ್ಯ 


10 


11 


ದೀಪ್ತಿ ಆದಿತ್ಯ ಕಾನಡೆ, ಭಾ.ಆ.ಸೇ . 

- ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು, 

ಚಿಕ್ಕಬಳ್ಳಾಪುರ ಜಿಲ್ಲೆ . 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


ನಂ . ೧೨೫೦ 
No. 1250 


Part - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) 
Bengaluru , Tuesday , November 8 , 2016 (Karthika 17 , Shaka Varsha 1938 ) 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ , 

ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಸೂಚನೆ 
ಸಂಖ್ಯೆ : ಇ. ಎಲ್ . ಎನ್ .( 2). ಸಿ. ಆರ್ . 01 / 2016 - 17 , ದಿನಾಂಕ: 08 /11 / 2016 

ಚುನಾವಣಾ ನೋಟೀಸು 
(ನಿಯಮ (7) ನೋಡಿ) 


ವಿಷಯ : ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ 

ಸಮಿತಿಗಳಿಗೆ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ . 
ಉಲ್ಲೇಖ: ಸರ್ಕಾರದ ಅಧೀನ ಕಾರ್ಯದರ್ಶಿಗಳು , ಸಹಕಾರ ಇಲಾಖೆ, ಬೆಂಗಳೂರು ರವರ ಪತ್ರದ 

ಸಂಖ್ಯೆ : ಸಣ / 75 / ಎಂಆರ್‌ಇ /2016 ( ಭಾಗ), ದಿನಾಂಕ : 17 / 09 /2016 . 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಮಾರುಕಟ್ಟೆ) ಕಾಯ್ದೆ - 1966 ಹಾಗೂ ಕೃಷಿ ಉತ್ಪನ್ನ 
ಮಾರಾಟ ( ಅಭಿವೃದ್ಧಿ ಮತ್ತು ಮಾರಾಟ) ನಿಯಮಗಳು- 1968ರ ನಿಯಮ (7) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ದೀಪ್ತಿ ಆದಿತ್ಯ ಕಾನಡೆ, ಭಾ. ಆ.ಸೇ ., ಆದ 
ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ , ಗೌರಿಬಿದನೂರು, ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣಾ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ 
ನಿಗಧಿಪಡಿಸಿರುತ್ತೇನೆ. 

ಚುನಾವಣಾ ವೇಳಾಪಟ್ಟಿ 


b)R 


ಚಟುವಟಿಕೆಗಳು 


ಜಿಲ್ಲಾಧಿಕಾರಿಗಳು, ಚುನಾವಣಾ ವೇಳಾಪಟ್ಟಿಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ ( ಮತ 
ಎಣಿಕೆಯ 20 ದಿನಗಳ ಮುಂಚೆ) 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
( ಅಧಿಸೂಚನೆ ಹೊರಡಿಸಿದ ದಿನಾಂಕದ ನಂತರ 7ನೇ ದಿನ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 
( ನಾಮಪತ್ರ ಸಲ್ಲಿಸಲು ನಿಗದಿಪಡಿಸಿದ ದಿನದ ಮರುದಿನ) 


ದಿನಾಂಕ 
ಮತ್ತು ದಿನ 
08 /01 /2016 
ಮಂಗಳವಾರ 
15 /11 /2016 
ಮಂಗಳವಾರ 
16 / 11 /2016 
ಬುಧವಾರ 


ಕು. 


ಚಟುವಟಿಕೆಗಳು 


ದಿನಾಂಕ 
ಮತ್ತು ದಿನ 
18 /01 /2016 
ಶುಕ್ರವಾರ 


28 /11/2016 
ಸೋಮವಾರ 


ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 
(ನಾಮಪತ್ರ ಪರಿಶೀಲನೆ ನಂತರದ 2ನೇ ದಿನ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 
| (ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ನಿಗಧಿಯಾದ ದಿನಾಂಕದ ನಂತರದ 10ನೇ ದಿನಕ್ಕೆ ಕಡಿಮೆ 
ಇಲ್ಲದ ದಿನ) ಮತದಾನದ ಸಮಯ ಬೆಳಗ್ಗೆ 8.00 ಗಂಟೆಯಿಂದ ಸಂಜೆ 4.00 ಗಂಟೆವರೆಗೆ. 
ಮರು ಮತದಾನ ಅವಶ್ಯಕತೆ ಇದ್ದಲ್ಲಿ, ಮರು ಮತದಾನದ ದಿನಾಂಕ ಮತ್ತು ದಿನ 
ಮತಗಳ ಎಣಿಕೆ ದಿನಾಂಕ ಮತ್ತು ದಿನ 
( ಸಮಯ ಬೆಳಿಗ್ಗೆ 8. 00 ಗಂಟೆಯಿಂದ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು 
ದಿನ 


29 /01 /2016 
ಮಂಗಳವಾರ 
30 /01 /2016 
ಬುಧವಾರ 


8 . 


30 /01 /2016 
ಬುಧವಾರ 


ನಾಮಪತ್ರಗಳನ್ನು ಆಯಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಛೇರಿಗಳಲ್ಲಿ ಬೆಳಗ್ಗೆ 11 - 00 ರಿಂದ ಮಧ್ಯಾಹ್ನ 
3 - 00 ಗಂಟೆಯವರೆಗೆ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಬಹುದಾಗಿರುತ್ತದೆ 


ದೀಪ್ತಿ ಆದಿತ್ಯ ಕಾನಡೆ, ಭಾ. ಆ.ಸೇ . 

- ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು , 

ಚಿಕ್ಕಬಳ್ಳಾಪುರ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) ನಂ . ೧೨೫೫ 
Part - III Bengaluru , Thursday , November 10 , 2016 (Karthika 19, Shaka Varsha 1938 ) No . 1255 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ. 

- ಅಧಿಸೂಚನೆ | 
ಸಂ . ಇಎಲ್‌ಎನ್ / ಎಪಿಎಂಸಿ/ ಸಿಆರ್‌61 /ಕೆಎಲ್‌ಆರ್ - 1/ 16 - 17 , ದಿನಾಂಕ 10/ 11 /2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ 1966 ರ ಪ್ರಕರಣ 14 ( 2) ರಲ್ಲಿ ಮತ್ತು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (( ನಿಯಂತ್ರಣ) ನಿಯಮಗಳು 1968ರ ನಿಯಮ 6 ರಂತೆ ಡಾ . ಕೆ. ವಿ. ತ್ರಿಲೋಕಚಂದ, 
ಭಾ . ಆ. ಸೇ ., ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಕೋಲಾರ 
ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು ಕ್ಷೇತ್ರವಾರು ಪ್ರತಿನಿಧಿಗಳ 
ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) 
ನಿಯಮಗಳು 1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 

ಸ್ಥಾನಗಳ 
ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 
ಸಂ . 

ಮೀಸಲಾತಿ 

ಸಂಖ್ಯೆ 
[ ] -ಹೊಳೂರು 

ಒಂದು 

ಪರಿಶಿಷ್ಟ ಪಂಗಡ 
2 | 2 -ಕೊಲಾರ ಕಸಬಾ 

ಒಂದು 

ಸಾಮಾನ್ಯ 
| 3 | 3-ಕೋಲಾರ ಕಸಬಾ ದಕ್ಷಿಣ ಕ್ಷೇತ್ರ 

ಒಂದು 

ಸಾಮಾನ್ಯ 
4 4 - ಹುತ್ತೂರು 

ಒಂದು 

ಮಹಿಳೆ 
5 | 5 - ಶಾಸೂರು 

ಒಂದು 

ಸಾಮಾನ್ಯ 
6 | 6 - ವಕ್ಕಲೇರಿ 

ಒಂದು ಹಿಂದುಳಿದ ಅ ವರ್ಗ 
77- ಅರಾಬಿಕೊತ್ತನೂರು 

ಒಂದು ಹಿಂದುಳಿದ ಬ ವರ್ಗ 
8 | 8 - ನರಸಾಪುರ | 

ಒಂದು 

ಸಾಮಾನ್ಯ 
9 | 9 -ವೇಮಗಲ್ 

ಒಂದು 

ಸಾಮಾನ್ಯ 
10 | 10 - ಕ್ಯಾಲನೂರು 

ಒಂದು 

ಮಹಿಳೆ 
11 | 11 - ಸುಗಟೂರು 

ಒಂದು 

ಪರಿಶಿಷ್ಟ ಜಾತಿ 
12 ವರ್ತಕರ ಕ್ಷೇತ್ರ 

ಒಂದು 
( 13 ಕಷಿ ಉತನಗಳ ಮಾರಾಟ ಸಹಕಾರ ಸಂಘಗಳ ಕೇತ 

ಒಂದು 

ಸಾಮಾನ್ಯ 
14 | ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ ಒಂದು 

ಸಾಮಾನ್ಯ 


ಸಾಮಾನ್ಯ 


ಡಾ .ಕೆ. ವಿ .ತ್ರಿಲೋಕಚಂದ್ರ 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


Part- III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) ನಂ . ೧೨೫೬ 
Bengaluru , Thursday , November 10 , 2016 (Karthika 19, Shaka Varsha 1938 ) No . 1256 
- ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ. 

ಅಧಿಸೂಚನೆ 
ಸಂ . ಇಎಲ್‌ಎನ್ / ಎಪಿಎಂಸಿ /ಸಿಆರ್ 61 / ಎಂಎಲ್ಆ ರ್ - 2 / 16 - 17 , ದಿನಾಂಕ 10 /11 / 2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1966 ರ ಪ್ರಕರಣ 14 ( 2) ರಲ್ಲಿ ಮತ್ತು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 6 ರಂತೆ 
ಡಾ .ಕೆ. ವಿ. ತ್ರಿಲೋಕಚಂದ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , ಕೋಲಾರ ಜಿಲ್ಲೆ, ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಮಾಲೂರು ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು 
ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) 
ನಿಯಮಗಳು 1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 
ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ಸ್ಥಾನಗಳ 

ಮೀಸಲಾತಿ 

ಸಂಖ್ಯೆ 
1 1 - ಬೈರ್ನಹಳ್ಳಿ 

ಸಾಮಾನ್ಯ 
-22- ದ್ವಾಪಸಂದ್ರ 

ಒಂದು 

ಮಹಿಳೆ 
3 | 3 - ಕುಡಿಯನೂರು 

ಒಂದು 

ಸಾಮಾನ್ಯ 
4 14 - ಹಂಗೇನಹಳ್ಳಿ 

ಒಂದು 

ಪರಿಶಿಷ್ಟ ಪಂಗಡ 
5 5 -ಸೊಣ್ಣಹಳ್ಳಿ 

ಒಂದು ಹಿಂದುಳಿದ ಅ ವರ್ಗ 
6 | 6 - ಲಕ್ಕೂರು 

ಒಂದು 

ಸಾಮಾನ್ಯ 
| 7 | 7 - ಬಾಳಿಗಾನಹಳ್ಳಿ 

ಒಂದು 

ಪರಿಶಿಷ್ಟ ಜಾತಿ 
8 | 8 - ಕೆ. ಜಿ. ಹಳ್ಳಿ 

ಒಂದು ಹಿಂದುಳಿದ ಬ ವರ್ಗ 
- 9 | 9 - ಹುಳದೇನಹಳ್ಳಿ 

ಒಂದು 

ಸಾಮಾನ್ಯ 
| 10 | 10 - ಮಾಸ್ತಿ 

ಒಂದು 

ಸಾಮಾನ್ಯ 
| II ( II - ಹಸಾಂಡಹಳ್ಳಿ 

ಒಂದು 
12 ( ವರ್ತಕರ ಕ್ಷೇತ್ರ 

ಒಂದು 

ಸಾಮಾನ್ಯ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಒಂದು 

ಸಾಮಾನ್ಯ 
14 | ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ ಒಂದು 

ಸಾಮಾನ್ಯ 


ಸಂ . 


ECH 


ಮಹಿಳೆ 


ಡಾ .ಕೆ. ವಿ.ತ್ರಿಲೋಕಚಂದ್ರ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ ,ಕೋಲಾರ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 100 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ -III ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯, ಶಕ ವರ್ಷ ೧೯೩೮) ನಂ . ೧೨೫೭ 
Part- III Bengaluru , Thursday , November 10 , 2016 (Karthika 19 , Shaka Varsha 1938 ) No . 1257 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ,ಕೋಲಾರ ಜಿಲ್ಲೆ , ಕೋಲಾರ. 

ಅಧಿಸೂಚನೆ 
ಸಂ .ಇಎಲ್‌ಎನ್ / ಎಪಿಎಂಸಿ/ ಸಿಆರ್‌61 / ಬಿಪೇಟೆ-3 / 16 - 17 , ದಿನಾಂಕ 10/ 11 / 2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1966 ರ ಪ್ರಕರಣ 14( 2) ರಲ್ಲಿ ಮತ್ತು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 6 ರಂತೆ 
ಡಾ . ಕೆ. ವಿ. ತ್ರಿಲೋಕಚಂದ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , ಕೋಲಾರ ಜಿಲ್ಲೆ, ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಬಂಗಾರಪೇಟೆ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು 
ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ) 
ನಿಯಮಗಳು 1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 
ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ಮೀಸಲಾತಿ 
ಸಂ . 

ಸಂಖ್ಯೆ 
1 - ಸೂಲಿಕುಂಟೆ 

ಒಂದು 

ಸಾಮಾನ್ಯ 
2 | 2 - ಹುಣಸನಹಳ್ಳಿ 

ಒಂದು 

ಸಾಮಾನ್ಯ 
3 | 3 -ದೊಡೂರು ಕರಪನಹಳ್ಳಿ 

ಒಂದು ಹಿಂದುಳಿದ ಬ ವರ್ಗ 
4 4 - ಘಟ್ಟಕಾಮದೇನಹಳ್ಳಿ 

ಒಂದು 

ಮಹಿಳೆ | 
5 - ಬೇತಮಂಗಲ 

ಒಂದು 

ಪರಿಶಿಷ್ಟ ಜಾತಿ 
6 | 6 -ಎನ್. ಜಿ. ಹುಲ್ಲೂರು 

ಒಂದು 

ಮಹಿಳೆ 
- 7 7 - ಕ್ಯಾಸಂಬಳ್ಳಿ 

ಒಂದು 

ಸಾಮಾನ್ಯ 
8 | 8 - ಮಾರಿಕುಪ್ಪ 

ಒಂದು 

ಸಾಮಾನ್ಯ 
9 [ 9 - ಹುಲಿಬೆಲೆ | 

ಒಂದು | ಹಿಂದುಳಿದ ಅ ವರ್ಗ 
10 |[ 10 -ಬೂದಿಕೋಟೆ 

ಒಂದು | ಪರಿಶಿಷ್ಟ ಪಂಗಡ 
11 - ಕಾಮಸಮುದ್ರ 

ಒಂದು 

ಸಾಮಾನ್ಯ 
12 | ವರ್ತಕರ ಕ್ಷೇತ್ರ 

| 

ಒಂದು 
| 13 | ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಒಂದು 

ಸಾಮಾನ್ಯ 
( 14 ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ 
ಒಂದು 

ಸಾಮಾನ್ಯ 


ಸ್ಥಾನಗಳ 


ಸಾಮಾನ್ಯ 


ಡಾ .ಕೆ.ವಿ .ತ್ರಿಲೋಕಚಂದ್ರ 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ,ಕೋಲಾರ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) ನಂ . ೧೨೫೮ 
Bengaluru , Thursday , November 10 , 2016 (Karthika 19, Shaka Varsha 1938 ) No . 1258 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ, ಕೋಲಾರ. 

ಅಧಿಸೂಚನೆ 
ಸಂ . ಇಎಲ್‌ಎನ್ / ಎಪಿಎಂಸಿ/ ಸಿಆರ್ 61/ ಎಂಬಿಎಲ್ - 4/ 16 -17, ದಿನಾಂಕ 10/ 11 / 2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1966 ರ ಪ್ರಕರಣ 14 ( 2) ರಲ್ಲಿ ಮತ್ತು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 6 ರಂತೆ 
ಡಾ .ಕೆ. ವಿ. ತ್ರಿಲೋಕಚಂದ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , ಕೋಲಾರ ಜಿಲ್ಲೆ, ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಮುಳಬಾಗಿಲು ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು 
ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) 
ನಿಯಮಗಳು 1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 
ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ಸ್ಥಾನಗಳ 

ಮೀಸಲಾತಿ 

ಸಂಖ್ಯೆ 
1 | - ಹೆಚ್.ಗೊಲ್ಲಹಳ್ಳಿ 

ಮಹಿಳೆ | 
2 | 2 - ಮುಡಿಯನೂರು 

ಒಂದು 

ಪರಿಶಿಷ್ಟ ಜಾತಿ 
3 | 3 - ದೇವರಾಯಸಮುದ್ರ 

ಒಂದು 

- ಸಾಮಾನ್ಯ 
4 | 4 - ಎಮ್ಮೇನತ್ತ 

ಒಂದು 

ಸಾಮಾನ್ಯ 
5 5 - ವಿರೂಪಾಕ್ಷಿ 

ಒಂದು 

ಸಾಮಾನ್ಯ 
6 6 - ಕುರುಡುಮಲೆ 

ಒಂದು ಹಿಂದುಳಿದ ಅ ವರ್ಗ 
7 7 - ಪದ್ಯಘಟ್ಟ 

ಒಂದು ಹಿಂದುಳಿದ ಬ ವರ್ಗ 
8 | 8 - ಆಲಂಗೂರು 

ಒಂದು 

ಮಹಿಳೆ 
- 9 | 9 - ಕವತನಹಳ್ಳಿ 

ಒಂದು 

ಪರಿಶಿಷ್ಟ ಪಂಗಡ 
| 10 | 10 - ಬೈರಕೂರು 

ಒಂದು 

ಸಾಮಾನ್ಯ 
| II ( II - ನಂಗಲಿ 

ಒಂದು 

ಸಾಮಾನ್ಯ 
12 ವರ್ತಕರ ಕ್ಷೇತ್ರ | 

ಒಂದು 

ಸಾಮಾನ್ಯ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಒಂದು 

ಸಾಮಾನ್ಯ 
14 | ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ ಒಂದು 

ಸಾಮಾನ್ಯ 


ಸಂ . 


ಒಂ 


ಡಾ .ಕೆ. ವಿ.ತ್ರಿಲೋಕಚಂದ್ರ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ ,ಕೋಲಾರ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) ನಂ . ೧೨೫೯ 
Bengaluru , Thursday , November 10 , 2016 (Karthika 19, Shaka Varsha 1938 ) No . 1259 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ. 

ಅಧಿಸೂಚನೆ 
ಸಂ .ಇಎಲ್‌ಎನ್‌ / ಎಪಿಎಂಸಿ/ ಸಿಆರ್‌61/ ಎಸ್‌ವಿಪಿ - 5 /16 - 17, ದಿನಾಂಕ 10 / 11 / 2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1966 ರ ಪ್ರಕರಣ 14( 2) ರಲ್ಲಿ ಮತ್ತು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ನಿಯಮಗಳು 1968ರ ನಿಯಮ 6 ರಂತೆ 
ಡಾ . ಕೆ. ವಿ. ತ್ರಿಲೋಕಚಂದ್ರ, ಭಾ . ಆ. ಸೇ ., ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ , ಕೋಲಾರ ಆದ ನನಗೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಶ್ರೀನಿವಾಸಪುರ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾತಿನಿಧ್ಯ ಕ್ಷೇತ್ರಗಳಿಗೆ ಪ್ರತಿನಿಧಿಗಳನ್ನು ಚುನಾಯಿಸಲು 
ಕ್ಷೇತ್ರವಾರು ಪ್ರತಿನಿಧಿಗಳ ಸಂಖ್ಯೆ ಮತ್ತು ಮೀಸಲಾತಿಯನ್ನು ನಿಗಧಿಪಡಿಸಿರುತ್ತೇನೆ. 

ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ತಿಳುವಳಿಕೆಯನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) 
ನಿಯಮಗಳು 1968 ರ ನಿಯಮ 7 ರಂತೆ ಪ್ರತ್ಯೇಕವಾಗಿ ನೀಡಲಾಗುವುದು. 
ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ಸ್ಥಾನಗಳ 

ಮೀಸಲಾತಿ 
ಸಂ . 

ಸಂಖ್ಯೆ 
1 [ 1 - ದಳಸನೂರು 

ಒಂದು 

ಮಹಿಳೆ 
( 2 2-ಶ್ರೀನಿವಾಸಪುರ 

ಒಂದು 

ಸಾಮಾನ್ಯ 
3 | 3 - ಜೆ.ತಿಮ್ಮಸಂದ್ರ 

ಒಂದು 

ಮಹಿಳೆ 
4 14 -ರೋಣೂರು 

ಒಂದು 

ಸಾಮಾನ್ಯ 
5 5 - ಯಲ್ಲೂರು 

ಒಂದು 

ಸಾಮಾನ್ಯ 
6 6 -ಸೋಮಯಾಜಲಪಲ್ಲಿ 

ಒಂದು 

ಸಾಮಾನ್ಯ 
7 7 - ನೆಲವಂಕಿ 

ಒಂದು ಹಿಂದುಳಿದ ಅ ವರ್ಗ 
8 | 8 - ಲಕ್ಷ್ಮೀಪುರ 

ಒಂದು ಪರಿಶಿಷ್ಟ ಪಂಗಡ 
9 ( ೨ - ರಾಯಲ್ಪಾಡು 

ಒಂದು ಹಿಂದುಳಿದ ಬ ವರ್ಗ 
| 10 | 10 - ಗೌನಿಪಲ್ಲಿ 

ಒಂದು 

ಪರಿಶಿಷ್ಟ ಜಾತಿ 
( 11 | - ಅಡ್ಡಗಲ್ 

ಒಂದು 

ಸಾಮಾನ್ಯ 
12 ( ವರ್ತಕರ ಕ್ಷೇತ್ರ 

ಒಂದು 

ಸಾಮಾನ್ಯ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಒಂದು 

ಸಾಮಾನ್ಯ 
14 | ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ ಸಂಘಗಳ ಕ್ಷೇತ್ರ ಒಂದು 

ಸಾಮಾನ್ಯ 


ಡಾ .ಕೆ. ವಿ.ತ್ರಿಲೋಕಚಂದ್ರ 

ಜಿಲ್ಲಾಧಿಕಾರಿಗಳು , 
ಕೋಲಾರ ಜಿಲ್ಲೆ ,ಕೋಲಾರ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 


ನಂ . ೧೨೬೦ 
[ No. 1260 


Part - III 


ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) 
Bengaluru , Thursday , November 10 , 2016 (Karthika 19 , Shaka Varsha 1938 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಕೋಲಾರ ಜಿಲ್ಲೆ , ಕೋಲಾರ. 

ಚುನಾವಣೆಯ ನೋಟೀಸು 
ಸಂ . ಇಎಲ್‌ಎನ್ / ಎಪಿಎಂಸಿ / ಸಿಆರ್ 61 / 2016 - 17 , ದಿನಾಂಕ 10 / 11 / 2016 

( ನಿಯಮ - 7 ನೋಡಿ) 


ಕೋಲಾರ ಜಿಲ್ಲೆಯ ಕೋಲಾರ, ಮಾಲೂರು, ಬಂಗಾರಪೇಟೆ, ಮುಳಬಾಗಿಲು ಮತ್ತು ಶ್ರೀನಿವಾಸಪುರ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗಳ ಸದಸ್ಯರುಗಳ ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವುದರಿಂದ ಮೇಲ್ಕಂಡ ಸಮಿತಿಗಳ 
ಮತದಾರರಿಗೆ ಅಂದರೆ, ವ್ಯವಸಾಯಗಾರರ ಕ್ಷೇತ್ರಗಳು, ವರ್ತಕರ ಕ್ಷೇತ್ರ, ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 
ಮತ್ತು ಕೃಷಿ ಹುಟ್ಟುವಳಿ ಸಂಸ್ಕರಣೆ ಸಹಕಾರ ಸಂಘಗಳ ಕ್ಷೇತ್ರದ ಮತದಾರರಿಗೆ ತಿಳಿಯಪಡಿಸುವುದೇನೆಂದರೆ , 

* ಮೇಲ್ಕಂಡ ತಾಲ್ಲೂಕುಗಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡ ವಿವಿಧ ಕ್ಷೇತ್ರಗಳಿಂದ ತಲಾ 
ಒಬ್ಬರಂತೆ ಒಟ್ಟು 14 ಜನ ಸದಸ್ಯರನ್ನು ಅಂದರೆ ( ವ್ಯವಸಾಯಗಾರರ ಕ್ಷೇತ್ರಗಳಿಂದ 11 ಸದಸ್ಯರು, ವರ್ತಕರ ಕ್ಷೇತ್ರ, ಕೃಷಿ 
ಉತ್ಪನ್ನ ಮಾರಾಟ ಸಹಕಾರ ಸಂಘದ ಸದಸ್ಯ /ಕ್ಷೇತ್ರ ಹಾಗೂ ಕೃಷಿ ಹುಟ್ಟುವಳಿ ಸಂಸ್ಕರಣಾ ಸಹಕಾರ ಸಂಘದ 
ಸದಸ್ಯರ/ಕ್ಷೇತ್ರದಿಂದ ತಲಾ ಒಬ್ಬರಂತೆ ಹೀಗೆ ಒಟ್ಟು 14 ಸದಸ್ಯರು) ಆಯ್ಕೆ ಮಾಡಲು ಆಯಾ ಕ್ಷೇತ್ರಗಳ ಮುಂದೆ 
ತೋರಿಸಿರುವ ಮೀಸಲಾತಿಗೆ ಒಳಪಟ್ಟು ಚುನಾವಣೆ ನಡೆಸಲು ಕೆಳಕಂಡಂತೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು 1968 ರ ನಿಯಮ - 7 ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಡಾ. ಕೆ. ವಿ.ತ್ರಿಲೋಕಚಂದ್ರ, ಭಾ . ಆ. ಸೇ ., ಜಿಲ್ಲಾಧಿಕಾರಿ , ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಈ ಮೂಲಕ ಚುನಾವಣಾ 
ನೋಟೀಸು ನೀಡುತ್ತೇನೆ. 
ತಾಲ್ಲೂಕು :ಕೋಲಾರ, (ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರ ಚುನಾವಣೆ ) 

ಆಯ್ಕೆ 

ನಿಗಧಿಪಡಿಸಲಾದ 
ಕ್ರ. ಸಂ . ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ಮಾಡಬೇಕಾದ 

ಮೀಸಲಾತಿ 

ಸದಸ್ಯರ ಸಂಖ್ಯೆ 
* 1 11 -ಹೋಳೂರು 

1 ( ಒಂದು) ಪರಿಶಿಷ್ಟ ಪಂಗಡ 
2 -ಕೋಲಾರ ಕಸಬಾ 

1 (ಒಂದು) 

ಸಾವ 
3 [ 3 -ಕೋಲಾರ ಕಸಬಾ ದಕ್ಷಿಣ ಕ್ಷೇತ್ರ 

1 ( ಒಂದು) 

ಸಾಮಾನ್ಯ 
14 - ಹುತ್ತೂರು 

1 (ಒಂದು) 

ಮಹಿಳೆ 
5 - ಶಾಸೂರು 

| ( ಒಂದು) 

ಸಾಮಾನ್ಯ 
| 6 - ವಕ್ಕಲೇರಿ 

1 ( ಒಂದು) ಹಿಂದುಳಿದ ಅ ವರ್ಗ 
| 7 - ಅರಾಬಿಕೊತ್ತನೂರು 

1 ( ಒಂದು) ಹಿಂದುಳಿದ ಬ ವರ್ಗ 
| 8 - ನರಸಾಪುರ 

1 ( ಒಂದು) 

ಸಾಮ 
9 | 9 - ವೇಮಗಲ್ 

1 (ಒಂದು) 

ಸಾಮಾನ್ಯ 
10 | 10 - ಕ್ಯಾಲನೂರು 

| (ಒಂದು) 

ಮಹಿಳೆ 


ಆಯ್ಕೆ 


ಕ್ರಸಂ. 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


ನಿಗಧಿಪಡಿಸಲಾದ 
ಮೀಸಲಾತಿ 


| 11 - ಸುಗಟೂರು 
- 12 ವರ್ತಕರ ಕ್ಷೇತ್ರ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ 
ಸಂಘಗಳ ಕ್ಷೇತ್ರ 


ಮಾಡಬೇಕಾದ 
ಸದಸ್ಯರ ಸಂಖ್ಯೆ 
1 (ಒಂದು) 
1 ( ಒಂದು) 
1 (ಒಂದು) 
| ( ಒಂದು) 


ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಸಾವ 


ಸಾಮಾನ್ಯ 


ತಾಲ್ಲೂಕು : ಮಾಲೂರು, ( ಮಾಲೂರುಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರ ಚುನಾವಣೆ) 


ಕ್ರಸಂ. ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ಆಯ್ಕೆ ಮಾಡಬೇಕಾದ | 

ಸದಸ್ಯರ ಸಂಖ್ಯೆ 
| l - ಬೈರ್ನಹಳ್ಳಿ 

1 ( ಒಂದು) 
- 2 2 - ದ್ವಾಪಸಂದ್ರ 

| (ಒಂದು) 
3 3 -ಕುಡಿಯನೂರು 

1 ( ಒಂದು) 
4 4 - ಹಂಗೇನಹಳ್ಳಿ 

1 (ಒಂದು ) 
5- ಸೊಣ್ಣಹಳ್ಳಿ 

1 ( ಒಂದು ) 
* 66- ಲಕ್ಕೂರು 

1 (ಒಂದು) 
7 - ಬಾಳಿಗಾನಹಳ್ಳಿ 

1 (ಒಂದು) 
8 8 - ಕೆ. ಜಿ. ಹಳ್ಳಿ 

1 ( ಒಂದು ) 
- 9 9 - ಹುಳದೇನಹಳ್ಳಿ 

1 ( ಒಂದು) 
10 10 - ಮಾಸ್ತಿ 

1 ( ಒಂದು) 
| 11 - ಹಸಾಂಡಹಳ್ಳಿ 

1 (ಒಂದು) 
ವರ್ತಕರ ಕ್ಷೇತ್ರ 

1 ( ಒಂದು) 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ | 1 (ಒಂದು) 
ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ 

1 (ಒಂದು) 
ಸಂಘಗಳ ಕ್ಷೇತ್ರ 


ನಿಗಧಿಪಡಿಸಲಾದ 
ಮೀಸಲಾತಿ 
ಸಾಮಾನ್ಯ 
ಮಹಿಳೆ 
ಸಾಮಾನ್ಯ 
ಪರಿಶಿಷ್ಟ ಪಂಗಡ 
ಹಿಂದುಳಿದ ಅ ವರ್ಗ 

ಸಾಮಾನ್ಯ 
ಪರಿಶಿಷ್ಟ ಜಾತಿ 
ಹಿಂದುಳಿದ ಬ ವರ್ಗ 

ಸಾಮಾನ್ಯ 
ಸಾಮಾನ್ಯ 
ಮಹಿಳೆ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ತಾಲ್ಲೂಕು : ಬಂಗಾರಪೇಟೆ, ( ಬಂಗಾರಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರ ಚುನಾವಣೆ ) 


છે(બ 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


1 -ಸೂಲಿಕುಂಟೆ 
2 | 2 - ಹುಣಸನಹಳ್ಳಿ 
3 | 3 - ದೊಡೂರು ಕರಪನಹಳ್ಳಿ 
| 4 4 - ಘಟ್ಟಕಾಮದೇನಹಳ್ಳಿ 
[ 5 ( 5 - ಬೇತಮಂಗಲ 
| 6 | 6 -ಎನ್. ಜಿ. ಹುಲ್ಲೂರು 
[ 7 7 - ಕ್ಯಾಸಂಬಳ್ಳಿ 

8 ( 8 - ಮಾರಿಕುಪ್ಪ 
9 9 - ಹುಲಿಬೆಲೆ 
[ 10 10 -ಬೂದಿಕೋಟೆ 
11 11 - ಕಾಮಸಮುದ್ರ 


ಆಯ್ಕೆ 
ಮಾಡಬೇಕಾದ ನಿಗಧಿಪಡಿಸಲಾದ ಮೀಸಲಾತಿ 
ಸದಸ್ಯರ ಸಂಖ್ಯೆ 
1 ( ಒಂದು) 

ಸಾಮಾನ್ಯ 
1 ( ಒಂದು) 

ಸಾಮಾನ್ಯ 
1 ( ಒಂದು ) ಹಿಂದುಳಿದ ಬ ವರ್ಗ 
1 (ಒಂದು) 

ಮಹಿಳೆ 
| (ಒಂದು) 

ಪರಿಶಿಷ್ಟ ಜಾತಿ 
1 (ಒಂದು) 
1 ( ಒಂದು) 

ಸಾಮ 
1 ( ಒಂದು) 

ಸಾಮಾನ್ಯ 
1 ( ಒಂದು) ಹಿಂದುಳಿದ ಅ ವರ್ಗ 
1 (ಒಂದು) 

ಪರಿಶಿಷ್ಟ ಪಂಗಡ 
1 (ಒಂದು) | ಸಾಮಾನ್ಯ 


ಮಹಿಳೆ 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 


12 ವರ್ತಕರ ಕ್ಷೇತ್ರ 
13 ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘಗಳ ಕ್ಷೇತ್ರ 

ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ ಸಹಕಾರ 
ಸಂಘಗಳ ಕ್ಷೇತ್ರ 


ಆಯ್ಕೆ 
ಮಾಡಬೇಕಾದ | ನಿಗಧಿಪಡಿಸಲಾದ ಮೀಸಲಾತಿ 
ಸದಸ್ಯರ ಸಂಖ್ಯೆ 
1 ( ಒಂದು) 

ಸಾಮ 
1 ( ಒಂದು) 

ಸಾಮಾನ್ಯ 
1 ( ಒಂದು ) 

ಸಾಮಾನ್ಯ 


ತಾಲ್ಲೂಕು : ಮುಳಬಾಗಿಲು ( ಮುಳಬಾಗಿಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರ ಚುನಾವಣೆ) 

ಆಯ್ಕೆ ಮಾಡಬೇಕಾದ 
ಕ್ರಸಂ. ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 

ನಿಗಧಿಪಡಿಸಲಾದ ಮೀಸಲಾತಿ 

ಸದಸ್ಯರ ಸಂಖ್ಯೆ 
1 1 - ಹೆಚ್ .ಗೊಲ್ಲಹಳ್ಳಿ 

1 ( ಒಂದು) 

ಮಹಿಳೆ 
2 2 - ಮುಡಿಯನೂರು 

1 (ಒಂದು) 

ಪರಿಶಿಷ್ಟ ಜಾತಿ 
( 3 - ದೇವರಾಯಸಮುದ್ರ 

1 (ಒಂದು) 

- ಸಾಮಾನ್ಯ 
4 4 - ಎಮ್ಮೇನತ್ತ 

| (ಒಂದು) 

- ಸಾಮಾನ್ಯ 
5 ( 5 - ವಿರೂಪಾಕ್ಷಿ 

1 ( ಒಂದು) 

ಸಾಮಾನ್ಯ 
6 6 -ಕುರುಡುಮಲೆ 

1 (ಒಂದು) 

ಹಿಂದುಳಿದ ಅ ವರ್ಗ 
7 7 - ಪದ್ಯಘಟ್ಟ 

1 ( ಒಂದು) 

ಹಿಂದುಳಿದ ಬ ವರ್ಗ 
8 8 - ಆಲಂಗೂರು 

1 (ಒಂದು) 

ಮಹಿಳೆ 
9 - ಕವತನಹಳ್ಳಿ 

1 ( ಒಂದು) 

ಪರಿಶಿಷ್ಟ ಪಂಗಡ 
| 10 - ಬೈರಕೂರು 

1 ( ಒಂದು) 

ಸಾಮಾನ್ಯ 
11 - ನಂಗಲಿ 

1 (ಒಂದು) 

ಸಾಮಾನ್ಯ 
ವರ್ತಕರ ಕ್ಷೇತ್ರ 

1 (ಒಂದು) 

ಸಾಮಾನ್ಯ 
ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ 

1 ( ಒಂದು) 
ಸಂಘಗಳ ಕ್ಷೇತ್ರ 

ಸಾಮಾನ್ಯ 
ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ 

1 (ಒಂದು) 
ಸಹಕಾರ ಸಂಘಗಳ ಕ್ಷೇತ್ರ 

ಸಾಮಾನ್ಯ 


ತಾಲ್ಲೂಕು : ಶ್ರೀನಿವಾಸಪುರ (ಶ್ರೀನಿವಾಸಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರ ಚುನಾವಣೆ) 


ನಿಗಧಿಪಡಿಸಲಾದ ಮೀಸಲಾತಿ 


| 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 
1 - ದಳಸನೂರು 
2 - ಶ್ರೀನಿವಾಸಪುರ 
3 - ಜೆ . ತಿಮ್ಮಸಂದ್ರ 
4 - ರೋಣೂರು 
5 - ಯಲ್ಲೂರು 
6 -ಸೋಮಯಾಜಲಪಲ್ಲಿ 
( 7 - ನೆಲವಂಕಿ 
8 - ಲಕ್ಷ್ಮೀಪುರ 

9 - ರಾಯಲ್ಪಾಡು 
( 10 10 - ಗೌನಿಪಲ್ಲಿ 
- 11 ( 11 - ಅಡ್ಡಗಲ್ 
( 12 ವರ್ತಕರ ಕ್ಷೇತ್ರ 


ಆಯ್ಕೆ ಮಾಡಬೇಕಾದ 
ಸದಸ್ಯರ ಸಂಖ್ಯೆ 
| ( ಒಂದು) 
1 ( ಒಂದು) 
1 ( ಒಂದು) 
1 (ಒಂದು) 
1 (ಒಂದು) 
1 (ಒಂದು) 
| ( ಒಂದು ) 
1 (ಒಂದು) 
1 (ಒಂದು) 
1 ( ಒಂದು) 
1 (ಒಂದು) 
| (ಒಂದು) 


ಮಹಿಳೆ 
ಸಾಮಾನ್ಯ 
ಮಹಿಳೆ 
ಸಾಮಾನ್ಯ 
ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ಅ ವರ್ಗ 
- ಪರಿಶಿಷ್ಟ ಪಂಗಡ 
ಹಿಂದುಳಿದ ಬ ವರ್ಗ 

ಪರಿಶಿಷ್ಟ ಜಾತಿ 
- ಸಾಮಾನ್ಯ 
ಸಾಮಾನ್ಯ 


*(g/ 


ನಿಗಧಿಪಡಿಸಲಾದ ಮೀಸಲಾತಿ 


ವ್ಯವಸಾಯಗಾರರ ಪ್ರಾತಿನಿಧ್ಯ ಕ್ಷೇತ್ರಗಳು 
ಕೃಷಿ ಉತ್ಪನ್ನಗಳ ಮಾರಾಟ ಸಹಕಾರ 
ಸಂಘಗಳ ಕ್ಷೇತ್ರ 
ಕೃಷಿ ಉತ್ಪನ್ನಗಳ ಹುಟ್ಟುವಳಿ ಸಂಸ್ಕರಣ 
ಸಹಕಾರ ಸಂಘಗಳ ಕ್ಷೇತ್ರ 


ಆಯ್ಕೆ ಮಾಡಬೇಕಾದ | 
ಸದಸ್ಯರ ಸಂಖ್ಯೆ 
1 (ಒಂದು) 


ಸಾಮಾನ್ಯ 


1 (ಒಂದು) 


ಸಾಮಾನ್ಯ 


ಚುನಾವಣಾ ವೇಳಾಪಟ್ಟಿ 


18. 11.2016 ( ಶುಕ್ರವಾರ) | 
19 .11. 2016 ( ಶನಿವಾರ) 


1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು 

ದಿನ 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ, ದಿನ : 
ಮತ್ತು ಸಮಯ 


21. 11 .2016 (ಸೋಮವಾರ) 


30 .11.2016 ( ಬುಧವಾರ ) 
ಬೆಳಿಗ್ಗೆ 8 - 00 ಗಂಟೆಯಿಂದ 
ಸಾಯಂಕಾಲ 4 - 00 

ಗಂಟೆಯವರೆಗೆ. 
02 .12 .2016 ( ಶುಕ್ರವಾರ) 
( ಬೆಳಿಗ್ಗೆ 8 - 00 ಗಂಟೆಯಿಂದ) 
03 .12 .2016 ( ಶನಿವಾರ) 


5. ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 


6. ( ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಎಂಬುದಾಗಿ ಈ ಮೂಲಕ ತಿಳಿಯಪಡಿಸಿದೆ. 


ಡಾ .ಕೆ. ವಿ.ತ್ರಿಲೋಕಚಂದ್ರ 

ಜಿಲ್ಲಾಧಿಕಾರಿಗಳು, 
ಕೋಲಾರ ಜಿಲ್ಲೆ, ಕೋಲಾರ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) 
Bengaluru , Thursday , November 10 , 2016 (Karthika 19 , Shaka Varsha 1938 ) 


ನಂ . ೧೨೬೧ 
[ No. 1261 


Part - III 


URBAN DEVELOPMENT SECRETARIAT 

NOTIFICATION 
No . UDD 76 MLR 2016 , Bengaluru , Dated : 10th November 2016 . 


Government hereby allots the offices of the Mayor and Deputy Mayor to various categories for 

H ( 19th ) TERM in respect of the following CORPORATIONS . Under Rule 73 - A of the 
Karnataka Municipal Corporations (Election )( Amendment) Rules 2014 and Guidelines issued vide 
Order No . UDD 92 MLR 2014, dated 27 .08.2014 . 


Mayor 


Deputy Mayor 


G ( W ) 


G 


Sl. | 

| Name of the City 
No . 

Corporation 
Ballari 
2 Belagavi 

Bengaluru 
Davanagere 
Hubballi- Dharwad 
Kalaburagi 
Mangaluru 
Mysuru 

Shivamogga 
10 Tumakuru 
| 11 | Vijayapura 


BCA (W ) 

G ( W ). 
BCB ( W ) 

BCA 


SC ( W ) 
G ( W ) 


G 


SC 


G ( W ) 

G 


SC 


G ( W ). 
ST (W ) 
BCA ( W ). 

BCA 


ST 
SC (W ) 


By order and in the name of the Governor of Karnataka, 


K . L . Bagalawade 
Under Secretary to Government , 
Urban Development Department . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 
Part - III 


ನಂ . ೧೨೬೨ 
No. 1262 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೧ , ೨೦೧೬ ( ಕಾರ್ತಿಕ ೨೦, ಶಕ ವರ್ಷ ೧೯೩೮) 
Bengaluru , Friday , November 11 , 2016 (Karthika 20 , Shaka Varsha 1938 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಚುನಾವಣಾ ನೋಟೀಸು 
ನಂ . ಚುನಾವಣೆ. ಸಿ . ಆರ್ :50 / 2016 .17, ದಿನಾಂಕ:11. 11 .2016 


ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಮತ್ತು ಹಿರಿಯೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸದಸ್ಯರುಗಳ ಅಧಿಕಾರದ 
ಅವಧಿಯು ಮುಗಿದಿರುವುದರಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆಸಬೇಕಾಗಿರುವುದರಿಂದ ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು 1968ರ 7ನೇ ನಿಯಮದಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಎಂ .ಕೆ.ಶ್ರೀರಂಗಯ್ಯ ಆದ ನಾನು ಈ ಕೆಳಗೆ ಕಾಣಿಸಿದಂತೆ ಚುನಾವಣಾ 
ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ನಿಗದಿಪಡಿಸಿರುತ್ತೇನೆ. 

ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡಂತೆ ವಿವಿಧಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಬೇಕಾಗಿರುತ್ತದೆ. 


ಕ್ರಸಂ. 


ಕ್ಷೇತ್ರದ ಹೆಸರು 


ಕ್ಷೇತ್ರದ ವಿವರ 


ಸದಸ್ಯರ ಸಂಖ್ಯೆ 


ನಿಗದಿ ಪಡಿಸಲಾದ ಮೀಸಲಾತಿ 

ವಿವರ | 


| 


1 | ಭರಮಸಾಗರ 

ಯಳಗೋಡು 
3 | ಚಿಕ್ಕಗೊಂಡನಹಳ್ಳಿ 
4 ತುರುವನೂರು 
5 ದ್ಯಾಮವ್ವನಹಳ್ಳಿ | 
6 ದೊಡ್ಡಸಿದ್ದವ್ವನಹಳ್ಳಿ 

ಚಿತ್ರದುರ್ಗ 

ಗೊಡಬನಹಾಳು 
9 ಮಾನಂಗಿ 
10 ಭೀಮಸಮುದ್ರ 

11 
[ 12 ವರ್ತಕರ ಕ್ಷೇತ್ರ 

ಸಹಕಾರ ಮಾರುಕಟ್ಟೆ ವ್ಯವಹಾರ 
ಸಂಘಗಳ ಕ್ಷೇತ್ರ 
ಕೃಷಿ ಸಹಕಾರ ಸಂಸ್ಕರಣ 
ಸಂಘಗಳ ಕ್ಷೇತ್ರ 


ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 

ಒಬ್ಬ ಸದಸ್ಯರ ಚುನಾವಣೆ 
ಒಬ್ಬ ಸದಸ್ಯರ ಚುನಾವಣೆ 


ಮಹಿಳೆ 
ಹಿಂದುಳಿದ ಬ ವರ್ಗ 

ಸಾಮಾನ್ಯ 
ಅನುಸೂಚಿತ ಪಂಗಡ 

ಸಾಮಾನ್ಯ 
ಅನುಸೂಚಿತ ಜಾತಿ 
ಹಿಂದುಳಿದ ಅ ವರ್ಗ 

ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಸಿರಿಗೆರೆ 


ಮಹಿಳೆ 


ಸಾಮಾನ್ಯ 


ಸಾಮಾನ್ಯ 


ಒಬ್ಬ ಸದಸ್ಯರ ಚುನಾವಣೆ 


ಸಾಮಾನ್ಯ 


ಹಿರಿಯೂರುಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡಂತೆ ವಿವಿಧ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಬೇಕಾಗಿರುತ್ತದೆ 
ಕ್ಷೇತ್ರದ ಹೆಸರು 

ನಿಗದಿ ಪಡಿಸಲಾದ ಮೀಸಲಾತಿ 
ಕ್ಷೇತ್ರದ ವಿವರ ಸದಸ್ಯರ ಸಂಖ್ಯೆ 

ವಿವರ 


ಕ್ರಸಂ 


2 


8 


| 


1 . ಐಮಂಗಲ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
2 .| ಯರಬಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಹಿಂದುಳಿದ ಅ ವರ್ಗ 
| ಅಂಬಲಗೆರೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
| ಅಬ್ಬಿನಹೊಳೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
5 | ಧರ್ಮ ಪುರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಇಕ್ಕನೂರು| 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಮಸ್ಕಲ್ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ಬ ವರ್ಗ 
ಹಿರಿಯೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
9 ವಾಣಿವಿಲಾಸಪುರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಅನುಸೂಚಿತ ಪಂಗಡ 
10 | ಉಡುವಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
11 ಜವನಗೊಂಡನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಅನುಸೂಚಿತ ಜಾತಿ 
12 ವರ್ತಕರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ 

ಒಬ್ಬ ಸದಸ್ಯರ ಚುನಾವಣೆ 

ಸಾಮಾನ್ಯ 
ಕೇತ್ರ 
14 ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 

ಚುನಾವಣಾ ವೇಳಾಪಟ್ಟಿ 
1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

: 18. 11. 2016 ( ಶುಕ್ರವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

: 19. 11 .2016 ( ಶನಿವಾರ ) 
3 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : 21. 11 .2016 (ಸೋಮವಾರ) 
4 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ : 01.12 .2016 ( ಗುರುವಾರ) 

( ಮತದಾನದ ಸಮಯ ಬೆಳಗ್ಗೆ 8.00 ಗಂಟೆಯಿಂದ ಸಂಜೆ 4.00 ಗಂಟೆಯವರೆಗೆ) 
5 ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

: 03.12.2016 ( ಶನಿವಾರ) 
ಬೆಳಗ್ಗೆ 8. 00 ಗಂಟೆಯಿಂದ 
6 ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ : 03.12.2016 ( ಶನಿವಾರ) 

ದಿನಾಂಕ ಮತ್ತು ದಿನ 

ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗದಿತ ದಿನಾಂಕಗಳಂದು (ಸಾರ್ವಜನಿಕ ರಜಾ 
ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ ಚುನಾವಣೆ ಪ್ರಕ್ರಿಯೆ 
ಪ್ರಾರಂಭಿಸಲು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 
ಕ್ರ. ಸಂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಾಮಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ನಾಮಪತ್ರಗಳನ್ನು ಸಲ್ಲಿಸಲು 
ಹೆಸರು 

ನಿಗದಿಪಡಿಸಿದ ಸಯಮ 
ಚಿತ್ರದುರ್ಗ ಕೃಷಿ ಉತ್ಪನ್ನ ಚುನಾವಣಾಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ | 
ಮಾರುಕಟ್ಟೆ ಸಮಿತಿ 

ಸಮಿತಿ, ಚಿತ್ರದುರ್ಗ ಹಾಗೂ ತಹಶೀಲ್ದಾರ್, | ಬೆಳಗ್ಗೆ 11.00 ಗಂಟೆಯಿಂದ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಚಿತ್ರದುರ್ಗ 

ಮಧ್ಯಾಹ್ನ 3.00 
ಹಿರಿಯೂರು ಕೃಷಿ ಉತ್ಪನ್ನ | ಚುನಾವಣಾಧಿಕಾರಿಗಳು , ಕೃಷಿ ಉತ್ಪನ್ನ ಮಾರುಕಟ್ಟೆ | 
ಮಾರುಕಟ್ಟೆ ಸಮಿತಿ | ಸಮಿತಿ, ಹಿರಿಯೂರು ಹಾಗೂ ತಹಶೀಲ್ದಾರ್‌, 

ಗಂಟೆಯವರೆಗೆ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಹಿರಿಯೂರು 


ಎಂ .ಕೆ. ಶ್ರೀರಂಗಯ್ಯ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


Do . 690 
No . 620 


2300gado , wongado , y es ge, 9006 (2333 ne , să see 0622) 
Bengaluru , Tuesday , April 5 , 2016 (Chaitra 16 Shaka Varsha 1937 ) 
HEALTH AND FAMILY WELFARE SECRETARIAT 

NOTIFICATION 
No : HFW 350 MMC 2013 , Bengaluru , dated : 02 -04 - 2016 . 


Whereas the draft of the Karnataka Nursing and Paramedical Sciences Education 
(Regulation ) Authority Rules , 2015 , which the Government of Karnataka proposes to make in 
exercise of the powers conferred by sub -section ( 1 ) of section 59 of the Karnataka Nursing and 
Paramedical Sciences Education (Regulation ) Authority Act, 2012 (Karnataka Act 10 of 2013) was 
hereby published in Notification No . HFW 350 MMC 2013 , dated : 28 .02 . 2015 in part IV A of the 
Karnataka Gazette , dated : 07 .05 . 2015 inviting objections and suggestions from all the persons likely 
to be affected thereby within thirty days from the date of its publication in the Official Gazette . 

And whereas, the said Gazette was made available to the public on 07 . 05 . 2015 . 

And whereas , the objections and suggestions received in respect of the said draft have been 
considered by the State Government. 

Now therefore, in exercise of the powers conferred by section 59 of the Karnataka Nursing 
and Paramedical Sciences Education (Regulation ) Authority Act , 2012 (Karnataka Act 10 of 2013 ) , 
the Government of Karntaka hereby makes the following rules, namely : 

RULES 
1 . Title and commencement: - ( 1) These rules may be called the Karnataka Nursing and 
Paramedical Sciences Education (Regulation ) Authority Rules , 2016 . 

(2 ) They shall come in to force from the date of their publication in the OfficialGazette . 
2 . Definitions :- (1) In these rules unless the context otherwise requires , 
(a ) " Act" means the Karnataka Nursing and Paramedical Sciences Education (Regulation ) 

Authority Act , 2012 (Karnataka Act 10 of 2013 ); 
(b ) " Financial Year" means begins on April 1 ends on March 31; 
( c) " Form " means Form appended to these rules ; 
(d ) " Schedule " means schedule appended to these rules ; 
( e ) " Section " means section of the Act. 

( 2 ) All other words and expressions used in these rules , but not defined shall have the same 
meaning assigned to them in the Act. 

3 . Allowances to members:- Members of the Authority shall receive an allowance of rupees 
one thousand for attending each meeting . 

4 . Employees of the Authority and their conditions of Service :- ( 1 ) There shall be such 
number of posts with scale of pay as specified in column (2) of the Schedule I, their number , the 
method of appointment and the minimum qualification shall be as specified in column (3 ), (4 ) and 
(5 ) thereof. 

(2 ) All rules Governing conditions of service of State Government Servants shall mutaties 
muttandies apply to the employees of the Authority . 


Provided that the provisions of Karnataka Civil Services (Classification Control and Appeal) 
Rules , 1957 shall apply to the employees of the authority subject to modification specified in 
schedule II. 

5 . Powers of the Executive Committee :- ( 1 ) The Executive Committee shall exercise 
general supervision and control over the affairs of the authority on day - to - day basis . 

(2 ) They shall meet as and when necessary for taking decisions for the smooth functioning of 
the authority . 

(3 ) Executive Committee is empowered to take decisions involving financial implications of 
less than Rupees Twenty Five lakhs and shall get it ratified in the regular meeting of the authority . 

(4 ) Executive Committee is empowered to take decisions other than policy decisions and shall 
get it ratified in the regular meeting of the authority . 

(5 ) In emergency situation Executive Director is empowered to take decision other than policy 
decisions and shall get it ratified in the Executive Committee meeting. 

6 . Duties of Finance Officer: - (1 ) The Finance Officer shall be a whole time officer of the 
authority . 
(2 ) He shall manage the property and investments by the authority . 

( 3) He shall advise Registrar (Administration ) / Registrar (Evaluation ) in all matters 
pertaining to financial policy . 

(4 ) He shall be responsible for proper maintenance of accounts of the authority , including 
preparation of the annual finance estimates and annual accounts and the balance sheet . 

(5 ) He shall ensure that no expenditure not authorized in the Executive Committee and 
approved by the authority is incurred by the authority and shall not allow any expenditure which is 
not sanctioned by the competent authority . 

(6 ) He shall be responsible for annual auditing of the accounts by the chartered Accountant. 

7 . Duties of Registrar (Administration ).- ( 1) Registrar shall be responsible for due custody 
of records and the common seal of the Authority . He shall be Member Secretary of the Executive 
Committee. He shall place before , Authority and Executive Committee all such information as may 
be necessary for the transaction of the business . 

(2 ) He shall keep a permanent record of all the courses , curricula and other information as 
may be necessary . 

( 3) He shall perform such other duties as may be prescribed by the Authority or the 
Executive Director . 

(4 ) He shall be responsible for conduct of regular / surprise inspection of all the affiliated 
Schools / Colleges . 

(5 ) He shall be responsible for the implementation of objectives for which Authority is formed . 

(6 ) He shall be responsible for the Affiliation , Admission and Approval & related work of the 
constituent School/ Colleges under the Authority . 

(7) He shall be responsible for conducting Para Medical & Nursing counselling under the 
direction of Executive Director . 

8 . Duties of Registrar (Evaluation ): 
( 1) He shall be responsible for drawing up the calendar of events for both main & 

supplementary examinations and conduct of examination under the direction of 

Executive Director . 
( 2 ) He shall ensure that smooth conduct of the examination with the help of his 

subordinate staff and with the help of examination staff appointed . 
(3 ) He shall ensure that valuation and declaration of the results will take place as per the 

calendar of events . 
(4 ) He is responsible for getting examination materials ready for the smooth conduct of 

the examination . 
(5 ) He shall be the Chairman of Examination Mal- practice Committee and Professional 

Misconduct Committee . 
(6 ) Any other work entrusted by the Executive Director . 
9 . Duties of Deputy Controller of Examination ( Para Medical): 

(1 ) He shall be the whole time officer appointed by the authority . 
( 2 ) Under the directions of Registrar (Evaluation ), he shall ensure smooth conduct of 

exam and declaration of results . 


( 3) He shall assist the Registrar ( Evaluation ) in all exam related work . 
(4 ) He shall be a member of Examination Mal- practice Committee and Professional 

Misconduct Committee . 
(5 ) He shall carryout any work entrusted by Registrar (Evaluation ) or Executive 

Director . 
10 . Duties of Deputy Controller of Examination (Nursing): 

( 1 ) He shall be the whole time officer appointed by the authority . 
(2 ) Under the directions of Registrar (Evaluation ), he shall ensure smooth conduct of 

exam and declaration of results . 
( 3 ) He shall assist the Registrar ( Evaluation ) in all exam related work . 
(4 ) He shall be a member of Examination Mal-practice Committee and Professional 

Misconduct Committee . 
(5 ) He shall carryout any work entrusted by Registrar (Evaluation ) or Executive 

Director . 
11 . Honorarium to experts for the Service or assistance : - Whenever any assistance or 
service of any expert is obtained by the Authority the honorarium to experts payable for it shall be 
such as determined by the Authority from time to time. 

12 . Conditions for establishment of Nursing and Paramedical Educational Institutions: 
( 1) The Governing Body of an Educational Institution other than Government Institution 
shall be a Registered Society . 
( 2 ) Every Nursing and Paramedical Education Institution shall have a Management 
Committee for execution of the decisions of the Governing Body and directions issued by the 
Authority . 
( 3 ) For establishing of new Nursing Educational Institutions shall follow the norms fixed by 
the apex body namely , - Indian Nursing Council for grant of affiliation and starting of new 
Nursing Schools. Renewal of affiliation to the existing Nursing Schools shall be done as per 
Indian Nursing Council regulations by the Authority . 
(4 ) For establishing of new Para Medical Educational Institutions shall follow the norms fixed 
by the Authority for starting of new Para Medical Schools . Renewal of affiliation to the 
existing Para Medical Schools shall be done as per Authority . 
13 . Conditions for grant of recognition : 
( 1) The Educational Institutions shall submit application for recognition in Form " A " along 
with a specified fee. Different rates of fee may be specified for different class of Institutions. 
It shall also furnish the proof of remittance of Security Deposit . 
(2 ) The Expert Body shall consist of three members nominated by the Authority . It shall 
submit its report to the Authority within Sixty days of reference . 
( 3 ) Recognition of Nursing Schools shall be as per the regulations of Indian Nursing Council. 

14 . Schedule of Employees :- Every Educational Institution shall maintain schedule of 
employees in Form " B " and shall be submitted to the Authority before the end of every financial 
year . 

15 . List of Properties :- Every Educational Institutions shall furnish list of its properties to 
the Authority in Form " C " before 31st March of every year . 

16 . Funds and Accounts :- ( 1) Every Fund and Accounts of an Educational Institution shall 
be maintained in the double entry system of Book Keeping and shall be audited by a Chartered 
Accountant every year . 

( 2 ) Funds of the Educational Institution shall be kept in the Nationalized or any Scheduled 
Bank . 

17 . Accounts of the Authority :- (1) Accounts of the Authority shall be kept in accordance 
with the Karnataka Finance Code. 

(2 ) The Authority shall prepare Annual Statement of Accounts in Form " D " . 

18 . The Annual Report :- The Authority shall prepare Annual Report of its administration 
within one month from the end of every Financial Year and submit it to the State Government. 

19 . Budget of the Authority :- The Authority shall prepare its Budget estimates before the 
end of 31st December of every year and submit it for the approval of the State Government. 

20 . Appeals :- ( 1 ) Any appeal Under Section 54 of the Act shall be submitted within sixty 
days from the date of order passed by an Officer or the Authority . 

(2 ) Every appeal shall be accompanied with a fee of Rupees Five Hundred . 


1 . 


SCHEDULE I 

( see sub - rule ( 1 ) of rule 4 ) 
SL . Name of the Post and No . of 

Method of Recruitment Minimum qualification 

Post 
No 

scale of Pay 
Registrar 

01 By Deputation of KAS KAS ( Sr. Scale or above ). The 
(Administration ) 

Officer (Sr. Scale or above ) deputation period shall not 
or 

exceed three years. 
(on their own pay scale By Deputation of a person 

or 
and grade) 

of the rank of Professor of For Professor : 
Government Autonomous Person with five years of 
Medical Colleges 

experience as Professor in the 
Institutions. 

concerned specialty in the 
subjects of Radiology or 
Anesthesia or Surgery or 
Ophthalmology or Community 
medicine or Pathology or 
Biochemistry or General 
Medicine. 

The deputation period shall 

not exceed three years . 
2 . Registrar (Evaluation ) 01 By Deputation among the Person with five years of 

Professors of a Government experience as Professor in the 
(on their own pay 

Autonomous Medical concerned specialty in the 
College / Institution . 

subjects of Radiology or 
scale ) 

Anesthesia or Surgery or 
Ophthalmology or Community 
medicine or Pathology or 
Biochemistry or General 
Medicine. The deputation 
period shall not exceed three 

years. 
1. Deputy Controller of 01 By deputation through 1) By selection among the 
Examination - Nursing. 

selection . 

Principals of Government 
Nursing Schools . 


(on their own pay 01 
scales) 


2 . Deputy Controller 
of Examination - Para 
Medical. 


(on their 
scales ) 


own pay 


By Deputation 

2 ) A person not below the 
rank of Associate Professor of 
Government Autonomous 
Medical College / Institution in 
the subjects of Radiology or 
Anesthesia or Surgery or 
Ophthalmology or Community 
medicine or Pathology or 
Biochemistry or General 
Medicine. 
The deputation period shall 

not exceed three years . 
By deputation from State By deputation from State 
Accounts Department in the Accounts Department in the 
cadre of not below the rank cadre of not below the rank of 
of Assistant Controller . Assistant Controller . 
By deputation of a Group- B Promotion from the cadre of 
Officer of Health and | Office Superintendent with 
Family Welfare or Medical minimum five years of 
Education Department experience or deputation 
Or 

upon promotion of Office 
by promotion from the 

Superintendent from Health 
cadre of Office 

and Family Welfare or Medical 
Superintendent 

Education Department. 


4 . 


Finance Officer 


own pay 


(on their 
scales ) 


01 


Assistant 
Administrative Officer 


own pay 


(on their 
scales ) 


6 . 


Office Superintendent 
1 . Nursing 
2 . Para Medical 


own pay 


(on their 
scales) 


07 


First 

Division 
Assistant 
(if on deputation on 
their own pay sacle, if 
by direct recruitment - 
in the State pay scale 
of Rs. 14550 - 26700 ) 


By deputation of a Group - C Out of two posts one post 
Official of Health & Family shall be filled by promotion 
Welfare or Medical and another one post shall be 
Education Department filled up on deputation of 

Group - C Official from Health 
Or 

& Family Welfare or Medical 
Education Department by an 

First Division Assistnat with 
by promotion from the 

five years experience. 
cadre of First Division 

Provided that if no eligible 
Assistant. 

candidate is available for 
promotions then the one post 
shall also filled by deputation 
from Health & Family 
Welfare or Medical Education 

Department 
Thirty percent by For promotion : 
deputation of a First 

Must have put in a not less 
Division Assistant from the than five years of service in 
Health & Family Welfare or the cadre of Second Division 
Medical 

Education Assistant. 
Department 
and 

For Direct Recruitment: 
Thrity five percent by | Must have possess Bachelor 
promotion and Thrity five Degree in BA , Bsc , Bcom , with 
percent by direct Basic computer knowledge 
recruitment. 

and appointment through 
(Among all posts one post competitive examination . 
shall be held by FDA cum 
Cashier ) 
By direct recruitment in 1. Must have possess 
accoredance with the Bachelor Degree in BA , 
Karnataka Civil Services Bsc , Bcom , with Basic 
(Recruitment of Typists and computer knowledge 
Stenographer) Rules , 1983 2 . Must have passed English 

and Kannada Senior 

Stenography. 
Fifty percent by deputation For Direct Recruitment: 
of a Second Division 1 . Must have passed PUC with 
Assistant from Health and the Basic Computer 
Family Welfare or Medical Knowledge 
Education Department. 2 .Must have knowledge of 
and 

English and Kannada 
Fifty percent by direct 

language . 

3 . PUC with the Basic 
recruitment. 

Computer Knowledge through 

competitive exams. 
By Direct Recruitment in 1. For Direct Recruitment: 
accordance with the 

Must have passed three years 
Karanataka Civil Services Diploma Course 
(Recruitment of Typists and | Commercial Practice 
Stenographer) Rules , 1983. 

or 
Provided that if no suitable 2 . PUC with Kannada and 
person is available then by English Typing (senior ) 
contract recruitment 

recognized by concerned 

Board and 
3 . Basic computer Knowledge, 

DTP and as per 
Government norms as 
amended from time to time. 


| 8 . 


Stenographer / Personal | 02 
Assistant 


(in the State pay scale 
of Rs. 14550 - 26700 ) 


Division 07 


Second 
Assistant . 


( if on deputation on 
their won pay scale, if 
by direct recruitment - 
in the State pay scale 
of Rs. 11600 - 21000 ) 


0 . 


Typist cum Computer 11 
Operator 


in 


(in the State pay scale 
of Rs. 11600 - 21000 ) 


11. 


Driver 


os 


By deputation from Health 
and Family Welfare or 
Medical 

Education 
Department. 


own pay 


( on their 
scale ) 


Provided that, if no suitable 
person is available by 
deputation then by contract 

appointment. 
12 . Group D 

By Direct Recruitment Out For Direct Recruitment: 

of ten posts one post shall 1. Must have passed SSLC or 
(on their own pay 

be for electrician . 

equivalent examination . 
scale ) 

Provided that, if no suitable 
person is available then by | 2 . Must have housekeeping 
contract recuritment. 

and pantry services abilities . 
Note . - 1 . For the purpose of these rules "Health Education Colleges " means Government or 

Government owned Autonomous Medical College , Dental College , Paramedical Colleges 

and Nursing Colleges / Schools . 
2 . All deputation posts will be maximum period of 3years only . 


Penalty 


Sl. 
No 
( 1 ) 


Appellate 
Authority 


SCHEDULE II 

( see sub - rule ( 2 ) of rule 4 ) 
Name of the Post 

Appointing Disciplinary 
Authority Authority 

( 3 ) 
( 1) Registrar (Administration ) Government Executive 
(2 ) Registrar, (Evaluation ), 

Director 
( 3 ) Finance officer. 


( 2 ) 


(5 ) 


(6 ) 


Chairman 

of 
Authority 


Sub rule (i) 
to (iv ), 
(v ) to (vii) 
of rule 8 of 
KCS (CCA ) 
Rules , 1957 
Sub rule (i) 

to ( iv ), 
( v ) to (vii) 
of rule 8 of 
KCS (CCA ) 
Rules 1957 


Executive 
Director 


Executive 
Director 


Chairman 

of 
Authority 


Deputy Controller of 
Examination (Nursing) / 
(Examination ), 
Assistant Administrative 
officer , 
Office Superintendent (Nursing 
& Paramedical) First Division 
Assistant, Stenographer, 
Second Division Clerk , 
Computer Operator , 
Group " D ", Driver 
(Scale :......) 


Form A 

( see sub - rule ( 1 ) of rule 12 ) 
APPLICATION FOR RECOGNITION OF INSTITUTION 


( 1) Name of Institution ........ 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


Address (as in the G . O .):......... 


. . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . 


. . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . . 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


Year of Establishment:. ........ 
Courses Running: 
New Courses Applied :. .. ... ... . 
( 2 )Whether Institution is having infrastructure as specified by Authority / Indian Nursing 
Council: 
(Submit self attested documents by principal) 


(3 ) Whether institute is having Faculty as specified by Authority / Indian Nursing Council : 
(Submit self attested documents by principal) 


( 4 ) Whether institute is having Clinical Material as specified by Authority / Indian Nursing 
Council: 
(Submit self attested documents by principal...... ..... 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. . . . . . . . . . . . . . 


(5 ) Demand Draft ( D . D ) in favour of registrar for the amount specified by 
Authority : ........ 
Amount:........ ... 
DD No . : ... .. ... .. . 
Branch : . .. . .. .. . 
(5 ) Details of Course Conducted of last 3 years : 
(a ) No . of seats sanctioned and Admitted 
(b ) Any course conducted in the same building with Details 
(c )Name of the sanctioned course and 
( d )No. of students admitted 
(e )Details of the teachers 
(6 ) Details of Teaching Staff with Department: 
( a )Degree certificate 
(b )Registration Certificate 
(c )Experience Certificate 
(d )Karnataka Nursing Council/ Karnataka Medical Council Registration 

Number 
( e)Name of the Principal 
( f)Details of teaching staff with the subject :- Age , Sex , Qualification , Designation , Address, Phone 
Number , Karnataka Nursing council / Karnataka Medical Council Registration Number , Experience . 
( 7 ) Infrastructure : 

( a ) Land : Own / Leased / Rental with documents 
(b ) Tax Paid : Details with documents 
( c ) Details of the Building : 
( i) Building Map (Sketch ) 

(Approved by competent Authority ) 
(ii) Equipment with Details : 


Form - B 

( see rule 13 ) 
Schedule of Employees 


Name of the Institution : 
Address : 


Designation 


Name 


Qualification 


Karnataka 

Nursing 
Council No . 


Experience 
(Details ) 


From which 
date working 

in the 
present 
place . 


Place of 

last 
working 


Principal 
| Vice Principal 
Teaching staff 


Non -teaching 
staff 


| 1 . 


Form - C 

( see rule 14 ) 
LIST OF PROPERTIES OF EDUCATIONAL INSTITUTIONS 


Immovable Properties : 
SURVEY NO / SITE NO . REGISTERED BY 

WHICH AUTHORITY 


TAX PAD 


RECEIPT NO . 


II . 


Movable Properties : 


Bank 


ACCOUNT NO . 


AMOUNT 


III. 


Any other Properties : 


HIERARCHY OF THE OFFICIALS ARE AS FOLLOWS 


Chairman of the Authority 


Executive Director 


Registrar (Administration ) 


Finance Officer 


Registrar (Evaluation & 

Examination ) 


AAO 


Office Supdt 1 
Par Medical 


Office Supt. 2 
Nursing 


FDA 
(cum Cashier ) 


Deputy Controller1 Deputy Controller2 
of exam Para Medical of exam Nursing 


FDA 


FDA 


SDA 


FDA 


FDA 


SDA 


SDA 


SDA 


SDA 


Typist cum 
Computer 
Operator 


Typist cum 
Computer 
Operator 


Typist cum 
Computer 
Operator 


Typist cum 
Computer 
Operator 


Typist cum 
Computer 
Operator 


Group ‘D 


Group D 


Group D 


Group D 


Group D 


All Statutory officers shall have their personal establishment consisting of 
( A ) Stenographer / P .A . 
( B ) Typist cum Computer Operators 
( C ) Group D Officials 

By Order and in the name of Governor of Karnataka , 


K . MURALI 
Under Secretary to Government- 2 (I / c ), 
Health and Family Welfare Department , 

(Medical Education ) 
ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) 100 ಪ್ರತಿಗಳು 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA 
Part- IVA 


ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ (ಕಾರ್ತಿಕ ೧೧ , ಶಕ ವರ್ಷ ೧೯೩೮) . 
Bengaluru , Wednesday , November 2 , 2016 (Karthika 11 , Shaka Varsha 1938 ) 


ನಂ . ೧೨೧೦ 
| No . 1210 


FOREST , ECOLOGY & ENVIRONMENT SECRETARIAT 

NOTIFICATION 
No. FEB 203 PEG 2015, Bengaluru , dated : 28 - 10 - 2016 


In exercise of the powers conferred by the second proviso to sub - section 2 of section 3 of the 
Karnataka State Civil Services Act , 1978 (Karnataka Act 14 of 1990 ), the Government of Karnataka 
hereby makes the following rules further to amend the Karnataka Forest Department Services 
(Recruitment) Rules 2003, namely ; 


RULES 
1 . Title and Commencement : These rules may be called the Karnataka Forest Department 
Services (Recruitment) (Amendment) Rules, 2016 . 

(2 ) They shall come into force from the date of their publication in the official Gazette. 

2 . Amendment of SCHEDULE - 1 : In the Karnataka Forest Department Services 
( Recruitment) Rules 2003 in schedule-I, for the category of posts of “Superintendent ” at Serial 
Number (46 ), “ First Division Assistant” at Serial Number (47 ), “Stenographer" at Serial Number (48 ) 
and " Second Division Assistant” at Serial Number (50 ) entries relating thereto the following shall be 
substituted , namely ; 
Sl . Category of Sanctioned Strength 

Scale of Pay 
No . Posts 

Permanent Temporary Total 
46 | Superintendent 194 

194 1 20000- 500 - 21000 - 600- 24600 

700 - 28800 - 800- 33600- 900 - 36300 
47 First Division 639 

639 14550 -350 - 15600- 400- 17200 
Assistant 

450 - 19000- 500- 21000 - 600 

24600 - 700 - 26700 
Stenographer 

14550 - 350 - 15600-400 - 17200 
450 - 19000 -500- 21000 - 600 

24600 - 700 - 26700 
Second Division 524 

524 11600 - 200 - 12000- 250- 13000 
Assistant 

300 - 14200 - 350- 15600 - 400 
17200 - 450 - 19000 - 500- 21000 


48 | 


44 


50 


By Order and in the Name of the Governor of Karnataka 


H . C . Rajendrakumar 
Under Secretary to Government ( Services ) 
Forest , Ecology & Environment Department. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 200 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 3008000 , wudaad , 20200 9 , 900e (303x On , B7 Jan 0620 ) 30 . 0900 
Part - IVA | Bengaluru , Wednesday , November 2 , 2016 (Karthika 11 , Shaka Varsha 1938 ) | No. 1211 

KARNATAKA ELECTRICITY REGULATORY COMMISSION , 
No. 9 / 2 , 6th & 7th floor , MahalaxmiChambers , M . G . Road, Bengaluru - 560 001 

NOTIFICATION 
Notification No . Y / 03 / 16 / 1875 , dated 26 . 10 .2016 


Draft KERC (Procurement of Energy from Renewable Sources) (Fourth Amendment) 
Regulations, 2016 


Preamble 


1. In exercise of powers conferred under Clause (e ) of sub Section ( 1) of Section 86 read with 

Section 181 of the Electricity Act , 2003 (Central Act 36 of 2003) (the Act) and all other 
powers enabling it in this behalf , the Karnataka Electricity Regulatory Commission had 
issued KERC (Procurement of Energy from Renewable Sources ) Regulations, 2011, vide 
Notification No . S / 03 / 1 dated 16 .03 . 2011, which were published in the Gazette on 
31.03 . 2011 . The Commission has made certain further amendments to the said Regulations 
from time to time. 


2 . The above said Regulations provide for purchase of specified quantity of energy from 

renewable sources by the obligated entities to meet its RPO , whereas nowcertain 
stakeholders have requested the Commission to set- off the energy consumed by them from 
their own renewable energy power plants , grid - connected or otherwise, against their 
Renewable Purchase Obligation (RPO ). 


3 . The Commission notes that similar relief has been provided in other States like Maharashtra 

and Tamilnadu . 


4 . In the circumstances the Commission hereby proposes to amend the said Regulationsto 

provide for setting -off energy consumed by an obligated entity from its own renewable energy 
power plants , grid - connected or otherwise , against its Renewable Purchase 
Obligation (RPO ).As required under sub - section ( 3 ) of Section 181 of the Act , the draft of the 
proposed amendments is hereby published for information of all persons likely to be affected 
and Notice is hereby given that the said draft will be taken into consideration after thirty 
days from the date of its publication in the Official Gazette . Any objections / suggestions / 
views on the proposed draft shall be furnished within thirtydays from the date of publication 
in the gazette , to the Secretary of the Commission at the following address : 


The Secretary 
Karnataka Electricity Regulatory Commission , 
No . 9 / 2 , MahalaxmiChambers , 
7th Floor, M . G . Road 
BENGALURU – 560 001. 


Draft Regulations 


1 . 


Short Title , Application and Commencement. – 
(i) These Regulations may be called as the Karnataka Electricity Regulatory Commission 
( Procurement of Energy from Renewable Sources) (Fourth Amendment) Regulations, 2016 . 


(ii) These Regulations shall extend to the whole of the State of Karnataka. 


( iii ) These Regulations shall come into force from the financial year 2016 - 17 . 


2 . Amendment of Regulation 5 .- In the Karnataka Electricity Regulatory Commission 

( Procurement of Energy from Renewable Sources) Regulations,2011 for Regulation 5 , the 
following shall be substituted namely . - 


“ 5 . 


Alternative modes of compliance of RPO . - 


Every Distribution Licensee , Captive Consumer and Open Access Consumer [hereinafter 
referred to as the obligated entity ] specified in Regulation - 3 , may purchase REC or consume 
electricity generated from its own Renewable Energy Power Plant (grid - connected or 
otherwise ), to meet either partly or entirely , its RPO specified in Regulation 4 . 


Provided that the Solar RPO of the obligated entity shall be fulfilled by purchase of Solar 
RECs or consumption of electricity from its own Solar Power Plant. 


Provided further thatthe capacity of the Renewable Energy Power Plant owned by the 
obligated entityshall not be less than 250 kW . 


Provided also that suitable metering and communication arrangement with the SLDC shall 
be established for such Renewable Energy Power Plant by the obligated entity for the purpose 
of monitoring the RPO compliance . 


Provided also thatthe obligated entity shall not have availed RECs or any concessional 
transmission or wheeling charges or banking facility or waiver of cross -subsidy surcharge or 
electricity tax or duty in respect of the quantum of electricity consumed from its own 
Renewable Energy Power Plant for meeting its RPO . 


By Approval of the Commission 


Dr. SIDDARAMAIAH 

Secretary 
Karnataka Electricity Regulatory Commission , 


M33€ 0 2WDENO 6 , 9500 Jag E3T , 300etodo . (87 ) 


3080: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA ಬೆಂಗಳೂರು, ಬುಧವಾರ, ನವೆಂಬರ್ ೨ , ೨೦೧೬ ( ಕಾರ್ತಿಕ ೧೧ , ಶಕ ವರ್ಷ ೧೯೩೮) | ನಂ . ೧೨೧೫ 
Part - IVA | Bengaluru , Wednesday , November 2 , 2016 (Karthika 11, Shaka Varsha 1938 ) | No . 1215 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಯು . ಡಿ. ಡಿ. 81 ಎಂಎಲ್ಆ ರ್ 2014, ಬೆಂಗಳೂರು, ದಿನಾಂಕ: 02 .11 . 2016. 


ಬೀದಿ ವ್ಯಾಪಾರಿಗಳ (ಜೀವನೋಪಾಯದ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರದ ನಿಯಂತ್ರಣ) ಅಧಿನಿಯಮ , 
2014 (2014ರ ಕೇಂದ್ರ ಅಧಿನಿಯಮ ಸಂಖ್ಯೆ 07) ರ 36ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಾಡಲು ಉದ್ದೇಶಿಸಿರುವ ಬೀದಿ ವ್ಯಾಪಾರಿಗಳು (ಜೀವನೋಪಾಯ ಸಂರಕ್ಷಣೆ ಮತ್ತು 
ಬೀದಿ ವ್ಯಾಪಾರದ ನಿಯಂತ್ರಣ) ಅಧಿನಿಯಮ , 2014ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ ನಿಯಮಗಳ 
ಕರಡನ್ನು , ಸದರಿ ಅಧಿನಿಯಮದ 36ನೇ ಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ಇದರಿಂದ ಬಾಧಿತರಾಗಬಹುದಾದ 
ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಅವುಗಳು 
ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ 
ಸೂಚನೆ ನೀಡಿದೆ. 

ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯು ಮುಕ್ತಾಯವಾಗುವ ಮುಂಚೆ ಸದರಿ ಕರಡು ನಿಯಮಗಳಿಗೆ 
ಸಂಬಂಧಿಸಿದಂತೆ ಯಾರೇ ವ್ಯಕ್ತಿಯಿಂದ ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ರಾಜ್ಯ 
ಸರ್ಕಾರವು ಪರಿಗಣಿಸುತ್ತದೆ, ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ , ನಗಾರಭಿವೃದ್ಧಿ ಇಲಾಖೆ, 
ಕರ್ನಾಟಕ ಸರ್ಕಾರ, 4ನೇ ಮಹಡಿ, ವಿಕಾಸಸೌಧ, ಡಾ|| ಬಿ. ಆರ್ . ಅಂಬೇಡ್ಕರ್ ವೀಧಿ, ಬೆಂಗಳೂರು- 560 001 ಇವರಿಗೆ 
ಕಳುಹಿಸಬಹುದು. 

ಅಧ್ಯಾಯ -I 
1. ಹೆಸರು ಮತ್ತು ಪ್ರಾರಂಭ:- ಈ ನಿಯಮಗಳನ್ನು , ಕರ್ನಾಟಕ ಬೀದಿ ವ್ಯಾಪಾರಿಗಳ (ಜೀವನೋಪಾಯದ 
ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರದ ನಿಯಂತ್ರಣ ) ನಿಯಮಗಳು, 2016 ಎಂದು ಕರೆಯತಕ್ಕದ್ದು. 

( 2) ಸದರಿ ನಿಯಮಗಳನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2 . ಪರಿಭಾಷೆಗಳು:- ಈ ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 
( ಎ) ಅಧಿನಿಯಮ ” ಎಂದರೆ ಬೀದಿ ವ್ಯಾಪಾರಿಗಳ ( ಜೀವನೋಪಾಯದ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರದ 

ನಿಯಂತ್ರಣ) ಅಧಿನಿಯಮ, 2014; ( 2014ರ ಕೇಂದ್ರ ಅಧಿನಿಯಮ ಸಂಖ್ಯೆ. 7) 
( ಬಿ) “ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ” ಎಂದರೆ , ಮಹಾನಗರಪಾಲಿಕೆ , ನಗರಸಭೆ, ಪುರಸಭೆ ಮತ್ತು 

ಪಟ್ಟನ ಪಂಚಾಯಿತಿ ಅಥವಾ ಸಂದರ್ಭಾನುಸಾರ ದಂಡು ಪ್ರದೇಶ ಮಂಡಳಿಯ ಪ್ರಭಾರದಲ್ಲಿರುವ 

ಅಧಿಕಾರಿ; 
( ಸಿ) “ ನಮೂನೆ” ಎಂದರೆ ಈ ನಿಯಮಗಳಿಗೆ ಸೇರಿಸಲಾದ ನಮೂನೆ; 


( ಡಿ) ಅಧಿನಿಯಮದ ಸಂದರ್ಭದಲ್ಲಿ ಸಾರ್ವಜನಿಕ ಉದ್ದೇಶ” ಈ ಮುಂದಿನವುಗಳನ್ನು ಒಳಗೊಳ್ಳುತ್ತದೆ, 
( ) ರಸ್ತೆಗಳು , ಬೀದಿಗಳು, ಓಣಿಗಳು , ಅಗಲೀಕರಣ ಮಾಡುವುದು; 

ರಸ್ತೆಗಳ, ಬೀದಿಗಳ, ಓಣಿಗಳ, ಪಂಕೀಕರಣ ಸ್ಥಳಾಂತರ ಮಾಡುವುದು. 
(ii) ಸುಗಮ ವಾಹನ ಸಂಚಾರಕ್ಕಾಗಿ ಕಳಾವರ ಚೌಕದೊಂದಿಗೆ (ವೃತ್ತಾಕಾರದ ರಸ್ತೆಗಳು) ಅಥವಾ 

ರಹಿತವಾಗಿ ಮೇಲು ಸೇತುವೆ ನಿರ್ಮಿಸುವುದು ಮತ್ತು ಇಳಿಜಾರು ರಸ್ತೆಗಳ ಮೇಲು ಸೇತುವೆ 

ನಿರ್ಮಾಣ ಮಾಡುವುದು . 
(iv) ಕೆಳ ರಸ್ತೆ ಮಾರ್ಗಗಳನ್ನು ನಿರ್ಮಾಣ ಮಾಡುವುದು; 
(V) ಯಾವುದೇ ಸಾರ್ವಜನಿಕ ಯೋಜನೆಗಳಿಗೆ ಮೀಸಲಿರಿಸಿದ ಅಥವಾ ಅಗತ್ಯಪಡಿಸಿದ ಉದ್ದೇಶಕ್ಕಾಗಿ 

ಭೂಮಿಯನ್ನು ಅಭಿವೃದ್ಧಿಪಡಿಸುವುದು. 
( vi) ಪಟ್ಟಣ ಯೋಜನಾ ಪ್ರೀಮ್‌ಗಳನ್ನು ಅನುಷ್ಠಾನಗೊಳಿಸುವುದು; 
(vii) ಜಲ , ಮಳೆ ನೀರು ಅಥವಾ ಒಳಚರಂಡಿ ಮಾರ್ಗಗಳನ್ನು ನಿರ್ಮಿಸುವುದು; 
( vii) ಸೇವೆಗಾಗಿ ಮದ್ಯಂತರ ಪಂಪಿಂಗ್ ಕೇಂದ್ರಗಳನ್ನು ನಿರ್ಮಿಸುವುದು; 
(ix) ಸಾರ್ವಜನಿಕರಿಗೆ ಅನುಕೂಲಗಳು ; 
(x) ಸಾರ್ವಜನಿಕರಿಗೆ ಸಾರಿಗೆಗಳಂಥ ತ್ವರಿತ ಬಸ್ ವ್ಯವಸ್ಥೆ ( ಬಿಎಂಟಿಸಿ) ಮೆಟ್ರೋ ಮುಂತಾದವುಗಳಿಗೆ 

ಸಂಬಂಧಿಸಿದ ಯಾವುದೇ ಯೋಜನೆಗಳು ; 
( xi) ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಕ್ಕೆ ( ಇಡಬ್ಲ್ಯುಎಸ್) ವಸತಿ ನಿರ್ಮಿಸುವುದು; 
( xi) ಉದ್ಯಾನವನ ತೋಟಗಳು ಮತ್ತು ಮನರಂಜನೆಯ ಪ್ರದೇಶಗಳನ್ನು ನಿರ್ಮಿಸುವುದು; 
( xii) ಆ ಪ್ರದೇಶದಲ್ಲಿ ಯಾವುದೇ ಜೀವ ಪರಿಸರ ವ್ಯವಸ್ಥೆಯ ಸಂಪನ್ಮೂಲವನ್ನು ಸಂರಕ್ಷಣೆ 

ಮಾಡುವುದು; ಮತ್ತು 
( xiv ) ಹೆಚ್ಚು ರೀತಿಯಲ್ಲಿ ಸಮುದಾಯಸೌಲಭ್ಯಸ್ಥಳೀಯ ಪ್ರಾಧಿಕಾರವು ಕೈಗೊಂಡ ಇತರ ಅಭಿವೃದ್ಧಿ 

ಕೆಲಸ | 
- ಇವು ಒಳಗೊಳ್ಳುತ್ತವೆ. 
( ಇ) “ ಪ್ರಕರಣ ” ಎಂದರೆ, ಅಧಿನಿಯಮದ ಪ್ರಕರಣ; 
(ಎಫ್) “ ಅನುಸೂಚಿ” ಎಂದರೆ ಈ ನಿಯಮಗಳಿಗೆ ಸೇರಿಸಲಾದ ಅನುಸೂಚಿ; 
(2) ಈ ಅಧಿನಿಯಮದಲ್ಲಿ ಪರಿಭಾಷಿಸಿದ ಮತ್ತು ಈ ನಿಯಮಗಳಲ್ಲಿ ಉಪಯೋಗಿಸಿದ ಪದಗಳು ಮತ್ತು 
- ಪದಾವಳಿಗಳು,ಅಧಿನಿಯಮದಲ್ಲಿ ಅವುಗಳಿಗೆ ಅನುಕ್ರಮವಾಗಿ ನೀಡಿದ ಅದೇ ಅರ್ಥಗಳನ್ನು 

ಹೊಂದಿರತಕ್ಕದ್ದು. 


- ಅಧ್ಯಾಯ - II 

ಪಟ್ಟಣ ವ್ಯಾಪಾರ ಸಮಿತಿ 
3. ಪಟ್ಟಣ ವ್ಯಾಪಾರ ಸಮಿತಿಯ ರಚನೆ , (1) ರಾಜ್ಯ ಸರ್ಕಾರವು, ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರಕ್ಕೆ ಪಟ್ಟಣ 
ವ್ಯಾಪಾರ ಸಮಿತಿಯನ್ನು ಈ ಕೆಳಗಿನ ರೀತಿಯಲ್ಲಿ ರಚಿಸತಕ್ಕದ್ದು, ಎಂದರೆ: 

ಎ . ಮಹಾನಗರಪಾಲಿಕೆ ಸಂದರ್ಭದಲ್ಲಿ ಸಮಿತಿಯು, ಈ ಮುಂದಿನ ಸದಸ್ಯರುಗಳನ್ನು ಒಳಗೊಂಡಿರತಕ್ಕದ್ದು, 
ಎಂದರೆ, 

( ಎ) ಸರ್ಕಾರೀ ಸದಸ್ಯರುಗಳು, 
(1) ಮಹಾನಗರಪಾಲಿಕೆ ಆಯುಕ್ತರು ಪಟ್ಟಣ ಮಾರಾಟ ಸಮಿತಿಯ ಅಧ್ಯಕ್ಷರಾಗಿರತಕ್ಕದ್ದು, 
(ii) ಸ್ಥಳೀಯ ಪ್ರಾಧಿಕಾರದ ವೈದ್ಯಕೀಯ ಅಧಿಕಾರಿ ಅಥವಾ ಪ್ರತಿಬಂಧಕ ಆರೋಗ್ಯ ಕ್ರಮಗಳ ವ್ಯವಸ್ಥಾಪನೆಯ 

- ಪ್ರಭಾರದಲ್ಲಿರುವ ಯಾರೇ ಅಧಿಕಾರಿ , 


" 


( i ) ಉಪ ವಿಭಾಗಾಧಿಕಾರಿ ಅಥವಾ ಅವರ ಪ್ರತಿನಿಧಿ, 
(iv) ಯೋಜನಾ ಪ್ರಾಧಿಕಾರದ ಮುಖ್ಯಸ್ಥರು ಅಥವಾ ಅವರ ಪ್ರತಿನಿಧಿ; ಮತ್ತು 
(v) ಪೊಲೀಸ್ ಉಪ ಅಧೀಕ್ಷಕರಿಗಿಂತ ಕಡಿಮೆ ದರ್ಜೆ ಇರದ ಪೊಲೀಸ್ ಆಯುಕ್ತರು, ಅಥವಾ ಪೋಲೀಸ್ 

ಅಧೀಕ್ಷಕರ ದರ್ಜೆಯ ಅಧಿಕಾರಿ , 
ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್, ಅಧ್ಯಕ್ಷರು 
ತೀರ್ಮಾನಿಸಿದಂತೆ ಅಧಿಕೃತ ಸದಸ್ಯರುಗಳಲ್ಲಿ ಒಬ್ಬರು ಸಮಿತಿಯ ಕಾರ್ಯದರ್ಶಿಯಾಗಿ 

ಕಾರ್ಯನಿರ್ವಹಿಸತಕ್ಕದ್ದು . 
( ಬಿ) ಸರ್ಕಾರೇತರ ಸದಸ್ಯರು, 
(6) | ಅವರುಗಳಲ್ಲಿಯೇ ಚುನಾಯಿತಿಗೊಂಡಸ್ಥಳೀಯ ಪ್ರಾಧಿಕಾರದ ಒಬ್ಬ ಸದಸ್ಯ , 
(i) ಬೀದಿ ವ್ಯಾಪಾರ ಚಟುವಟಿಕೆಯನ್ನು ನಡೆಸುತ್ತಿರುವಂಥ ಅವರಲ್ಲಿ ಚುನಾಯಿತಗೊಂಡ ಬೀದಿ ವ್ಯಾಪಾರಿಗಳ 

ಎಂಟು ಪ್ರತಿನಿಧಿಗಳು, 
ಪಟ್ಟಣ ಮಾರಾಟ ಸಮಿತಿಗೆ ಬೀದಿ ವ್ಯಾಪಾರಗಳ ಚುನಾವಣೆಯನ್ನು ನಡೆಸುತ್ತಿರುವಾಗ, ಪಟ್ಟಣ 
ಪಂಚಾಯಿತಿಯು ಅದನ್ನು ಹಾಗೆಂದು ಭಾವಿಸಿದರೆ, ಸರದಿ ಸುತ್ತಿನ ಆಧಾರದ ಮೇಲೆ ಅನುಸೂಚಿತ 
ಜಾತಿ, ಅನುಸೂಚಿತ ಬುಡಕಟ್ಟು, ಇತರ ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರು ಮತ್ತು ವಿಕಲ ಚೇತನ 

ವ್ಯಕ್ತಿಗಳನ್ನು ಪ್ರತಿನಿಧಿಸುವುದಕ್ಕೆ ಸ್ಥಾನಗಳ ಸಂಖ್ಯೆಯನ್ನು ನಿರ್ಧರಿಸತಕ್ಕದ್ದು. 
( ) ಮಹಿಳೆಯರಿಗಾಗಿ ಮೂರನೇ ಒಂದರಷ್ಟು ಪ್ರಾತಿನಿಧ್ಯವನ್ನು ಖಚಿತಪಡಿಸುವುದಕ್ಕಾಗಿ ಪಟ್ಟಣ ಮಾರಾಟ 

ಸಮಿತಿಯು ಮೀಸಲಿರಿಸಿದ ಸ್ಥಾನಗಳ ಸಂಖ್ಯೆಯನ್ನು ನಿರ್ಧರಿಸತಕ್ಕದ್ದು , ಪ್ರತಿಯೊಂದು ಚುನಾವಣೆಗೂ 
ಮುಂಚೆ ಮುಕ್ತ ಪ್ರವರ್ಗವನ್ನು ಮಹಿಳಾ ಅಭ್ಯರ್ಥಿಯಿಂದ ಮಾತ್ರ ಪ್ರತಿನಿಧಿಸತಕ್ಕದ್ದು. 

ಮಾರುಕಟ್ಟೆ ಮತ್ತು ವ್ಯಾಪಾರ ಸಂಘಗಳ ಒಬ್ಬ ಸದಸ್ಯ, 
(i) ಸರ್ಕಾರೇತರ ಸಂಘಟನೆಗಳ ಒಬ್ಬ ಸದಸ್ಯ , 
(ii) ಸಮುದಾಯ ಆಧಾರಿತ ಸಂಘಟನೆಗಳ ಒಬ್ಬ ಸದಸ್ಯ , ಮತ್ತು 
(iv ) ನಗರ ಅಥವಾ ಸಂದರ್ಭಾನುಸಾರ, ಪಟ್ಟಣದ ರಾಷ್ಟ್ರೀಕೃತ ಮುಖ್ಯ ಬ್ಯಾಂಕ್‌ನ ಒಬ್ಬ ಪ್ರತಿನಿಧಿ. 
ಬಿ. ನಗರಸಭೆ/ ಪುರಸಭೆ ಸಂದರ್ಭದಲ್ಲಿ ಸಮಿತಿಯು ಈ ಮುಂದಿನ ಸದಸ್ಯರುಗಳನ್ನು ಒಳಗೊಂಡಿರತಕ್ಕದ್ದು. 

ಎಂದರೆ : 

ಸರ್ಕಾರಿ ಸದಸ್ಯರುಗಳು, 
(1) ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪಟ್ಟಣ ಮಾರಾಟ ಸಮಿತಿಯ ಅಧ್ಯಕ್ಷರಾಗಿರತಕ್ಕದ್ದು. 

ಅಧಿಕಾರ ವ್ಯಾಪ್ತಿಯುಳ್ಳ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿ. 
(ii) ಅಧಿಕಾರ ವ್ಯಾಪ್ತಿಯುಳ್ಳ ಪೋಲಿಸ್ ಇನ್ಸ್‌ಪೆಕ್ಟರ್‌ ಮತ್ತು 
(iv ) ರಾಜ್ಯದ, ಸ್ಥಳೀಯ ಸ್ಥಳದಲ್ಲಿರುವ ಅಥವಾ ಯಾವುದೇ ನಗರ ಅಥವಾ ಪಟ್ಟಣದ ಹತ್ತಿರದಲ್ಲಿರುವ, 

ರಾಜ್ಯದ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಸಂಸ್ಥೆಯ ಅಧಿಕಾರಿ ಅಥವಾ ಅವನ ಪ್ರತಿನಿಧಿ. 
(v) ಸ್ಥಳೀಯ ಪ್ರಾಧಿಕಾರದ ಸಂಬಂಧಪಟ್ಟ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್. 

ಅಧ್ಯಕ್ಷರು ನಿರ್ಧರಿಸಬಹುದಾದಂತೆ ಒಬ್ಬ ಸರ್ಕಾರ ಸದಸ್ಯ ಸಮಿತಿಯ ಕಾರ್ಯದರ್ಶಿಯಾಗಿ 

ಕಾರ್ಯನಿರ್ವಹಿಸತಕ್ಕದ್ದು. 
( ಬಿ) ಸರ್ಕಾರೇತರ ಸದಸ್ಯರು, 
( ) ಸ್ಥಳೀಯ ಪ್ರಾಧಿಕಾರದ ಸದಸ್ಯರುಗಳಲ್ಲಿಯೇ ಚುನಾಯಿತಿಗೊಂಡಒಬ್ಬ ಸದಸ್ಯ 
(i) ಬೀದಿ ವ್ಯಾಪಾರ ಚಟುವಟಿಕೆಯನ್ನು ನಡೆಸುತ್ತಿರುವ, ಅವರಿಂದ ಚುನಾಯಿತಗೊಂಡ ಬೀದಿ ವ್ಯಾಪಾರಿಗಳ 

ಐದು ಪ್ರತಿನಿಧಿಗಳು, 


bb 


( ) 


ಅಗಿ 


( ಎ ) ಪಟ್ಟಣ ಮಾರಾಟ ಸಮಿತಿಗೆ ಬೀದಿ ವ್ಯಾಪಾರಗಳ ಚುನಾವಣೆಯನ್ನು ನಡೆಸುತ್ತಿರುವಾಗ, ಪಟ್ಟಣ ಮಾರಾಟ 

ಸಮಿತಿಯು, ಅದು ಹಾಗೆಂದು ಭಾವಿಸಿದರೆ, ಸರದಿ ಸುತ್ತಿನ ಆಧಾರದ ಮೇಲೆ ಅನುಸೂಚಿತ ಜಾತಿ, 
ಅನುಸೂಚಿತ ಬುಡಕಟ್ಟು ಇತರ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ವಿಕಲಚೇತನ 

ವ್ಯಕ್ತಿಗಳನ್ನು ಪ್ರತಿನಿಧಿಸಲು ಸ್ಥಾನಗಳ ಸಂಖ್ಯೆಯನ್ನು ನಿರ್ಧರಿಸತಕ್ಕದ್ದು. 
( ) ಮಹಿಳೆಯರಿಗಾಗಿ ಮೂರನೇ ಒಂದರಷ್ಟರ ಪ್ರಾತಿನಿಧ್ಯವನ್ನು ಖಚಿತಪಡಿಸುವುದಕ್ಕಾಗಿ, ಪಟ್ಟಣ ಮಾರಾಟ 

ಸಮಿತಿಯು ಪ್ರತಿಯೊಂದು ಸ್ಥಾನಗಳ ಸಂಖ್ಯೆಯನ್ನು ನಿರ್ಧರಿಸತಕ್ಕದ್ದು, ಪ್ರತಿಯೊಂದು ಚುನಾವಣೆಗೆ 

ಮುಂಚೆ ಮುಕ್ತ ಪ್ರವರ್ಗಕ್ಕೆ ಮಹಿಳಾ ಅಭ್ಯರ್ಥಿಯಿಂದ ಮಾತ್ರ ಪ್ರತಿನಿಧಿಸತಕ್ಕದ್ದು. 
(1) ಮಾರುಕಟ್ಟೆ ಮತ್ತು ವ್ಯಾಪಾರ ಸಂಘಗಳ ಒಬ್ಬ ಸದಸ್ಯ 
(ii) ಸರ್ಕಾರೇತರ ಸಂಘಟನೆಗಳ ಒಬ್ಬ ಸದಸ್ಯ , ಮತ್ತು 
(ii) ನಗರ ಅಥವಾ ಸಂದರ್ಭಾನುಸಾರ, ಪಟ್ಟಣದ ರಾಷ್ಟ್ರೀಕೃತ ಮುಖ್ಯ ಬ್ಯಾಂಕ್‌ನ ಒಬ್ಬ ಪ್ರತಿನಿಧಿ. 
ಸಿ. ಪಟ್ಟಣ ಪಂಚಾಯತಿಯ ಸಂದರ್ಭದಲ್ಲಿ ಸಮಿತಿಯು, ಈ ಮುಂದಿನ ಸದಸ್ಯರುಗಳನ್ನು 

ಒಳಗೊಂಡಿರತಕ್ಕದ್ದು, ಎಂದರೆ: 

ಸರ್ಕಾರಿ ಸದಸ್ಯರುಗಳು , 
(6) ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪಟ್ಟಣ ಮಾರಾಟ ಸಮಿತಿಯ ಅಧ್ಯಕ್ಷರಾಗಿರತಕ್ಕದ್ದು. 
(i) ಸಂಬಂಧಪಟ್ಟ ತಹಸೀಲ್ದಾರರು. 
(i) ಸಂಬಂಧಪಟ್ಟ ಪೋಲಿಸ್ ಇನ್ಸ್‌ಪೆಕ್ಟರ್‌, ಮತ್ತು 
(iv) ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ 

ಎಂಜಿನಿಯರ್‌. 
ಅಧ್ಯಕ್ಷರು ನಿರ್ಧರಿಸಬಹುದಾದಂತೆ ಒಬ್ಬ ಸರ್ಕಾರ ಸದಸ್ಯ ಸಮಿತಿಯ ಕಾರ್ಯದರ್ಶಿಯಾಗಿ 

ಕಾರ್ಯನಿರ್ವಹಿಸತಕ್ಕದ್ದು . 
( ಬಿ) ಸರ್ಕಾರೇತರ ಸದಸ್ಯರುಗಳು, 
( ) ಅವರಲ್ಲಿ ಚುನಾಯಿತಿಗೊಂಡ ಸ್ಥಳೀಯ ಪ್ರಾಧಿಕಾರದ ಸದಸ್ಯ , 
(i) ಬೀದಿ ವ್ಯಾಪಾರ ಚಟುವಟಿಕೆಯನ್ನು ನಡೆಸುತ್ತಿರುವವರು ತಮ್ಮಿಂದ ಚುನಾಯಿತಗೊಂಡ ಬೀದಿ 

ವ್ಯಾಪಾರಿಗಳ ನಾಲ್ಕು ಪ್ರತಿನಿಧಿಗಳು, 
ಪಟ್ಟಣ ಮಾರಾಟ ಸಮಿತಿ, ಬೀದಿ ವ್ಯಾಪಾರಗಳ ಚುನಾವಣೆಯನ್ನು ನಡೆಸುತ್ತಿರುವಾಗ, ಪಟ್ಟಣ 
ಪಂಚಾಯಿತಿಯು ಅದು ಹಾಗೆಂದು ಭಾವಿಸಿದರೆ, ಸರದಿ ಸುತ್ತಿನ ಆಧಾರದ ಮೇಲೆ ಅನುಸೂಚಿತ ಜಾತಿ, 
ಅನುಸೂಚಿತ ಬುಡಕಟ್ಟು ಇತರ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ವಿಕಲಚೇತನ 

ವ್ಯಕ್ತಿಗಳನ್ನು ಪ್ರತಿನಿಧಿಸಲು ಸ್ಥಾನಗಳ ಸಂಖ್ಯೆಯನ್ನು ನಿರ್ಧರಿಸತಕ್ಕದ್ದು. 
( ) ಮಹಿಳೆಯರಿಗಾಗಿ ಮೂರನೇ ಒಂದರಷ್ಟರ ಪ್ರಾತಿನಿಧ್ಯವನ್ನು ಖಚಿತಪಡಿಸುವುದಕ್ಕಾಗಿ, ಪಟ್ಟಣ ಮಾರಾಟ 

ಸಮಿತಿಯು ಪ್ರತಿಯೊಂದು ಚುನಾವಣೆಗೆ ಮುಂಚೆ ಮುಕ್ತ ಪ್ರವರ್ಗ ಸ್ಥಾನಗಳ ಸಂಖ್ಯೆಯನ್ನು 

ನಿರ್ಧರಿಸತಕ್ಕದ್ದು , ಮೀಸಲಿರಿಸಿದ ಸ್ಥಾನವನ್ನು ಮಹಿಳಾ ಅಭ್ಯರ್ಥಿಯಿಂದ ಮಾತ್ರ ಪ್ರತಿನಿಧಿಸತಕ್ಕದ್ದು. 
(1) ಮಾರುಕಟ್ಟೆ ಮತ್ತು ವ್ಯಾಪಾರ ಸಂಘಗಳ ಒಬ್ಬ ಸದಸ್ಯ , 
(i) ಸರ್ಕಾರೇತರ ಸಂಘಟನೆಗಳ ಒಬ್ಬ ಸದಸ್ಯ , ಮತ್ತು 
(ii) ನಗರ ಅಥವಾ ಸಂದರ್ಭಾನುಸಾರ, ಪಟ್ಟಣದ ರಾಷ್ಟ್ರೀಕೃತ ಮುಖ್ಯ ಬ್ಯಾಂಕ್‌ನ ಒಬ್ಬ ಪ್ರತಿನಿಧಿ. 

(2) ಸರ್ಕಾರೇತರ ಸದಸ್ಯರುಗಳನ್ನು ಐದನೇ ನಿಯಮದಲ್ಲಿ ಹೇಳಲಾದ ಕಾರ್ಯವಿಧಾನದಂತೆ ಚುನಾಯಿಸತಕ್ಕದ್ದು 
ಅಥವಾ ಆಯ್ಕೆ ಮಾಡತಕ್ಕದ್ದು . 

(3) ಮೀಸಲಾತಿಯ ಶೇಕಡವಾರನ್ನು ರಾಜ್ಯಸರ್ಕಾರದ ಮಾರ್ಗಸೂಚಿಯ ಅನುಸಾರದಂತೆ ಅನುಸರಿಸತಕ್ಕದ್ದು. 


( 4) ( ಎ) ಮೂರು ಲಕ್ಷ ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಪಾಲಿಕೆಗಳಲ್ಲಿ ಪ್ರತಿ 
ಒಂದು ಲಕ್ಷದ ಜನಸಂಖ್ಯೆಗೆ ಉಪ ಪಟ್ಟಣ ವ್ಯಾಪಾರ ಸಮಿತಿಯನ್ನು ರಚಿಸತಕ್ಕದ್ದು ಅಥವಾ ಅದರ ಭಾಗವಾಗಿ ಈ 
ಮುಂದಿನದನ್ನು ಒಳಗೊಳ್ಳತಕ್ಕದ್ದು ಎಂದರೆ, 

ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಮೂಲಕ ಅಧ್ಯಕ್ಷರು 
ನಾಮನಿರ್ದೇಶನಗೊಂಡ ಜಂಟಿ ಆಯುಕ್ತರು ಅಥವಾ ಕಂದಾಯ ಅಧಿಕಾರಿ 
ಸ್ಥಳೀಯ ಪ್ರಾಧಿಕಾರದ ಮೂಲಕ ನಾಮನಿರ್ದೇಶನಗೊಂಡ ಸ್ಥಳೀಯ ಸದಸ್ಯ 
ಪ್ರಾಧಿಕಾರದ ವೈದ್ಯಾಧಿಕಾರಿ 
ಸ್ಥಳೀಯ ಪ್ರಾಧಿಕಾರದ ಮೂಲಕ ನಾಮನಿರ್ದೇಶನಗೊಂಡ ಸಂಬಂಧಪಟ್ಟ ಸದಸ್ಯ 
ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ 
ಸ್ಥಳೀಯ ಪ್ರಾಧಿಕಾರದ ಪರಿಸರ ಎಂಜಿನಿಯರ್ 
ಪೊಲೀಸ್ ಇಲಾಖೆಯ ಪ್ರತಿನಿಧಿ 

ಸದಸ್ಯ 
ಎನ್‌ಜಿಓ | ಸಿಬಿಓ ನ ಪ್ರತಿನಿಧಿ 

ಸದಸ್ಯ 
ವ್ಯಾಪಾರಿ ಸಂಸ್ಥೆಯ ಪ್ರತಿನಿಧಿಗಳು 

ಸದಸ್ಯ 
ಬೀದಿ ವ್ಯಾಪಾರಿಗಳ ಪ್ರತಿನಿಧಿಗಳು 
9. | ಆಯುಕ್ತರ ಮೂಲಕ ನಾಮನಿರ್ದೇಶನಗೊಂಡ ಒಬ್ಬ ಕಂದಾಯ ಅಧಿಕಾರಿ ಸದಸ್ಯ ಕಾರ್ಯದರ್ಶಿ 


ಸದಸ್ಯ 


ಸದಸ್ಯ 


( ಬಿ) ಉಪ ಪಟ್ಟಣ ವ್ಯಾಪಾರ ಸಮಿತಿಯ ಪ್ರಕಾರ್ಯಗಳನ್ನು ಈ ಮುಂದಿನ ಪ್ರಕಾರ್ಯಗಳಂತೆ 
ನಿರ್ವಹಿಸತಕ್ಕದ್ದು, ಎಂದರೆ , 

(1) ಬೀದಿ ವ್ಯಾಪಾರಿಗಳಿಗೆ ಸ್ಥಳವನ್ನು ಹಂಚಿಕೆ ಮಾಡುವುದು. 
(2) ಬೀದಿ ವ್ಯಾಪಾರಿಗಳಿಗೆ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವುದು. 
(3) ಬೀದಿ ವ್ಯಾಪಾರಿಗಳಿಗಾಗಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವುದು. 
(4) ಘನ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಬೀದಿ ವ್ಯಾಪಾರಿಗಳಿಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು 

ಆಯೋಜಿಸುವುದು. 
(5) ರಾಜ್ಯ ಸರ್ಕಾರವು ಒದಗಿಸಿದ ವಿವಿಧ ಸೌಲಭ್ಯ ಕ್ರೋಡೀಕರಿಸಿ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ 

ಕಲ್ಪಿಸುವುದು. 
4 . ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ. - (1) 3ನೇ ನಿಯಮದಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ , ರಾಜ್ಯ ಸರ್ಕಾರವು 
ಬೀದಿ ವ್ಯಾಪಾರಿಗಳ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದಂತೆ ಮತ್ತು ಬೀದಿ ವ್ಯಾಪಾರಿಗಳ ಪ್ರತಿನಿಧಿಗಳ ಚುನಾವಣೆಯನ್ನು 
ಅಂಥ ಸಮೀಕ್ಷೆಯ ಆಧಾರದ ಮೇಲೆ ನಡೆಸಿರುವಂತೆ ಅಂಥ ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರಕ್ಕೆ ಅಂಥಹ 
ಸಮಯದವರೆಗೆ ಸಮಿತಿಯನ್ನು ರಚಿಸತಕ್ಕದ್ದು, ರಾಜ್ಯ ಸರ್ಕಾರವು ಈ ಉದ್ದೇಶಕ್ಕಾಗಿ ಅಧಿನಿಯಮದಲ್ಲಿ ನಮೂದಿಸಲಾದ 
ವಿವಿಧ ಪ್ರವರ್ಗಗಳ ಪಟ್ಟಣ ಮಾರಾಟ ಸಮಿತಿಯ ಎಲ್ಲಾ ಸದಸ್ಯರನ್ನು ನಾಮನಿರ್ದೇಶನ ಮಾಡತಕ್ಕದ್ದು . 

( 2) (1) ನೇ ಉಪ- ನಿಯಮದ ಮೇರೆಗೆ ಪಟ್ಟಣ ಮಾರಾಟ ಸಮೀತಿಗೆ ಬೀದಿ ವ್ಯಾಪಾರಿಗಳು 
ನಾಮನಿರ್ದೇಶನವು, ಪಟ್ಟಣ ಮಾರಾಟ ಸಮಿತಿಯನ್ನು ರಚಿಸುವುದಕ್ಕಾಗಿ ನಗರ ಅಥವಾ ಪಟ್ಟಣದಲ್ಲಿ ಬೀದಿ 
ವ್ಯಾಪಾರಿಯಾಗಿ ವ್ಯಕ್ತಿಯ ಸ್ಥಾನಮಾನ ಆರು ತಿಂಗಳುಗಳಿಗೂ ಹೆಚ್ಚು ಹಳೆಯದಾದ ಕೆಲವು ದಸ್ತಾವೇಜನ್ನು 
ದೃಡಪಡಿಸುವುದರ ಮೇಲೆ ಆಧಾರವಾಗಿರತಕ್ಕದ್ದು. 

(3) (1) ನೇ ಉಪನಿಯುಮದ ಮೇರೆಗೆ ರಚಿಸಲಾದ ಪಟ್ಟಣ ಮಾರಾಟ ಸಮಿತಿಯ ಅವಧಿಯು ಒಂದು 
ವರ್ಷಕ್ಕಿಂತ ಹೆಚ್ಚಿರತಕ್ಕದ್ದಲ್ಲ. ಪಟ್ಟಣ ವ್ಯಾಪಾರ ಸಮಿತಿಗೆ ಬೀದಿ ವ್ಯಾಪಾರಿಗಳ ಚುನಾವಣೆ ನಡೆಯುವಂತೆ ಯಾವುದು 
ಮುಂಚಿತವೋ ಅಂಥ ಸಮಯದವರೆಗೆ ನಡೆಯತಕ್ಕದ್ದು. 

5 . ಅಧಿಕಾರೇತರ ಸದಸ್ಯರನ್ನು ಚುನಾಯಿಸುವ ಅಥವಾ ಆಯ್ಕೆ ಮಾಡುವ ವಿಧಾನ.- (1) ಸ್ಥಳೀಯ 
ಪ್ರಾಧಿಕಾರದ ನಿಗಮ ಅಥವಾ ಪರಿಷತ್ತು, ಪಟ್ಟಣ ವ್ಯಾಪರ ಸಮೀತಿಗೆ ನಾಮನಿರ್ದೇಶಿಸಲು ಬೇಕೆಂದು ಸ್ಥಳೀಯ 
ಪ್ರಾಧಿಕಾರದ ಒಬ್ಬ ಸದಸ್ಯರನ್ನು ತೀರ್ಮಾನಿಸತಕ್ಕದ್ದು. 


( 2) ನಿರ್ಣಯದ ಮೂಲಕ ಸ್ಥಳೀಯ ಪ್ರಾಧಿಕಾರವು ಬೀದಿ ವ್ಯಾಪಾರಿಗಳ ಸಂಘಗಳು , ಮಾರುಕಟ್ಟೆ ಮತ್ತು 
ವ್ಯಾಪಾರ ಸಂಘ, ಸರ್ಕಾರೇತರ ಸಂಘ ಸಂಸ್ಥೆ , ಸಮುದಾಯ ಆಧಾರಿತ ಸಂಘ, ನಿವಾಸಿಗಳ ಸಂಘ ಇತ್ಯಾಧಿಗಳಿಂದ 
ಸದಸ್ಯರ ನಾಮನಿರ್ದೇಶನ ವಿಧಾನದಿಂದ ಮುಂದಿನ ಯಾವುದೇ ಒಂದು ಪ್ರಕ್ರಿಯೆಯನ್ನು ಅನುಸರಿಸುವದರ ಮೂಲಕ 
ತೀರ್ಮಾನಿಸಬಹುದು. 
( ಎ) ಪಟ್ಟಣ ವ್ಯಾಪಾರ ಸಮಿತಿಯ ಸರ್ಕಾರೇತರ ಸದಸ್ಯರಿಗೆ ಮತಪತ್ರದ ಆಧಾರದಲ್ಲಿ ಚುನಾವಣೆ 

ನಿರ್ಧರಿಸುವಲ್ಲಿ ಸ್ಥಳೀಯ ಪ್ರಾಧಿಕಾರದ ಚುನಾಯಿತ ಪ್ರತಿನಿಧಿಗೆ ಸಾಮಾನ್ಯವಾಗಿ ಅಳವಡಿಸಿಕೊಳ್ಳಲಾದ ಈ 
ಮುಂದಿನ ಪ್ರಕ್ರಿಯನುಸಾರ ಜಿಲ್ಲಾಧಿಕಾರಿಗಳು ಅಥವಾ ಅವರ ಪ್ರತಿನಿಧಿಗಳು ಸಂಸ್ಥೆವಾರು 

ಚುನಾವಣೆಯನ್ನು ನಡೆಸತಕ್ಕದ್ದು . 
( ಬಿ) ಅದನ್ನು ಚೀಟಿ ಎತ್ತುವ ಮೂಲಕ ಆಯ್ಕೆಯನ್ನು ನಿರ್ಧರಿಸಬೇಕಾಗಿದ್ದಲ್ಲಿ, ಈ ಮುಂದಿನ 

ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು ಎಂದರೆ: 
(6) ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯತ್ವಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸುವುದಕ್ಕಾಗಿ ಅದರ ಜಾಲತಾಣ/ 

ವೆಬ್‌ಸೈಟ್‌ನಲ್ಲಿ ಮತ್ತು ಆ ಯಾವುದೇ ಎರಡು ಪ್ರಮುಖ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಸ್ಥಳೀಯ ಪ್ರಾಧಿಕಾರ 
ನೋಟೀಸನ್ನು ಪ್ರಕಟಿಸತಕ್ಕದ್ದು, ಸ್ಥಳೀಯ ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯೊಳಗಿನ ಸ್ಥಳೀಯ ಮಾರುಕಟ್ಟೆ 
ಅಥವಾ ಮಾರುಕಟ್ಟೆಗಳಲ್ಲಿ ಯಾವುದೇ ಎದ್ದು ಕಾಣುವ ಸ್ಥಳದಲ್ಲಿ ಸಹಆ ನೋಟೀಸಿನ ಪ್ರತಿಯನ್ನು 

ಪ್ರದರ್ಶಿಸತಕ್ಕದ್ದು. 
(i) ಪ್ರಕಟಗೊಂಡ ಅಂಥ ನೋಟೀಸು, ಇತರ ವಿಷಯಗಳೊಂದಿಗೆ, ಪ್ರಕಟಣೆಯ ದಿನಾಂಕ, ಅರ್ಜಿಯ 

ನಮೂನೆ, ಅಭ್ಯರ್ಥಿಯ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವ 

ವಿಧಾನಗಳನ್ನು ಒಳಗೊಂಡಿರತಕ್ಕದ್ದು. 
(iii) ಸಮಿತಿಯ ಸದಸ್ಯತ್ವಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸುವುದಕ್ಕಾಗಿ ಇರುವ ಕೊನೆಯ ದಿನಾಂಕಕ್ಕಿಂತ ಮೂವತ್ತು 

ದಿನಗಳ ಮುಂಚಿತವಾಗಿಯೇ ನೋಟೀಸನ್ನು ಪ್ರಕಟಿಸತಕ್ಕದ್ದು. 
(iv ) ಬೀದಿ ವ್ಯಾಪಾರಿಗಳ ಯಾವುದೇ ಸಂಘದ, ಮಾರುಕಟ್ಟೆ ಸಂಘದ, ವ್ಯಾಪಾರಿ ಸಂಘ , ಸರ್ಕಾರೇತರ 

ಸಂಘಟನೆಗಳ ಮತ್ತು ಸಮುದಾಯ ಆಧಾರಿತ ಸಂಘಟನೆಯ ಮತ್ತು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ 
ಸದಸ್ಯನಾಗಿರುವ ಯಾರೇ ವ್ಯಕ್ತಿಯು, ಸಮಿತಿಯ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಅರ್ಹನಾಗಿರುತ್ತಾನೆ. 
ಪರಂತು, ಅಂಥ ವ್ಯಕ್ತಿಯು ಹದಿನೆಂಟು ವರ್ಷ ವಯಸ್ಸನ್ನು ಪೂರ್ಣಗೊಳಿಸಿರಬೇಕು ಮತ್ತು ಸಾರ್ವತ್ರಿಕ 
ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಸಮರ್ಥವೆಂದು ಘೋಷಿಸಿ ಯಾವುದೇ ಕ್ರಿಮಿನಲ್ ಅಪರಾಧಕ್ಕಾಗಿ 
ಯಾವುದೇ ಕಾನೂನು ನ್ಯಾಯಾಲಯದಿಂದ ಅಪರಾಧಿ ಎಂದು ನಿರ್ಣೀತನಾಗಿರಬಾರದು. 
ಸ್ಥಳೀಯ ಪ್ರಾಧಿಕಾರವು ಅರ್ಜಿದಾರನ ವಿವರಗಳಿಗೆ ಸಂಬಂಧಪಟ್ಟವುಗಳನ್ನು ಮತ್ತು ಕೆಲಸದ ಅನುಭವದ 
ವಿವರಗಳನ್ನು , ಅದರಲ್ಲೂ ನಿರ್ದಿಷ್ಟವಾಗಿ ಅನೌಪಚಾರಿಕ ಮಾರುಕಟ್ಟೆಯ ಕ್ಷೇತ್ರದಲ್ಲಿ ಅಥವಾ ಸ್ಥಳೀಯ 
ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯೊಳಗಿನ ಮಾರುಕಟ್ಟೆಗಳ ಮತ್ತು ಬೀದಿ ವ್ಯಾಪಾರಿಗಳ ಮಾಹಿತಿಯನ್ನು 
ಕೋರಬಹುದು ಮತ್ತು ಅದು ಸೂಕ್ತವೆಂದು ಭಾವಿಸಬಹುದಾದಂಥ ಇತರ ಮಾಹಿತಿಗಳನ್ನು ಸಹ 

ಕೋರಬಹುದು. 
( vi) ಸ್ಥಳೀಯ ಪ್ರಾಧಿಕಾರ, ಅಂಥ ಅರ್ಜಿಗಳನ್ನು ಸ್ವೀಕರಿಸಿದ ಮೇಲೆ, ಪ್ರತಿಯೊಂದು ಅರ್ಜಿಗೆ ಒಂದು ವಿಶಿಷ್ಟ 

ಸಂಖ್ಯೆಯನ್ನು ಹಂಚಿಕೆ ಮಾಡತಕ್ಕದ್ದು ಮತ್ತುಹಾಗೆ ಹಂಚಿಕೆ ಮಾಡಿದ ಪ್ರತಿಯೊಬ್ಬ ಅರ್ಜಿದಾರನಿಗೆ ಅದನ್ನು 

ತಿಳಿಸತಕ್ಕದ್ದು, ಮತ್ತು 
( vi) ನಿರ್ದಿಷ್ಟ ಪ್ರವರ್ಗಕ್ಕಾಗಿ ಅಗತ್ಯಪಡಿಸಿದ ಸಂಖ್ಯೆಗಳಿಗಿಂತ ಹೆಚ್ಚಿನ ಸಂಖ್ಯೆಯ ಅರ್ಜಿಗಳನ್ನು 

ಸ್ವೀಕರಿಸಿದ್ದರೆ ಸ್ಥಳೀಯ ಪ್ರಾಧಿಕಾರ ಲಾಟರಿ ಎತ್ತುವ ಆಧಾರದ ಮೇಲೆ ಸದಸ್ಯರನ್ನು ಆಯ್ಕೆ ಮಾಡತಕ್ಕದ್ದು. 
ಅಂಥ ಲಾಟರಿ ಎತ್ತುವ ಅಥವಾ ಹೆಚ್ಚು ಅನುಭವದ ಆಧಾರದ ಮೇಲೆ ಹಿತಾಸಕ್ತಿ ಹೊಂದಿರುವ 

ಪಕ್ಷಕಾರರ ಹಾಜರಾತಿಯನ್ನು ನಡೆಸತಕ್ಕದ್ದು. 
( 3 ) ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರುಗಳಿಗಾಗಿ ಚುನಾವಣೆಯನ್ನು ಬೀದಿ ವ್ಯಾಪಾರಿಗಳಿಂದ ಈ 
ನಿಯಮಗಳಿಗೆ ಸೇರಿಸಿದ ಅನುಸೂಚಿಯಲ್ಲಿ ಉಪಬಂಧಿಸಿದ ರೀತಿಯಲ್ಲಿ ನಡೆಸತಕ್ಕದ್ದು. 

(4) ಸಮಿತಿಗೆ ರಾಷ್ಟ್ರೀಯ ಪ್ರಮುಖ ಬ್ಯಾಂಕ್‌ ಸದಸ್ಯರಾಗಿ ಅದರ ನೌಕರರ ಒಬ್ಬರನ್ನು ನಾಮ 
ನಿರ್ದೇಶಿಸತಕ್ಕದ್ದು. 


(5) ಸ್ಥಳೀಯ ಪ್ರಾಧಿಕಾರವು, ಮೇಲೆ ಹೇಳಲಾದ ಮಾಹಿತಿಯನ್ನು ಮತ್ತು ಪಟ್ಟಣ ವ್ಯಾಪಾರ ಸಮಿತಿಯ ನಾಮ 
ನಿರ್ದೇಶಿತ ಸದಸ್ಯರ ಪಟ್ಟಿಯನ್ನು ಅದರ ವೆಬ್‌ಸೈಟಿನಲ್ಲಿ ಸಮಿತಿಯ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಕೊನೆಯ 
ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ಪ್ರಕಟಿಸತಕ್ಕದ್ದು . 

(6) ಪಟ್ಟಣ ವ್ಯಾಪಾರ ಸಮಿತಿಯ ರಚನೆಯನ್ನು ( ಸರ್ಕಾರಿ ಮತ್ತು ಸರ್ಕಾರೇತರ ಸದಸ್ಯರುಗಳು ಇಬ್ಬರನ್ನು) 
ಅಧಿಕೃತ ರಾಜ್ಯ ಪತ್ರದಲ್ಲಿ ರಾಜ್ಯ ಸರ್ಕಾರ ಪ್ರಕಟಿಸತಕ್ಕದ್ದು. 

6. ಪಟ್ಟಣ ವ್ಯಾಪಾರ ಸಮಿತಿಯ ಕಾಲಾವಧಿ - (1) ಪಟ್ಟಣ ವ್ಯಾಪಾರ ಸಮಿತಿಯ ಅವಧಿಯು, ಅದರ ರಚನೆಯಾದ 
ದಿನಾಂಕದಿಂದ ಮೂರು ವರ್ಷಗಳ ಅವಧಿಯಾಗಿರತಕ್ಕದ್ದು . 

(2) ಪಟ್ಟಣ ವ್ಯಾಪಾರ ಸಮಿತಿಯ ಹೊಸದಾಗಿ ರಚನೆಯಾಗುವ ಕಾರ್ಯವಿಧಾನವು ಅಸ್ತಿತ್ವದಲ್ಲಿರುವ 
ಸಮಿತಿಯ ಅವಧಿ ಮುಕ್ತಾಯವಾಗುವ ಮುಂಚೆ ಪೂರ್ಣಗೊಳ್ಳತಕ್ಕದ್ದು. 

7. ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರನ್ನು ತೆಗೆದುಹಾಕುವುದು. ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ , ಪಟ್ಟಣ 
ಮಾರಾಟ ಸಮಿತಿಯ ಯಾರೇ ಸದಸ್ಯರುಗಳು ಸತತವಾಗಿ ಅಧಿನಿಯಮ ಅಥವಾ ನಿಯಮಗಳ ಮೂಲಕ ಅಥವಾ ಅವುಗಳ 
ಮೇರೆಗೆ ಆತನಿಗೆ ವಹಿಸಿದ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ತಪ್ಪಿದರೆ ಅಥವಾ ಸಮಿತಿಯು ನೀಡಿದ ಅಧಿಕಾರಗಳನ್ನು 
ಮೀರಿದರೆ ಅಥವಾ ದುರುಪಯೋಗಪಡಿಸಿಕೊಂಡರೆ , ಆಗ, ರಾಜ್ಯ ಸರ್ಕಾರವು ಆದೇಶದ ಮೂಲಕ ಅಂಥ ಸದಸ್ಯನನ್ನು 
ಪಟ್ಟಣ ಮಾರಾಟ ಸಮಿತಿಯ ಸದಸ್ಯತ್ವದಿಂದ ತೆಗೆದುಹಾಕಬಹುದು: 

ಸದಸ್ಯತ್ವದಿಂದ ತೆಗೆದುಹಾಕುವ ಆದೇಶವನ್ನು ಹೊರಡಿಸುವ ಮೊದಲು, ಅಂಥ ಸದಸ್ಯನಿಗೆ ಅಹವಾಲನ್ನು 
ಹೇಳಿಕೊಳ್ಳಲು ಒಂದು ಯುಕ್ತ ಅವಕಾಶವನ್ನು ನೀಡತಕ್ಕದ್ದು. 

8. ಖಾಲಿ ಹುದ್ದೆಯನ್ನು ಭರ್ತಿ ಮಾಡುವ ವಿಧಾನ.- ಯಾವುದೇ ಸದಸ್ಯನ ರಾಜೀನಾಮೆ , ಮರಣ, 
ತೆಗೆದುಹಾಕುವಿಕೆಯ ಕಾರಣದಿಂದ ಅಥವಾ ಯಾವುದೇ ಇತರ ಕಾರಣಕ್ಕಾಗಿ ಅಸ್ಥಿತ್ವರುವ ಪಟ್ಟಣ ಮಾರಾಟ ಸಮಿತಿಯಲ್ಲಿ 
ಯಾವುದೇ ಖಾಲಿ ಹುದ್ದೆ ಉಂಟಾದಲ್ಲಿ, ಅದನ್ನು 5ನೇ ನಿಯಮಗಳಲ್ಲಿ ಹೇಳಲಾದ ಅದೇ ಪ್ರಕ್ರಿಯೆ ಅನುಸಾರ ಅಂಥ 
ಖಾಲಿ ಹುದ್ದೆಗಳನ್ನು ತುಂಬಲು ಅನುಸರಿಸತಕ್ಕದ್ದು. 

9. ಪಟ್ಟಣ ಮಾರಾಟ ಸಮಿತಿಯ ಸಭೆಯ ಪ್ರಕ್ರಿಯೆ.-(1) ಪಟ್ಟಣ ಮಾರಾಟ ಸಮಿತಿಯು ಅದರ ಮೊದಲ 
ಸಭೆಯಲ್ಲಿ, ಅದರ ವ್ಯವಹಾರಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ವಿವಿಧ ಪ್ರಕ್ರಿಯಾಂಶಗಳನ್ನು ಕುರಿತು ನಿರ್ಧರಿಸತಕ್ಕದ್ದು. 

( 2) ಸಭೆಯ ಸಮಯ ಮತ್ತು ಸ್ಥಳವನ್ನು ಅಧ್ಯಕ್ಷರು ನಿರ್ಧರಿಸತಕ್ಕದ್ದು. 

(3) ಸದಸ್ಯ ಕಾರ್ಯದರ್ಶಿಯು ನಿಗದಿತ ಸಭೆ ನಡೆಯುವ ಏಳು ದಿನಗಳ ಮುಂಚಿತವಾಗಿ ನಿಗದಿಪಡಿಸಿದ 
ಸಭೆಯ ನೋಟೀಸನ್ನು ನೀಡತಕ್ಕದ್ದು. 

( 4) ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯಗಳ ಕಾರ್ಯಸೂಚಿಯನ್ನು ಸದಸ್ಯರಿಗೆ ಕಳುಹಿಸತಕ್ಕದ್ದು ಮತ್ತು 
ಅಧಿಕೃತವಾಗಿ ಗೊತ್ತುಪಡಿಸಿದ ಜಾಲತಾಣದಲ್ಲಿ ಅದನ್ನು ಪ್ರಕಟಿಸತಕ್ಕದ್ದು. ಪ್ರತಿಯೊಂದು ಕಾರ್ಯಸೂಚಿ ವಿಷಯಾಂಶದ 
ಜೊತೆಗೆ ಆಡಳಿತ ಮಂಡಳಿಯು ಮಾಡಿದ ಸ್ಪಷ್ಟ ಶಿಫಾರಸ್ಸು ಯಾವುದಾದರೂ ಇದ್ದರೆ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ವ್ಯಕ್ತಪಡಿಸಿ ಸವಿವರವಾದ ಒಂದು ಟಿಪ್ಪಣಿಯನ್ನು ನೀಡತಕ್ಕದ್ದು . ಟಿಪ್ಪಣಿಗಳನ್ನು ಒಳಗೊಂಡ ಕಾರ್ಯಸೂಚಿ ಪತ್ರಗಳು 
ಸ್ಥಳೀಯ ಭಾಷೆಯಲ್ಲಿರತಕ್ಕದ್ದು. 

(5) ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆಯ ಮೂರನೇ ಎರಡರಷ್ಟು ಸದಸ್ಯರಿಂದ ಸಭೆಯ ಅವಶ್ಯ ಸಂಖ್ಯೆ 
(ಕೋರಂ) ಆಗಿರತಕ್ಕದ್ದು. 

( 6) ಸಭೆಯಲ್ಲಿ ಹಾಜರಿರುವ ಸದಸ್ಯರ ಬಹುಮತದ ಆಧಾರದ ಮೇಲೆ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕದ್ದು. 

(7) ಅವಶ್ಯ ಸಂಖ್ಯೆ (ಕೋರಂ) ಇಲ್ಲದಿರುವಲ್ಲಿ ಯಾವುದೇ ಸಭೆಯನ್ನು ನಡೆಸತಕ್ಕದ್ದಲ್ಲ ಮತ್ತು ಅವಶ್ಯ ಸಂಖ್ಯೆ 
(ಕೋರಂ) ಇಲ್ಲದಿರುವಲ್ಲಿ ಸಭೆಯನ್ನು ಮಂದೂಡತಕ್ಕದ್ದು . 

(8) ಸಭೆಯ ನಡವಳಿಗಳಿಗೆ ಅಧ್ಯಕ್ಷರು ಸಹಿ ಮಾಡತಕ್ಕದ್ದು ಮತ್ತು ಸ್ಥಿರೀಕರಣಕ್ಕಾಗಿ ಸಮಿತಿಯ ತರುವಾಯದ 
ಸಭೆಯಲ್ಲಿ ಮಂಡಿಸತಕ್ಕದ್ದು. 

(9) ಸಭೆಯ ನಡವಳಿಗಳನ್ನು ಸ್ಥಳೀಯ ನಿಕಾಯದ/ಸಂಸ್ಥೆಯ ಜಾಲತಾಣದಲ್ಲಿ (website ) ಪ್ರಕಟಿಸತಕ್ಕದ್ದು 
ಅಥವಾ ಪಟ್ಟಣ ಮಾರಾಟ ಸಮಿತಿಯು ತನ್ನ ಸ್ವಂತ ಜಾಲತಾಣವನ್ನು (website ) ಹೊಂದಲು ನಿರ್ಧರಿಸಬಹುದು. 

(10) ಸಮಿತಿಯ ಸಭೆಯನ್ನು ಕಡೇ ಪಕ್ಷ ಪ್ರತಿ ಎರಡು ತಿಂಗಳುಗಳಿಗೊಮ್ಮೆ ನಡೆಸತಕ್ಕದ್ದು . 

( 11) ಹೊಸದಾಗಿ ರಚಿಸಿದ ಸಮಿತಿಯ ಮೊದಲ ಸಭೆಯನ್ನು, ಅದನ್ನು ರಚಿಸಿದ ದಿನಾಂಕದಿಂದ ಹದಿನೈದು 
ದಿನಗಳ ಒಳಗಾಗಿ ನಿಗದಿಪಡಿಸಿ 


% 


10. ಸದಸ್ಯರ ಅನರ್ಹತೆ - ಪಟ್ಟಣ ಮಾರಾಟ ಸಮಿತಿಯ ಸದಸ್ಯನ ಗೈರುಹಾಜರಿ ರಜೆ ಮತ್ತು ಅನರ್ಹತೆಯನ್ನು ಈ 
ಮುಂದಿನ ರೀತಿಯಲ್ಲಿ ನಿರ್ಧರಿಸತಕ್ಕದ್ದು, ಎಂದರೆ: 
(1) ತುರ್ತು ಸಂದರ್ಭದಲ್ಲಿ ಒಬ್ಬ ಸದಸ್ಯ ಸಮಿತಿಯ ಅಧ್ಯಕ್ಷರ ಪೂರ್ವಾನುಮೋದನೆಯೊಂದಿಗೆ ಸಭೆಗೆ 

ಗೈರುಹಾಜರಾಗಬಹುದು. 
( 2) ( ಎ) ಸದಸ್ಯನು ಅನುಮತಿಯಿಲ್ಲದೆ ಮೂರು ನಿರಂತರ ಸಭೆಗಳಿಗೆ ಗೈರುಹಾಜರಾದಾಗ, ಅಧ್ಯಕ್ಷರು 

ಸಭೆಗಳಿಗೆ ಆತನು ಗೈರುಹಾಜರಾಗಿದ್ದಕ್ಕಾಗಿ ಕಾರಣಗಳನ್ನು ಎರಡು ವಾರಗಳ ಒಳಗಾಗಿ ವಿವರಿಸಲು ಅಂಥ 
ಸದಸ್ಯನಿಗೆ ಕಾರಣ ತೋರಿಸುವ ನೋಟೀಸನ್ನು ನೀಡತಕ್ಕದ್ದು. ಅಂಥ ಸದಸ್ಯನು ತೃಪ್ತಿಕರ ವಿವರಣೆ 
ಕಾರಣವನ್ನು ನೀಡಿದರೆ , ಆತನಿಗೆ ಎಚ್ಚರಿಕೆ ನೀಡುವುದರೊಂದಿಗೆ ಸದಸ್ಯನಾಗಿ ಮುಂದುವರಿಯಬಹುದು; 
( ಬಿ ) ಸಭೆಗಳಿಗೆ ತಾನು ಗೈರುಹಾಜರಾಗಿದ್ದಕ್ಕಾಗಿ ಅಂಥ ಸದಸ್ಯನು ಯಾವುದೇ ತೃಪ್ತಿಕರ ಕಾರಣವನ್ನು 
ನೀಡಲು ವಿಫಲನಾದಲ್ಲಿ ಅಥವಾ ಗೊತ್ತುಪಡಿಸಿದ ಅವಧಿಯೊಳಗಾಗಿ ಕಾರಣವನ್ನು ತೋರಿಸಿ ಉತ್ತರ 
ನೀಡದಿದ್ದಲ್ಲಿ, ಸಮಿತಿಯ ಆತನ ಸದಸ್ಯತ್ವವು ಕೊನೆಗೊಳ್ಳತಕ್ಕದ್ದು ಮತ್ತು ಅಂಥ ಸದಸ್ಯತ್ವವನ್ನು 

ಕೊನೆಗೊಳಿಸುವ ಆದೇಶವನ್ನು ಪಟ್ಟಣ ಮಾರಾಟ ಸಮಿತಿಯು ಅಂಥ ಸದಸ್ಯನಿಗೆ ತಿಳಿಸತಕ್ಕದ್ದು. 
(3) ಯಾವುದೇ ಆಪರಾಧಿಕ (ಕ್ರಿಮಿನಲ್) ಚಟುವಟಿಕೆಯಲ್ಲಿ ಅಪರಾಧಿ ಎಂದು ನಿರ್ಣಯಿಸಿದ್ದರೆ ಯಾರೇ 

ಸದಸ್ಯನು ಸಮಿತಿಯ ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ಳತಕ್ಕದ್ದು. 
( 4) ಸಮಿತಿಯ ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ಳುವ ಯಾರೇ ಸದಸ್ಯನು , ಪದದಿಂದ ತೆಗೆದುಹಾಕುವ 

ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಒಂದು ತಿಂಗಳ ಒಳಗಾಗಿ ರಾಜ್ಯ ಸರ್ಕಾರಕ್ಕೆ ಅಪೀಲನ್ನು 
ಸಲ್ಲಿಸಬಹುದು. ಎರಡೂ ಪಕ್ಷಕಾರರಿಗೆ ಅಹವಾಲನ್ನು ಹೇಳಿಕೊಳ್ಳುವ ಒಂದು ಯುಕ್ತ ಅವಕಾಶವನ್ನು 
ನೀಡಿದ ತರುವಾಯ ರಾಜ್ಯ ಸರ್ಕಾರವು ಅಪೀಲಿನ ಸಂಬಂಧದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕದ್ದು 

ಮತ್ತು ಅದರ ಬಗೆಗಿನ ಸರ್ಕಾರದ ತೀರ್ಮಾನವು ಅಂತಿಮವಾಗಿರತಕ್ಕದ್ದು . 
11 . ಸ್ಥಿತಿಗತಿ ಪತ್ರ ಮತ್ತು ಬೀದಿ ಮಾರಾಟ ಸ್ಥಿತಿಗತಿಯನ್ನು ಸ್ಥಳೀಯ ಪ್ರಾಧಿಕಾರವು ಒದಗಿಸತಕ್ಕದ್ದು.- ಪಟ್ಟಣ 
ಮಾರಾಟ ಸಮಿತಿಯು ಪ್ರಕ್ರಿಯಾ ವಿವರಗಳನ್ನು ಅಂತಿಮಗೊಳಿಸಿದ ನಂತರ, ಮತ್ತು ಅದು ನಿಯಮಿತ ವ್ಯವಹಾರಗಳನ್ನು 
ಕೈಗೆತ್ತಿಕೊಳ್ಳುವ ಮೊದಲು, ಸ್ಥಳೀಯ ಪ್ರಾಧಿಕಾರವು, ಈ ಮುಂದಿನ ವಿವರಗಳನ್ನು ಒಳಗೊಂಡ ನಗರ ಅಥವಾ ಪಟ್ಟಣದಲ್ಲಿನ 
ಬೀದಿ ಮಾರಾಟದ ಸ್ಥಿತಿಗತಿ ಕುರಿತು ಒಂದು ಸ್ಥಿತಿಗತಿ ಪತ್ರವನ್ನು ಸಮಿತಿಯ ಸದಸ್ಯರಿಗೆ ರವಾನಿಸತಕ್ಕದ್ದು , ಎಂದರೆ: 

(i) ನಕ್ಷೆಯಲ್ಲಿ ಸೂಚಿಸಿದ ನಗರ ಅಥವಾ ಪಟ್ಟಣದಲ್ಲಿ ಬೀದಿ ಮಾರಾಟ ನಡೆಯುವ ಸ್ಥಳಗಳ ವಿವರ ; 
(ii) ಈಗಾಗಲೇ ಸಮೀಕ್ಷೆಯನ್ನು ನಡೆಸಲಾಗಿದ್ದಲ್ಲಿ, ನಗರ ಅಥವಾ ಪಟ್ಟಣದಲ್ಲಿರುವ ಬೀದಿ ಮಾರಾಟಗಾರರ 

ಸಂಖ್ಯೆ , ಸಮೀಕ್ಷೆ ನಡಸದೇ ಇದ್ದಲ್ಲಿ, ಅಂದಾಜು ಬೀದಿ ಮಾರಾಟಗಾರರನ್ನು ಸೂಚಿಸುವ ಸಂಖ್ಯೆ ; 
( iii ) ಬೀದಿ ಮಾರಾಟದ ದೃಷ್ಟಿಕೋನದಿಂದ, ಬೀದಿ ಮಾರಾಟಗಾರರು ಹೆಚ್ಚಾಗಿ ತಿರುಗಾಡುವ ಪ್ರದೇಶಗಳು, 

ಕಡಿಮೆ ತಿರುಗಾಡುವ ಪ್ರದೇಶಗಳು ಮತ್ತು ಮಧ್ಯಮ ಶ್ರೇಣಿಯ ಪ್ರದೇಶಗಳ ಬಗ್ಗೆ ಮಾಹಿತಿ; 
(iv ) ಋತುಮಾನಿಕ ಬೀದಿ ಮಾರಾಟದ ಪ್ರದೇಶಗಳು, ಪ್ರತಿಷ್ಟಾಪಿತ ಮಾರುಕಟ್ಟೆ ಪ್ರದೇಶಗಳು, ರಾತ್ರಿ 

ಬಜಾರುಗಳು ನಡೆಯುವ ಪ್ರದೇಶಗಳು, ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೀದಿ 

ಮಾರಾಟಗಾರರು ತಿರುಗಾಡುವ ಸ್ಥಳಗಳ ವಿವರ. 
(v) ಮಾರಾಟ ಮಾಡಿದ ವಸ್ತುಗಳ ಪೂರ್ಣ ಪ್ರಮಾಣ 
( vi) ಸಂಚಾರದ ದೃಷ್ಟಿ ಕೋನದಿಂದ ಉಂಟಾಗುವ ಆ ಪ್ರದೇಶಗಳ ಸಮಸ್ಯೆಗಳು. 
( vii) ಆಹಾರ ಕಲಬೆರಕೆ ನಿವಾರಣೆ ಅಧಿನಿಯಮ, 1954ರ ಉಪಬಂಧಗಳ ಸಂಬಂಧಪಟ್ಟವಿವರ ನಮೂದನೆ, 

ಮತ್ತು 
( viii) ಬೀದಿ ವ್ಯಾಪಾರಿಗಳು ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಜಾಗರೂಕತೆ ಎಂದರೆ ಆರೋಗ್ಯ ಮತ್ತು 

ನೈರ್ಮಲ್ಯಗಳ ಅಂಶಗಳ ವಿವರ ನಮೂದನೆ. 
ವಿವರಣೆ:- ಸಾಧ್ಯವಾದಷ್ಟು ವಿಸ್ತರಿಸಲು ಇಂದಿನವರೆಗೆ ನಿರ್ವಹಿಸಿದ ದತ್ತಾಂಶವನ್ನು ಅಧಿಪ್ರಮಾಣೀಕರಿಸಲಾಗಿದೆ 

ಎಂಬುದನ್ನು ಖಾತರಿಪಡಿಸಿಕೊಳ್ಳಲು ಕ್ರಮವನ್ನು ತೆಗೆದುಕೊಳ್ಳಬೇಕು. ತೀರ್ಮಾನವನ್ನು ತೆಗೆದುಕೊಳ್ಳಲು 
ಸಮಿತಿಯು ಸೌಲಭ್ಯ ಕಲ್ಪಿಸಲು ಎಲ್ಲೆಗೆರೆ ದತ್ತಾಂಶ ( Line Data ) ಆಧಾರದಿಂದ ಇದು ವಾಸ್ತವಿಕವಾಗಿರುವುದು . 


ಸಮಿತಿಯು ಹಾಗೇ ಬಯಸಿದರೆ ಡಿಜಿಟಲ್ ನಮೂನೆಯಲ್ಲಿ ಈ ದತ್ತಾಂಶ ಆಧಾರಗಳನ್ನು ( Database) 

ಹಾಜರುಪಡಿಸುವುದು. 
12. ಪಟ್ಟಣ ವ್ಯಾಪಾರ ಸಮಿತಿಯ ಕರ್ತವ್ಯಗಳು - ಈ ಅಧಿನಿಯಮದ ಯಾವುದೇ ಇತರ ಉಪಬಂಧಗಳಿಗೆ 
ಬಾದಕವಾಗದಂತೆ ಪಟ್ಟಣ ವ್ಯಾಪಾರ ಸಮಿತಿಯು ಈ ಮುಂದಿನ ಪ್ರಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು 
ನೆರವೇರಿಸತಕ್ಕದ್ದು ಎಂದರೆ : 
(i) ಬೀದಿ ವ್ಯಾಪಾರಿಗಳಿಗಾಗಿ ಸಮೀಕ್ಷೆ ನಡೆಸುವುದು ಮತ್ತು ಸ್ಥಳೀಯ ಪ್ರಾಧಿಕಾರದಿಂದ ಹೊರಗೆ ಕೆಲಸ 

ಮಾಡುತ್ತಿರುವ ಅವರ ಸಾಮರ್ಥ್ಯವನ್ನು ಹೊಂದಿರುವವರನ್ನು ಸೇರಿದಂತೆ ವ್ಯಾಪಾರಿ ವಲಯಗಳ ಬಗ್ಗೆ 

ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವುದು. 
ವಿವರಣೆ:- ವ್ಯಾಪಾರಿ ವಲಯಗಳನ್ನು ನಿರ್ಧರಿಸುವುದಕ್ಕಾಗಿ, ಸಮಿತಿಯು, ಸ್ಥಳೀಯ ಪ್ರಾಧಿಕಾರದಿಂದ ಮೂಲ 

ಸಾಮಾಗ್ರಿಗಳನ್ನು ಅಥವಾ ದತ್ತಾಂಶಗಳನ್ನು ಹೊಂದಿರತಕ್ಕದ್ದು. ಉಪ ನಿಧಿಗಳು ಮತ್ತು ಯೋಜನೆಗಳು ವ್ಯಾಪಾರಿ 

ವಲಯಗಳನ್ನು ಗುರುತಿಸುವುದು . 
(ii ) ಸಮಿತಿಯು, ಪ್ರತ್ಯೇಕವಾಗಿ ವ್ಯಾಪಾರಿಗೆ ಹಂಚಿಕೆ ಮಾಡಬೇಕಾದ ವಲಯ ಅಥವಾ ಪ್ರದೇಶವನ್ನು 

ಬದಲಾವಣೆ ಮಾಡುವುದು ಅದಕ್ಕೆ ಅವಶ್ಯವೆಂದು ಪರಿಗಣಿಸಿದಲ್ಲಿ, ಯೋಜನೆಯನ್ನು ಸೂಕ್ತವಾಗಿ 
ಮಾರ್ಪಾಡು ಮಾಡುವುದಕ್ಕೆ ಸ್ಥಳೀಯ ಪ್ರಾಧಿಕಾರದ ಗಮನಕ್ಕೆ ಅದನ್ನು ತರಬಹುದು. ಸ್ಥಳೀಯ 
ಪ್ರಾಧಿಕಾರದ ಅಭಿಪ್ರಾಯವನ್ನು ಪಡೆದುಕೊಂಡು ತರುವಾಯ ಸಮಿತಿಯು ಅದರ ಮೇಲೆ ಅಂತಿಮ 

ನಿರ್ಣಯವನ್ನು ತೆಗೆದುಕೊಳ್ಳತಕ್ಕದ್ದು . 
( iii ) ವ್ಯಾಪಾರಿ ವಲಯಗಳಲ್ಲಿ ಯಾವುದೇ ಬದಲಾವಣೆಯ ಮಾಡುವ ಬಗ್ಗೆ ಶಿಫಾರಸ್ಸುಗಳನ್ನು ಮತ್ತು 

ಸಲಹೆಗಳನ್ನು ಮಾಡುವಾಗ ಸಮಿತಿಯು ಸಂಬಂಧಪಟ್ಟ ಪ್ರದೇಶದಲ್ಲಿ ರಸ್ತೆ ಆಗಲೀಕರಣ , ವಾಹನಗಳ 

ಸುಗಮ ಸಂಚಾರ ಮತ್ತು ಪಾದಾಚಾರಿ ಮಾರ್ಗಗಳ ಪರಿಗಣನೆಗೆ ತೆಗೆದುಕೊಳ್ಳತಕ್ಕದ್ದು; 
( iv ) ವ್ಯಾಪಾರದ ಪ್ರಮಾಣಪತ್ರವನ್ನು ನೀಡುವುದು, ತಡೆಹಿಡಿಯುವುದು , ನವೀಕರಿಸುವುದು, 

- ಅಮಾನತುಗೊಳಿಸುವುದು ಅಥವಾ ರದ್ದುಗೊಳಿಸುವುದು. 
(v) ಯೋಜನೆಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಸಾಮಾಜಿಕ ಲೆಕ್ಕಪರಿಶೋಧನೆ ನಡೆಸುವುದು. 
( vi) ಸ್ಥಳೀಯ ಪ್ರಾಧಿಕಾರದ ಶಿಫಾರಸ್ಸಿನ ಮೇಲೆ, ಸ್ವಾಭಾವಿಕ ಮಾರುಕಟ್ಟೆ, ವಾರದ ಮಾರುಕಟ್ಟೆ, ಪರಂಪರಾಗತ 

ಮಾರುಕಟ್ಟೆ, ಹಬ್ಬದ ಮಾರುಕಟ್ಟೆ, ನಿರ್ದಿಷ್ಟ ಅವಧಿಯಲ್ಲಿ ನಡೆಯುವ ಮಾರುಕಟ್ಟೆ, ರಾತ್ರಿ ಪೇಟೆ ಬಜಾರು 
ಮತ್ತು ಅವುಗಳ ನಿಖರ ಸ್ಥಳಗಳೊಂದಿಗೆ ಇರುವ ಗೂಡು ( ಪ್ರತಿಮೆ ಅಲಂಕಾರ ವಸ್ತುಗಳು ಇಡುವ) 
ಮಾರುಕಟ್ಟೆ ಮತ್ತು ಅಥವಾ ಹಬ್ಬದ ಮಾರುಕಟ್ಟೆಯ ಸಂದರ್ಭದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿ 
ಮಾರುಕಟ್ಟೆಯನ್ನು ಘೋಷಿಸುವುದು. ಅಂಥ ಮಾರುಕಟ್ಟೆಗಳು ಹೊಸದಾಗಿ ಕ್ರಮ ಕ್ರಮವಾಗಿ ಇರುವಂತಹ 
ಸಂದರ್ಭದಲ್ಲಿ ಮತ್ತು ಅದು ಅಗತ್ಯವೆಂದು ಭಾವಿಸಬಹುದಾದಂಥ ಇತರ ಉದ್ದೇಶಗಳಿಗಾಗಿ 
ಪಡೆಯತಕಕದ್ದು . ಸಮಿತಿಯು, ಆ ಪ್ರದೇಶದ ಸಮೀಕ್ಷೆಯನ್ನು ಅವಶ್ಯವಾಗಿ ನಡೆಸತಕ್ಕದ್ದು. 
ಮತ್ತು ಮೇಲೆ ಹೇಳಿದ ಆ ಯಾವುದೇ ವಿವಿಧ ರೀತಿಯ ಸನ್ನಿವೇಶಗಳನ್ನು ಅವಲಂಬಿಸಿದ ಮಾರುಕಟ್ಟೆ 

ಸ್ಥಳವನ್ನು ಘೋಷಿಸುವುದು. 
( vii) ಅಧಿನಿಯಮ ಮತ್ತು ನಿಯಮಗಳಲ್ಲಿ ನಿಯಮಿಸಿಲಾದ ಅಂಥ ವಿವರ ಪಟ್ಟಿಕೆಗಳನ್ನು ಕಾಲಕಾಲಕ್ಕೆ ರಾಜ್ಯ 

ಸರ್ಕಾರಕ್ಕೆ , ಒದಗಿಸತಕ್ಕದ್ದು. 
(ix) ಬೀದಿ ವ್ಯಾಪಾರಿಗಳಿಗಾಗಿ ಲಭ್ಯವಿರುವ ಸಾಲ, ವಿಮೆ ಮತ್ತು ಸಾಮಾಜಿಕ ಭದ್ರತೆಯ ಇತರ ಕಲ್ಯಾಣ 

ಯೋಜನೆಯಗಳ ಅಭಿವೃದ್ಧಿ ಮಾನದಂಡಗಳನ್ನು ಕೈಗೊಳ್ಳುವುದಕ್ಕಾಗಿ ವಿವರಣೆಯನ್ನು ರಾಜ್ಯ ಸರ್ಕಾರಕ್ಕೆ 

ಒದಗಿಸುವುದು. 
(x) ಜನರಲ್ಲಿ ಜಾಗೃತಿ ಉಂಟು ಮಾಡುವುದು ಮತ್ತು ಅರ್ಥವ್ಯವಸ್ಥೆಯಲ್ಲಿ ಬೀದಿ ವ್ಯಾಪಾರಿಗಳ ಪಾತ್ರ, 
( xi) ಅಧಿನಿಯಮ ಮತ್ತು ಅದರ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಕ್ಕಾಗಿ 

ಸ್ಥಳೀಯ ಪ್ರಾಧಿಕಾರವು ಅಥವಾ ರಾಜ್ಯ ಸರ್ಕಾರವು ಗೊತ್ತುಪಡಿಸಿದ ಅಂಥ ಇತರ ಕರ್ತವ್ಯಗಳನ್ನು ಅದು 
ನೆರವೇರಿಸುತ್ತದೆ. 


10 


13. ಸಾಮಾಜಿಕ ಅಂಶಗಳಿಗೆ ಉಪಸಮಿತಿ. - ಪಟ್ಟಣ ವ್ಯಾಪಾರಿ ಸಮಿತಿಯು ಕಾಲಕಾಲಕ್ಕೆ ಉದ್ಭವವಾಗುಬಹುದಾದ ಆ 
ಯಾವುದೇ ನಿರ್ದಿಷ್ಟ ಅಂಶಗಳ ಬಗ್ಗೆ ಸಲಹೆಗಳೊಂದಿಗೆ ಪರಿಶೀಲಿಸುವುದಕ್ಕೆ ಮತ್ತು ಜಾರಿಗೆ ತರಲು , ಪಟ್ಟಣ ವ್ಯಾಪಾರಿ 
ಸಮಿತಿಯುಅದರ ಸದಸ್ಯರನ್ನು ಒಳಗೊಂಡ ಉಪ ಸಮಿತಿಯನ್ನು ರಚಿಸಲು ತೀರ್ಮಾನಿಸಬಹುದು ಮತ್ತು ರಚಿಸಬಹುದು. 

14. ಸರ್ಕಾರೇತರ ಸದಸ್ಯರಿಗೆ ಭತ್ಯೆಗಳು.- ಸರ್ಕಾರೇತರ ಸದಸ್ಯರು, ಪ್ರಯಾಣ ಭತ್ಯೆಯ ಸಂದಾಯ ( ಸಮಿತಿಗಳ , 
ಆಯೋಗಗಳ ಅಥವಾ ಇತರ ಮಂಡಳಿಗಳ ಸರ್ಕಾರೇತರ ಸದಸ್ಯರಿಗೆ) ನಿಯಮಗಳು, 2015 (ಎಫ್‌ಡಿ 3 ಎಸ್ ಅರ್ ಎ 
2015 , ದಿನಾಂಕ: 03.08.2015) ಪ್ರಕಾರ ಉಪವೇಶನ ಶುಲ್ಕಕ್ಕೆ ಹಕ್ಕುಳ್ಳವರಾಗಿರತಕ್ಕದ್ದು . ಅವಶ್ಯ ಸಂಖ್ಯೆ(ಕೋರಂ) ಇಲ್ಲದಿರುವ 
ಸಭೆಗಳ ಸಂದರ್ಭದಲ್ಲಿ , ಅಂಥ ಅವಶ್ಯಸಂಖ್ಯೆ (ಕೋರಂ) ರಹಿತ ಸಭೆಗಳಲ್ಲಿ ಹಾಜರಾಗುವಂತಹ ಸದಸ್ಯರುಗಳಿಗೆ 
ಉಪವೇಶನ ಶುಲ್ಕದ ಶೇಕಡ ಐವತ್ತರಷ್ಟನ್ನು ಸಂದಾಯ ಮಾಡತಕ್ಕದ್ದು . 

_ 15. ಸಭೆಯಲ್ಲಿ ಭಾಗಿಯಾಗಬೇಕಾದ ವ್ಯಕ್ತಿ.- ಬೀದಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಅಭಿಪ್ರಾಯವನ್ನು 
ತೆಗೆದುಕೊಳ್ಳುವುದಕ್ಕಾಗಿ, ಬೀದಿ ವ್ಯಾಪಾರ ಅಥವಾ ಅವಧಿ ಯೋಜನಾ ಅಂಶಗಳನ್ನು ಒಳಗೊಂಡು ಅನೌಪಚಾರಿಕ 
ಆರ್ಥಿಕತೆಯ ಕ್ಷೇತ್ರದಲ್ಲಿ ಪ್ರಸಿದ್ಧ ತಜ್ಞರು ಪಟ್ಟಣ ವ್ಯಾಪಾರ ಸಮಿತಿಯ ಸಭೆಯಲ್ಲಿ ಭಾಗಿಯಾಗಬಹುದು, ಅಂಥ ತಜ್ಞರು 
ಸಭೆಯಲ್ಲಿನ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಹಕ್ಕನ್ನು ಹೊಂದಿರತಕ್ಕದ್ದು, ಆದರೆ ಸಭೆಯಲ್ಲಿ ಮತ ಚಲಾಯಿಸಲು ಹಕ್ಕನ್ನು 
ಹೊಂದಿರುವುದಿಲ್ಲ. ಅಂಥ ವ್ಯಕ್ತಿಗೆ ಅಧ್ಯಕ್ಷರು ತೀಮಾನಿಸಬಹುದಾದಂತಹ ಪರಿಶ್ರಮ ಧನವನ್ನು ಸಂದಾಯ ಮಾಡತಕ್ಕದ್ದು. 

16. ಸಮಿತಿಯ ನೌಕರರು. - (1) ಪಟ್ಟಣ ವ್ಯಾಪಾರಿ ಸಮಿತಿಯು, ಸ್ಥಳೀಯ ಪ್ರಾಧಿಕಾರವು ಹಂಚಿಕೆ ಮಾಡಿದ 
ಸ್ಥಳದಲ್ಲಿ ಅದರ ಖಾಯಂ ಕಚೇರಿಗಳನ್ನು ಹೊಂದಿರತಕ್ಕದ್ದು . 

(2) ಸಮಿತಿಯ ಕೋರಿಕೆಯಂತೆ ಅದರ ವೆಚ್ಚದಲ್ಲಿ ಸ್ಥಳೀಯ ಪ್ರಾಧಿಕಾರವು ಸಾಕಷ್ಟು ಸಿಬ್ಬಂದಿಯನ್ನು 
ಒದಗಿಸತಕ್ಕದ್ದು. ಆದರೆ , ಆಡಳಿತ ವೆಚ್ಚದ ಕಾರಣದಿಂದ ಸಮಿತಿಯು ಖಾಯಂ ಹೊರೆಯು ಉಂಟಾಗತಕ್ಕದ್ದಲ್ಲ. 


sp 


ಅಧ್ಯಾಯ - III 

ವಿವಾದಗಳ ನಿವಾರಣಾ ವ್ಯವಸ್ಥೆ 
17. ಕುಂದುಕೊರತೆ ನಿವಾರಣಾ ಸಮಿತಿಯ ರಚನೆ.- (1) ರಾಜ್ಯ ಸರ್ಕಾರವು, ಬೀದಿ ವ್ಯಾಪಾರಿಗಳ 
ಕುಂದುಕೊರತೆಗಳ ನಿವಾರಣೆಗಾಗಿ ಅಥವಾ ವಿವಾದಗಳ ಗೊತ್ತುವಳಿಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಕುಂದುಕೊರತೆ 
ನಿವಾರಣಾ ಸಮಿತಿಗಳನ್ನು ರಚಿಸತಕ್ಕದ್ದು. 

(2) ಕುಂದುಕೊರತೆ ನಿವಾರಣಾ ಸಮಿತಿಯ ಅಧಿಕಾರವ್ಯಾಪ್ತಿಯ ಪ್ರದೇಶವನ್ನು ಮತ್ತು ಕೇಂದ್ರ 
ಕಾರ್ಯಸ್ಥಾನವನ್ನು ರಾಜ್ಯ ಸರ್ಕಾರ ನಿರ್ಧರಿಸತಕ್ಕದ್ದು. 

(3) ( ಎ) ಕುಂದುಕೊರತೆ ನಿವಾರಣಾ ಸಮಿತಿಯಲ್ಲಿ ಅಧ್ಯಕ್ಷರನ್ನಾಗಿ ಸಿವಿಲ್ ನ್ಯಾಯಾಧೀಶರನ್ನು ಅಥವಾ 
ನ್ಯಾಯಿಕ ಮ್ಯಾಜಿಸ್ಟ್ರೇಟರನ್ನು ಮತ್ತು ಇತರ ಇಬ್ಬರು ವ್ಯಕ್ತಿಗಳನ್ನು ಸದಸ್ಯರನ್ನಾಗಿ ರಾಜ್ಯ ಸರ್ಕಾರ ನೇಮಕ ಮಾಡತಕ್ಕದ್ದು . 

( ಬಿ) ಸಮಿತಿಯ ಇತರ ಇಬ್ಬರು ಸದಸ್ಯರುಗಳಲ್ಲಿ ಸಮಿತಿಯ ಒಬ್ಬ ಸದಸ್ಯ ನಗರಪಾಲಿಕೆಯ ನಿವೃತ್ತಿಯಾಗಿರುವ 
ಪುರಸಭೆಯ ಉಪ ಆಯುಕ್ತರು ಅಥವಾ ವಲಯದಲ್ಲಿನ ಪುರಸಭೆಯಲ್ಲಿ ನಿವೃತ್ತರಾಗಿರುವ ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿಯಾಗಿರತಕ್ಕದ್ದು ಮತ್ತು ಸಮಿತಿಯ ಇನ್ನೊಬ್ಬ ಸದಸ್ಯರು ಬೀದಿ ವ್ಯಾಪಾರದಲ್ಲಿ ಅದೇ 
ವಿಭಾಗದಲ್ಲಿ ಒಳಗೊಂಡಿರುವ ಅನೌಪಚಾರಿಕ ಆರ್ಥಿಕತೆಯ ಕ್ಷೇತ್ರದಲ್ಲಿ ಅಪೇಕ್ಷಣೀಯ ಅನುಭವ ಹೊಂದಿರುವ ಪ್ರಖ್ಯಾತ 
ಸಮಾಜಿಕ ಕಾರ್ಯಕರ್ತರಾಗಿರ 

( 4) ಕುಂದುಕೊರತೆ ನಿವಾರಣಾ ಸಮಿತಿಯ ಕಾಲಾವಧಿ ಮೂರು ವರ್ಷಗಳ ಅವಧಿಯಾಗಿರತಕ್ಕದ್ದು. 

(5) ಕುಂದುಕೊರತೆ ನಿವಾರಣಾ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ 
ನಿರ್ಧರಿಸಬಹುದಾದಂತಹ ಗೌರವ ಧನವನ್ನು ಸಂದಾಯ ಮಾಡತಕ್ಕದ್ದು. 

18, ಕುಂದುಕೊರತೆ ನಿವಾರಣಾ ಸಮಿತಿಗೆ ಸಲ್ಲಿಸುವ ಅರ್ಜಿಯ ನಮೂನೆ ಮತ್ತು ವಿಧಾನ.- (1) ಈ ಅಧಿನಿಯಮದ 
ಮತ್ತು ನಿಯಮಗಳ ( ಅಧಿನಿಯಮದ 11ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದನ್ನು ಹೊರತುಪಡಿಸಿ ) ಉಪಬಂಧಗಳ ಮೇರೆಗೆ 
ಮಾಡಿದ ಯಾವುದೇ ಕಾರ್ಯ ಅಥವಾ ತೆಗೆದುಕೊಂಡ ಯಾವುದೇ ಕ್ರಮಕ್ಕೆ ಸಂಬಂಧಿಸಿದಂತೆ ಕುಂದುಕೊರತೆ ಅಥವಾ 
ವಿವಾದಗಳನ್ನು ಹೊಂದಿರುವ ಯಾರೇ ಬೀದಿ ವ್ಯಾಪಾರಿಯು ಕುಂದುಕೊರತೆ ನಿವಾರಣಾ ಸಮಿತಿಗೆ, ನಮೂನೆ IV ರಲ್ಲಿ 
ತಾನಾಗಿಯೇ ಆಗಲಿ ಅಥವಾ ತನ್ನ ಪ್ರತಿನಿಧಿಯ ಮುಖಾಂತರವಾಗಲೀ ಆಗಲಿ ಲಿಖಿತ ಅರ್ಜಿಯನ್ನು ಸಲ್ಲಿಸಬಹುದು. 

( 2) ಕುಂದುಕೊರತೆ ಅಥವಾ ವಿವಾದ ಉಂಟಾದ ಯಾವುದೇ ಘಟನೆ ನಡೆದ ದಿನಾಂಕದಿಂದ ಮೂವತ್ತು 
ದಿನಗಳ ಅವಧಿಯೊಳಗಾಗಿ ಬೀದಿ ವ್ಯಾಪಾರಿಯು ಅಂಥ ಅರ್ಜಿಯನ್ನು ದಾಖಲಿಸತಕ್ಕದ್ದು. 

(3) ಕುಂದುಕೊರತೆ ನಿವಾರಣಾ ಸಮಿತಿಯು ಈ ಕೆಳಗಿನವುಗಳನ್ನು ಪುರಸ್ಕರಿಸತಕ್ಕದ್ದಲ್ಲ. 


11 


( ಎ) 


ಅರ್ಜಿಯು ಹೆಸರಿಲ್ಲದ ಅಥವಾ ಅದು ಸಾಮಾನ್ಯ ಮತ್ತು ಅಸ್ಪಷ್ಟ ಆರೋಪಗಳನ್ನು ಒಳಗೊಂಡಿರುವುದನ್ನು 

ಪುರಸ್ಕರಿಸತಕ್ಕದ್ದಲ್ಲ. 
( ಬಿ) ಕಾನೂನು ಯಾವುದೇ ನ್ಯಾಯಾಲಯದಲ್ಲಿ ನ್ಯಾಯಾಧಿಕರಣ ಅಥವಾ ನ್ಯಾಯಿಕ ಅಥವಾ ಅರೆ - ನ್ಯಾಯಿಕ 

ಪ್ರಾಧಿಕಾರದಲ್ಲಿ ನ್ಯಾಯ ವಿಚಾರಣಾಧೀನ ವಿಷಯವಾಗಿರುವುದನ್ನು ಪುರಸ್ಕರಿಸತಕ್ಕದ್ದಲ್ಲ. 
( ಸಿ) ಅಧಿನಿಯಮದ ವ್ಯಾಪ್ತಿಯನ್ನು ಮೀರಿರುವ ವಿಷಯ , ಮತ್ತು 
( ಡಿ) ಅರ್ಜಿದಾರನು ಅರ್ಜಿಯನ್ನು ದಾಖಲಿಸಲು ಅಹವಾಲು ಹೇಳಿಕೊಳ್ಳುವ ಹಕ್ಕು ಹೊಂದಿಲ್ಲದಿರುವುದನ್ನು 

ಪುರಸ್ಕರಿಸತಕ್ಕದ್ದಲ್ಲ. 
19 . ಕುಂದುಕೊರತೆ ನಿವಾರಣಾ ಸಮಿತಿಯ ಮೂಲಕ ಅಹವಾಲನ್ನು ಕೇಳುವ ವಿಧಾನ. - (1) 18ನೇ ನಿಯಮದ 
ಮೇರೆಗೆ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ಅದುಮೆಲ್ನೋಟಕ್ಕೆ ಕಂಡುಬರುವುದಕ್ಕೆ ಅರ್ಜಿದಾರನ ಪರವಾಗಿ ಮತ್ತು 
ಅನುಕೂಲಕರ ರೀತಿಯಲ್ಲಿ ಸರಿಹೊಂದಿಸುವುದಕ್ಕೆ ಸಂಬಂಧಿಸಿದಂತೆ ನಿರ್ಧರಿಸಲುಕುಂದುಕೊರತೆ ನಿವಾರಣಾ ಸಮಿತಿಯು 
ಅರ್ಜಿದಾರನ ಪ್ರಾರಂಭಿಕ ಅಹವಾಲನ್ನು ಕೇಳತಕ್ಕದ್ದು. 

(2) ಪ್ರಾರಂಭಿಕ ಅಹವಾಲಿನ ಫಲಿತಾಂಶವನ್ನು ಅಹವಾಲಿನ ಮುಕ್ತಾಯದಲ್ಲಿ ತಿಳಿಯಪಡಿಸತಕ್ಕದ್ದು ಮತ್ತು 
ಅದನ್ನು ಲಿಖಿತದಲ್ಲಿ ದಾಖಲಿಸತಕ್ಕದ್ದು ಮತ್ತು ಅದನ್ನು ಅರ್ಜಿದಾರನಿಗೆ ತಿಳಿಸತಕ್ಕದ್ದು, ಲಿಖಿತದಲ್ಲಿ ದಾಖಲಿಸಿದ 
ಕಾರಣಗಳೊಂದಿಗೆ ಬೀದಿ ವ್ಯಾಪಾರಿಯು ಕೋರಿದರೆ ಸಮಿತಿಯು ಮಧ್ಯಂತರ ಪರಿಹಾರವನ್ನು ಮಂಜೂರು ಮಾಡಬಹುದು 
ಅಥವಾ ನಿರಾಕರಿಸಬಹುದು. 

(3) ಆರೋಪಗಳು ಮೇಲ್ನೋಟಕ್ಕೆ ಕಂಡು ಬಂದ ಸಂದರ್ಭದಲ್ಲಿ ಸಮಿತಿಯು ನಡೆಸುತ್ತಿರುವಲ್ಲಿ ಕುಂದುಕೊರತೆ 
ಮತ್ತು ವಿವಾದದ ವಿವರಗಳನ್ನು ಒಳಗೊಳ್ಳುವ ಸಾಮಾಜಿಕ ಪ್ರಾಧಿಕಾರಕ್ಕೆ ನೋಟಿಸನ್ನು ನೀಡತಕ್ಕದ್ದು. 

( 4) ಅಂಥ ನೋಟಿಸನ್ನು ಸ್ವೀಕರಿಸಿದ ಮೇಲೆ ಸಾರ್ವಜನಿಕ ಪ್ರಾಧಿಕಾರವು ಸಮಿತಿಯು ನಿರ್ಧರಿಸುವ 
ಅವಧಿಯೊಳಗಾಗಿ ಪ್ರತ್ಯುತ್ತರವನ್ನು ದಾಖಲಿಸುವುದು. ಪ್ರತ್ಯುತ್ತರದ ಪ್ರತಿಯನ್ನು ಉಚಿತವಾಗಿ ಬೀದಿ ವ್ಯಾಪಾರಿಗೆ ಸಹ 
ಒದಗಿಸತಕ್ಕದ್ದು. 

(5) ರಾಜ್ಯ ಪ್ರಾಧಿಕಾರದಿಂದ ದಾಖಲಿಸಿದ ಲಿಖಿತ ಪ್ರತ್ಯುತ್ತರವನ್ನು ಸ್ವೀಕರಿಸಿದ ದಿನಾಂಕದಿಂದ ಎರಡು 
ವಾರಗಳ ಅವಧಿಯೊಳಗೆ ಪ್ರತ್ಯುತ್ತರವನ್ನು ಬೀದಿ ವ್ಯಾಪಾರಿಯು ದಾಖಲಿಸಬಹುದು. 

(6) ಅರ್ಜಿದಾರನು ಅಥವಾ ಪ್ರತಿ ಅರ್ಜಿದಾರನು ಮಾಡಿದ ವಾದಾಂಶಗಳ ಸಂಬಂಧದಲ್ಲಿ ಅದರ ಒಬ್ಬ 
ಸದಸ್ಯರನ್ನು ಅಥವಾ ಸ್ಥಳೀಯ ಪ್ರಾಧಿಕಾರದ ನೌಕರನನ್ನು ನಿಯೋಜಿಸುವ ಮೂಲಕ ಮತ್ತು ಅದರ ಮುಂದೆ ಇಡಲಾದ 
ದಾಖಲೆಗಳ ಉಲ್ಲೇಖಗಳೊಂದಿಗೆ ಸಹ ಕ್ಷೇತ್ರ ವಿಚಾರಣೆಗಾಗಿ ಕುಂದುಕೊರತೆ ನಿವಾರಣಾ ಸಮಿತಿಯು ಆದೇಶಿಸಬಹುದು. 

( 7) ಕುಂದುಕೊರತೆ ನಿವಾರಣಾ ಸಮಿತಿ ಇಬ್ಬರು ಪಕ್ಷಕಾರರ ಅಹವಾಲನ್ನು ಆಲಿಸಿದ ನಂತರ, ಎರಡೂ 
ಪಕ್ಷಕಾರ ಅಹವಾಲು ಮುಕ್ತಾಯಗೊಂಡ ದಿನಾಂಕದಿಂದ ಒಂದು ತಿಂಗಳ ಅವಧಿಯೊಳಗಾಗಿ ತೀರ್ಮಾನ 
ಕೈಗೊಳ್ಳುವುದಕ್ಕಾಗಿ ಕಾರಣಗಳೊಂದಿಗೆ ಲಿಖಿತದಲ್ಲಿ ಆದೇಶವನ್ನು ಮಾಡಬಹುದು. 

(8) ಪುರಸಭಾ ಸಮಿತಿಗೆ ಸಲ್ಲಿಸಿ, ಅಪೀಲಿಗೆ ಅದು ತಡೆಯಾಜ್ಞೆ ನೀಡದ ಹೊರತು ಪಕ್ಷಕಾರರ ಮೇಲೆ 
ಕುಂದುಕೊರತೆ ನಿವಾರಣಾ ಸಮಿತಿಯ ತೀರ್ಮಾನವು ಬಂಧನಕಾರಿಯಾಗಿರತಕ್ಕದ್ದು. 


ಅಧ್ಯಾಯ- IV 

ಅಪೀಲುಗಳು 
20. ಅಪೀಲನ್ನು ವಿಚಾರಣೆ ಮಾಡಲು ಅಪೀಲು ಸಮಿತಿ.- (1) ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರವು, 22ನೇ ಮತ್ತು 
23ನೇ ನಿಯಮ ಮೇರೆಗೆ ಅಪೀಲನ್ನು ಆಲಿಸುವುದಕ್ಕೆ ಅಪೀಲು ಪ್ರಾಧಿಕಾರವಾಗಿ ಕೆಲಸ ನಿರ್ವಹಿಸುವುದಕ್ಕೆ ಸಾಮಾನ್ಯ 
ಮಂಡಳಿ ಸಭೆಯಲ್ಲಿ ನಿರ್ಧರಿಸಲಾದಂತೆ ಸ್ಥಳೀಯ ಪ್ರಾಧಿಕಾರದ ಅಧ್ಯಕ್ಷತೆ ವಹಿಸುವ ವ್ಯಕ್ತಿಯು ಮೇಯರ್‌ ಅಥವಾ 
ಅಧ್ಯಕ್ಷರು ಮತ್ತು ಇಬ್ಬರು ಇತರ ಸದಸ್ಯರನ್ನು ಒಳಗೊಂಡ ಸಮಿತಿಯನ್ನು ರಚಿಸತಕ್ಕದ್ದು. 

21 . ಪಟ್ಟಣ ವ್ಯಾಪಾರಿ ಸಮಿತಿಯ ತೀರ್ಮಾನ ಅಥವಾ ಆದೇಶದ ವಿರುದ್ದ ಅಪೀಲು.- ವ್ಯಾಪಾರ ಪ್ರಮಾಣಪತ್ರವನ್ನು 
ನೀಡುವುದಕ್ಕೆ ಅಥವಾ ವ್ಯಾಪಾರ ಪ್ರಮಾಣಪತ್ರವನ್ನು ರದ್ದುಪಡಿಸುವುದಕ್ಕೆ ಅಥವಾ ಅಮಾನತುಗೊಳಿಸುವುದಕ್ಕೆ 
ಸಂಬಂಧಪಟ್ಟಂತೆ ಪಟ್ಟಣ ವ್ಯಾಪಾರ ಸಮಿತಿಯ ತೀರ್ಮಾನ ಅಥವಾ ಆದೇಶದಿಂದ ಬಾಧಿತನಾದ ಯಾರೇ ವ್ಯಕ್ತಿ, ಸ್ವತಃ 
ತಾನೇ ಆಗಲಿ ಅಥವಾ ಅವನ ಪ್ರತಿನಿಧಿಯ ಮುಖಾಂತರವಾಗಲೀ Vನೇ ನಮೂನೆಯಲ್ಲಿ ಪಟ್ಟಣ ಸಮಿತಿಯ ತೀರ್ಮಾನದ 


12 
ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ 20ನೇ ನಿಯಮ ಮೇರೆಗೆ ರಚಿತವಾದ ಅಪೀಲು ಪ್ರಾಧಿಕಾರಕ್ಕೆ 
ಅಪೀಲನ್ನು ಸಲ್ಲಿಸಬಹುದು. 

(2) (1) ನೇ ಉಪನಿಯಮದಲ್ಲಿ ನಿರ್ದಿಷ್ಟಪಡಿಸಿ ಗೊತ್ತುಪಡಿಸಿದ ಅವಧಿಯು ಮುಕ್ತಾಯವಾದ ತರುವಾಯ ದಾಖಲು 
ಮಾಡಿದ ಯಾವುದೇ ಅಪೀಲನ್ನು , ಅಪೀಲು ಸಮಿತಿ ಪುರಸ್ಕರಿಸತಕ್ಕದ್ದಲ್ಲ; 

ಪರಂತು, ಗೊತ್ತುಪಡಿಸಿದ ಅವಧಿಯೊಳಗೆ ಅಪೀಲನ್ನು ಸಲ್ಲಿಸುವ ಯುಕ್ತ ಕಾರಣದಿಂದ ಅಪೀಲುದಾರನು 
ನಿರ್ಬಂಧಿಸಿರುವನೆಂದು ಮನದಟ್ಟಾದರೆ ಅಪೀಲು ಪ್ರಾಧಿಕಾರ ವಿಳಂಬವನ್ನು ಮನ್ನಿಸಬಹುದು. 

(3) ಅಪೀಲನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ಅಪೀಲು ಸಮಿತಿಯು ಅಂಥ 
ಅಪೀಲನ್ನು ವಿಲೆ ಮಾಡತಕ್ಕದ್ದು. 

(4) ಅಪೀಲು ಸಮಿತಿಯು, ಎರಡು ಪಕ್ಷಕಾರರ ಅಹವಾಲನ್ನು ಕೇಳಿದ ನಂತರ ಅಂಥಹ ತೀರ್ಮಾನವನ್ನು 
ತೆಗೆದುಕೊಳ್ಳುವುದಕ್ಕಾಗಿ ಕಾರಣಗಳೊಂದಿಗೆ ಲಿಖಿತದಲ್ಲಿ ಆದೇಶವನ್ನು ಮಾಡತಕ್ಕದ್ದು . 

22. ಕುಂದುಕೊರತೆ ನಿವಾರಣಾ ಸಮಿತಿಯ ತೀರ್ಮಾನ ಅಥವಾ ಆದೇಶದ ವಿರುದ್ದ ಅಪೀಲು.- ಕುಂದುಕೊರತೆ 
ನಿವಾರಣಾ ಸಮಿತಿಯ ತೀರ್ಮಾನದಿಂದ ಬಾಧಿತನಾದ ಯಾರೇ ವ್ಯಕ್ತಿ, ಸ್ವತಃ ತಾನೇ ಆಗಲಿ ಅಥವಾ ಅವನ ಪ್ರತಿನಿಧಿಯ 
ಮುಖಾಂತರವಾಗಲೀ VIನೇ ನಮೂನೆಯಲ್ಲಿ ಕುಂದುಕೊರತೆ ನಿವಾರಣಾ ಸಮಿತಿಯ ಆದೇಶದ ದಿನಾಂಕದಿಂದ ಮೂವತ್ತು 
ದಿನಗಳ ಅವಧಿಯೊಳಗೆ 20ನೇ ನಿಯಮ ಮೇರೆಗೆ ರಚಿತವಾದ ಅಪೀಲು ಪ್ರಾಧಿಕಾರಕ್ಕೆ ಲಿಖಿತದಲ್ಲಿ ಅಪೀಲನ್ನು 
ಸಲ್ಲಿಸಬಹುದು. 

(2) (1) ನೇ ಉಪನಿಯಮದಲ್ಲಿ ನಿರ್ದಿಷ್ಟಪಡಿಸಿ ಗೊತ್ತುಪಡಿಸಿದ ಅವಧಿಯು ಮುಕ್ತಾಯವಾದ ತರುವಾಯ 
ದಾಖಲು ಮಾಡಿದ ಯಾವುದೇ ಅಪೀಲನ್ನು , ಅಪೀಲು ಸಮಿತಿಯು ಪುರಸ್ಕರಿಸತಕ್ಕದ್ದಲ್ಲ; 

ಪರಂತು, ಗೊತ್ತುಪಡಿಸಿದ ಅವಧಿಯೊಳಗೆ ಅಪೀಲನ್ನು ಸಲ್ಲಿಸುವ ಯುಕ್ತ ಕಾರಣದಿಂದ ಅಪೀಲುದಾರನು 
ನಿರ್ಬಂಧಿಸಿರುವನೆಂದು ಮನದಟ್ಟಾದರೆ ಅಪೀಲು ಪ್ರಾಧಿಕಾರ ವಿಳಂಬವನ್ನು ಮನ್ನಿಸಬಹುದು. 

(3) ಅಪೀಲು ಸಮಿತಿಯು ಅಪೀಲುಗಳನ್ನು ಸ್ವೀಕರಿಸಿದ ಮೇಲೆ ಅಹವಾಲು ನಡೆಸುವ ದಿನಾಂಕ ಮತ್ತು 
ಸಮಯವನ್ನು ಸಂಬಂಧಪಟ್ಟ ಪಕ್ಷಕಾರರಿಗೆ ತಿಳಿಸಲು ನೊಟೀಸನ್ನು ನೀಡತಕ್ಕದ್ದು. ಅಹವಾಲು ದಿನಾಂಕವನ್ನು ಅಪೀಲು 
ದಾಖಲಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ನಿಗದಿಪಡಿಸತಕ್ಕದ್ದು. 

(4) ಅಪೀಲು ಸಮಿತಿಯು, ಎರಡು ಪಕ್ಷಕಾರರ ಅಹವಾಲನ್ನು ಕೇಳಿದ ನಂತರ , ಇಬ್ಬರು ಪಕ್ಷಕಾರರ 
ಅಹವಾಲನ್ನು ಆಲಿಸಿದ ಮೇಲೆ ನಿರ್ಣಯದ ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ ತೀರ್ಮಾನವನ್ನು 
ತೆಗೆದುಕೊಳ್ಳುವುದಕ್ಕಾಗಿ ಕಾರಣಗಳೊಂದಿಗೆ ಲಿಖಿತದಲ್ಲಿ ಆದೇಶವನ್ನು ಮಾಡತಕ್ಕದ್ದು. 


ಅಧ್ಯಾಯ - V 

ಸಂಕೀರ್ಣ 
23 . ಬೀದಿ ವ್ಯಾಪಾರಿಗಳ ದಾಖಲೆಗಳನ್ನು ನಿರ್ವಹಿಸುವ ವಿಧಾನ.- (1) ಪಟ್ಟಣ ವ್ಯಾಪಾರ ಸಮಿತಿಯ ಕಾಗದದ 
ದಾಖಲೆಯನ್ನು ಸ್ಥಳೀಯ ಪ್ರಾಧಿಕಾರವು ಹಂಚಿಕೆ ಮಾಡಿದ ಸ್ಥಳದಲ್ಲಿ ಅದರ ಕಾರ್ಯದರ್ಶಿಯು ಅದನ್ನು ನಿರ್ವಹಿಸತಕ್ಕದ್ದು 
ಮತ್ತು ಅದರ ಸಾಫ್ಟ್(Soft) ಪ್ರತಿಯನ್ನು ಸಹ ಸೂಕ್ತ ರೀತಿಯಲ್ಲಿ ನಿರ್ವಹಿಸತಕ್ಕದ್ದು, ಪಟ್ಟಣ ವ್ಯಾಪಾರ ಸಮಿತಿಯು 
ತೆಗೆದುಕೊಂಡ ಎಲ್ಲ ತೀರ್ಮಾನಗಳನ್ನು ಗೊತ್ತುಪಡಿಸಿದ ವೆಬ್‌ಸೈಟ್‌ನಲ್ಲಿ ಹಾಕತಕ್ಕದ್ದು. 

(2) ಬೀದಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಿದ ಸ್ಥಳಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಹತ್ತು ವರ್ಷಗಳವರೆಗೆ 
ಇಡತಕ್ಕದ್ದು. ಯಾವುದೇ ಕಾನೂನು ವ್ಯವಹರಣೆಗಳಿಗಾಗಿ ಅಗತ್ಯವಿರುವ ಹೊರತು ಇತರ ದಾಖಲೆಗಳನ್ನು ಐದು 
ವರ್ಷಗಳವರೆಗೆ ಸಂರಕ್ಷಿಸಬಹುದು. 

(3) ಬೀದಿ ವ್ಯಾಪಾರದ ಅಸ್ತಿತ್ವದಲ್ಲಿರುವ ಸ್ಥಳದೊಂದಿಗೆ ಬೀದಿ ಅಥವಾ ರಸ್ತೆ ಯೋಜನೆಯನ್ನು ದಾಖಲೆಗಳು 
ಪಟ್ಟಣ ವ್ಯಾಪಾರ ಸಮಿತಿಯೊಂದಿಗೆ ಖಾಯಂ ಆಗಿ ದಾಖಲೆ ಮಾಡತಕ್ಕದ್ದು. 

24. ಕಾರ್ಯಯೋಜನೆಯ ಸಾರಾಂಶವನ್ನು ಪ್ರಕಟಿಸುವ ವಿಧಾನ.- ಅಧಿನಿಯಮದ 38ನೇ ಪ್ರಕರಣದ ಮೇರೆಗೆ 
ರಾಜ್ಯ ಸರ್ಕಾರವು ಅಧಿಸೂಚಿಸಿದ ಕಾರ್ಯಯೋಜನೆಯ ಸಾರಾಂಶವನ್ನು , ಎರಡು ಸ್ಥಳೀಯ ವಾರ್ತಾಪತ್ರಿಕೆಗಳಲ್ಲಿ ಸ್ಥಳೀಯ 
ಪ್ರಾಧಿಕಾರವು ಪ್ರಕಟಿಸತಕ್ಕದ್ದು ಮತ್ತು ಪಟ್ಟಣ ವ್ಯಾಪಾರಿ ಸಮಿತಿಯ ವೆಬ್‌ಸೈಟ್‌ನಲ್ಲಿ ಸಹ ಅದನ್ನು ಅಪ್‌ಲೋಡ್ 
ಮಾಡತಕ್ಕದ್ದು. ರಾಜ್ಯ ಸರ್ಕಾರವು ಕಾರ್ಯ ಯೋಜನೆಯನ್ನು ಅಧಿಸೂಚಿಸಿದ ದಿನಾಂಕದಿಂದ ಏಳು ದಿನಗಳೊಳಗಾಗಿ 
ಸ್ಥಳೀಯ ಪ್ರಾಧಿಕಾರದಿಂದ ಅಂಥ ಪ್ರಕಟಣೆಯನ್ನು ಮಾಡತಕ್ಕದ್ದು. 


13 


25. ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಗಳನ್ನು ಒದಗಿಸುವುದು. ಪ್ರತಿಯೊಂದು ಪಟ್ಟಣ ವ್ಯಾಪಾರ ಸಮಿತಿಯು, ನಮೂನೆ 
VIIರಲ್ಲಿ ನಿರ್ದಿಷ್ಟಪಡಿಸಿದ ವಿವರಗಳೊಂದಿಗೆ 30ನೇ ಪ್ರಕರಣದ ಮೇರೆಗೆ ಅಗತ್ಯಪಡಿಸಿದಂತೆ ಸಲ್ಲಿಕೆಗಳನ್ನು ಕಾಲಕಾಲಕ್ಕೆ 
ರಾಜ್ಯ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

26. ವಾರ್ಷಿಕ ವರದಿ.- ವಾರ್ಷಿಕ ವರದಿಯನ್ನು , ಹಣಕಾಸು ವರ್ಷ ಮುಕ್ತಾಯಗೊಂಡ ತರುವಾಯ ಮೂರು 
ತಿಂಗಳೊಳಗೆ ಪಟ್ಟಣ ವ್ಯಾಪಾರ ಸಮಿತಿಯು ವಾರ್ಷಿಕ ವರದಿಯನ್ನು ಸಿದ್ದಪಡಿಸತಕ್ಕದ್ದು ಮತ್ತು ಗೊತ್ತುಪಡಿಸದ 
ವೆಬ್‌ಸೆಟ್‌ನಲ್ಲಿ ಅದನ್ನು ಅಪ್‌ಲೋಡ್ ಸಹ ಮಾಡತಕ್ಕದ್ದು . 

27. ಅರ್ಥ ವಿವರಣೆ ಮತ್ತು ತೊಂದರೆಗಳ ನಿವಾರಣೆ - ಈ ನಿಯಮಗಳ ಉಪಬಂಧಗಳ 
ಅನುಷ್ಠಾನಗೊಳಿಸುವಲ್ಲಿ ಅಥವಾ ಯಾವುದೇ ನಿಯಮದ ಅರ್ಥ ವಿವರಣೆಗಾಗಿ ಯಾವುದೇ ತೊಂದರೆಗಳು ಉದ್ಭವಿಸಿದರೆ, 
ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಉಲ್ಲೇಖಿಸತಕ್ಕದ್ದು ಮತ್ತು ಅದರ ಮೇಲೆ ಸರ್ಕಾರವು 
ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು . 


ಅನುಸೂಚಿ 

(5ನೇ ನಿಯಮ ನೋಡಿ) 
ಬೀದಿ ವ್ಯಾಪಾರಿಗಳ ಸಮೂಹದಿಂದ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರುಗಳ ಚುನಾವಣೆಯ ವಿಧಾನ 
1 . ಸ್ಥಳೀಯ ಪ್ರಾಧಿಕಾರ, ಅಧಿಸೂಚನೆ ಮೂಲಕ, ಸ್ಥಳೀಯ ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯ ಅಡಿಯಲ್ಲಿ ಆ 

ಪ್ರದೇಶದ ಬೀದಿ ವ್ಯಾಪಾರಿಗಳನ್ನು ಪ್ರತಿನಿಧಿಸಲು ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರುಗಳಿಗೆ ಚುನಾವಣೆ 

ನಡೆಸುವುದಕ್ಕಾಗಿ ಅದರ ಉದ್ದೇಶವನ್ನು ವ್ಯಕ್ತಪಡಿಸತಕ್ಕದ್ದು. 
2. ಸ್ಥಳೀಯ ಪ್ರಾಧಿಕಾರವು ಅದರ ಅಧಿಕಾರ ವ್ಯಾಪ್ತಿಯ ಅಡಿಯಲ್ಲಿ ಬರುವ ಪ್ರದೇಶದ ಬೀದಿ ವ್ಯಾಪಾರಿಗಳನ್ನು 

ಪ್ರತಿನಿಧಿಸಲು ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರುಗಳ ಚುನಾವಣೆಯನ್ನು ನಡೆಸುವ ಉದ್ದೇಶಕ್ಕಾಗಿ 

ಚುನಾವಣಾಧಿಕಾರಿ (ರಿಟರ್ನಿಂಗ್‌ಆಫಿಸರ್) ಯನ್ನು ನೇಮಿಸತಕ್ಕದ್ದು. 
3 . ( 2) ನೇ ಖಂಡದ ಅಡಿಯಲ್ಲಿ ನೇಮಕವಾದ ಚುನಾವಣಾಧಿಕಾರಿ ( ರಿಟರ್ನಿಂಗ್ ಆಫಿಸರ್) ಇದರಲ್ಲಿ ಇನ್ನು ಮುಂದೆ 

ಉಪಬಂಧಿಸಿದ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳ ಸಮೂಹದಿಂದ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರಿಗೆ 

ಚುನಾವಣೆಯನ್ನು ನಡೆಸತಕ್ಕದ್ದು . 
4. ಸಂಚಾರಿ ವ್ಯಾಪಾರಿ ಬೀದಿ ವ್ಯಾಪಾರಿಗಳಲ್ಲಿ ಮತ್ತು ಸ್ಥಿರ ವ್ಯಾಪಾರಿಯು, ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯನಾಗಿ 

ಕರ್ತವ್ಯವನ್ನು ನೆರವೇರಿಸಲು ಅವನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಸಮರ್ಥನಾಗಿದ್ದು, ಅವನು ನೈತಿಕ 
ಅಧಃಪತನವನ್ನು ಒಳಗೊಂಡು ಅಪರಾಧದ ಅಪರಾಧಿ ಎಂದು ನಿರ್ಣೀತನಾಗಿದ್ದರೆ ಪಟ್ಟಣ ವ್ಯಾಪಾರ ಸಮಿತಿಯ 

ಸದಸ್ಯನಾಗಿ ಚುನಾಯಿತಾನಾಗಲು ಅನರ್ಹಗೊಳಿಸತಕ್ಕದ್ದು. 
5. ಸ್ಥಳೀಯ ಪ್ರಾಧಿಕಾರವು, ಅದರ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಬೀದಿ ವ್ಯಾಪಾರಿಗಳನ್ನು ಪ್ರತಿನಿಧಿಸುವ ಪಟ್ಟಣ 

ವ್ಯಾಪಾರಿ ಸಮಿತಿಯ ಸದಸ್ಯರುಗಳ ಚುನಾವಣೆಗಳ ಮೇಲ್ವಿಚಾರಣೆ ಮಾಡತಕ್ಕದ್ದು, ನಿರ್ದೇಶಿಸತಕ್ಕದ್ದು ಮತ್ತು 


ನಿಯಂತ್ರಿಸತಕ್ಕದ್ದು. 


ಬೀದಿ ವ್ಯಾಪಾರಿಗಳನ್ನು ಪ್ರತಿನಿಧಿಸುವ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರುಗಳಿಗೆ ಚುನಾವಣೆಗಳನ್ನು 
ನಡೆಸುವುದಕ್ಕೆ ಸ್ಥಳೀಯ ಪ್ರಾಧಿಕಾರದ ಉದ್ದೇಶವನ್ನು ಅಭಿವ್ಯಕ್ತಿ ಪಡಿಸುವ ಅಧಿಸೂಚನೆಯನ್ನು ಸಾಧ್ಯವಾದಷ್ಟು 
ಬೇಗನೆ ಹೊರಡಿಸುವುದು ಮತ್ತು ಚುನಾವಣೆ ನಡೆಸುವುದಕ್ಕಾಗಿ ಚುನಾವಣಾ ಅಧಿಕಾರಿಯನ್ನು (ರಿಟ್‌ರ್ನ್ನಿಂಗ್ 
ಆಫೀಸರ್)ನೇಮಿಸುವುದು, ಸ್ಥಳೀಯ ಪ್ರಾಧಿಕಾರವು ಚುನಾವಣೆ ನಡೆಸುವುದಕ್ಕಾಗಿ ದಿನಾಂಕ, ಸಮಯ ಮತ್ತು 

ಸ್ಥಳವನ್ನು ಗೊತ್ತುವಳಿಯ ಮೂಲಕನಿರ್ಧರಿಸತಕ್ಕದ್ದು. 
7. ಸ್ಥಳೀಯ ಪ್ರಾಧಿಕಾರದ ಗೊತ್ತುವಳಿ ಅಥವಾ ತೀರ್ಮಾದ ನೋಟೀಸನ್ನು , ಪಟ್ಟಣ ವ್ಯಾಪಾರ ಸಮಿತಿಯ ಅಧಿಕಾರ 

ವ್ಯಾಪ್ತಿ ಪ್ರದೇಶದಲ್ಲಿ ಬೀದಿ ವ್ಯಾಪಾರದ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಬೀದಿ ವ್ಯಾಪಾರಿಗಳಿಗೆ ಈ ಕೆಳಗಿನ 

ಯಾವುದೇ ವಿಧಾನಗಳ ಮೂಲಕ ರವಾನಿಸತಕ್ಕದ್ದು, ಎಂದರೆ: 
( ಎ) ಅತಿ ಹೆಚ್ಚು ಪ್ರಸಾರವುಳ್ಳ ಎರಡು ದಿನ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕೆಂದು ಸಾರ್ವಜನಿಕ ನೋಟಿಸಿನ ಮೂಲಕ ಅದರಲ್ಲಿ 

ಒಂದು ಪತ್ರಿಕೆ ಆ ಪ್ರದೇಶದ ಸ್ಥಳೀಯ ಭಾಷೆಯಲ್ಲಿರತಕ್ಕದ್ದು. 
( ಬಿ) ಸ್ಥಳೀಯವಾಗಿ ತಲುಪಿಸುವುದರ ಮೂಲಕ; 
( ಸಿ) ರವಾನಿಸುವ ಪ್ರಮಾಣಪತ್ರವನ್ನು ಅಂಚೆ ಮೂಲಕ 


CHL 


14 


( ಡಿ) ಸಕ್ಷಮ ಪ್ರಾಧಿಕಾರದೊಂದಿಗೆ ಸೂಕ್ತವಾಗಿ ರಿಜಿಸ್ಟರ್ ಮಾಡಿದ ಕೊರಿಯರ್ ಸೇವೆಗಳ ಶೀಘ್ರ ಅಂಚೆ ಮೂಲಕ ಹಾಗೂ 

ಚುನಾವಣಾಧಿಕಾರಿ (ರಿಟರಿಂಗ್ ಆಫಿಸರ್) ಕಚೇರಿ ಫಲಕದಲ್ಲಿ ಪ್ರಕಟಿಸುವ ಮೂಲಕ, ಸೂಚನೆಯು ಈ ಮುಂದಿನ 
ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒಳಗೊಂಡಿರತಕ್ಕದ್ದು. 
( ) ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು, ಇತರ ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸುವುದಕ್ಕಾಗಿ 

ಮೀಸಲಿಟ್ಟ ಸ್ಥಾನಗಳು ಒಳಗೊಂಡು ಚುನಾಯಿತರಾಗುವ ಸದಸ್ಯರುಗಳ ಸಂಖ್ಯೆ . 


ನಮೂನೆ- I 
(5ನೇ ನಿಯಮ ನೋಡಿ) 

( ಅನುಸೂಚಿ9ನೇ ಖಂಡ) 
ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರುಗಳ ಚುನಾವಣೆಗೆ ನಾಮ ನಿರ್ದೇಶನ ನಮೂನೆ. 
ಇವರಿಗೆ, 

ಚುನಾವಣಾಧಿಕಾರಿ , 


- 


- 


- 


- 


- 


- 


ಪಟ್ಟಣ ಮಾರಾಟ ಸಮಿತಿ 

- - - - - - - - 
ಮಾನ್ಯರೆ, 

ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . ಆದ ನಾನು, ಪಟ್ಟಣ ಮಾರಾಟ ಸಮಿತಿ 
( ಮಾರಾಟ ನೋಂದಣಿ/ ಪ್ರಮಾಣ ಪತ್ರದ ಸಂಖ್ಯೆ. . . . . . ) ಸಮಿತಿಯ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಬೀದಿ 
ವ್ಯಾಪಾರಿಗಳ ವ್ಯಾಪಾರವನ್ನು ಈ ಮೂಲಕ ಪ್ರಸ್ತಾಪಿಸಿದೆ.ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . 
ದ ನಾನು ಪಟ್ಟಣ ಮಾರಾಟ ಸಮಿತಿ ( ಮಾರಾಟ ನೋಂದಣಿ/ ಪ್ರಮಾಣ ಪತ್ರದ ಸಂಖ್ಯೆ. . . . . . ) ಸಮಿತಿಯ 
ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಬೀದಿ ವ್ಯಾಪಾರಿಗಳ ವ್ಯಾಪಾರವನ್ನು . . . . . ರಂದು ನಡೆಯುವ ಚುನಾವಣೆಗೆ ಸದರಿ 
ಸಮಿತಿಯ ಸದಸ್ಯ ಹುದ್ದೆಗೆ ಅಭ್ಯರ್ಥಿಯಾಗಿ ಈ ಮೂಲಕ ಹೆಸರನ್ನು ಪ್ರಸ್ತಾಪಿಸಿದೆ. 

ಪ್ರಸ್ತಾವಿತರ ಹೆಸರು ಮತ್ತು ಸಹಿ . . . . . . . . . . . . . 
ಮಾರಾಟ ನೋಂದಣಿ/ ಪ್ರಮಾಣಪತ್ರದ ಸಂಖ್ಯೆ . . . . . . . 

ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . ಆದ ನಾನು ಪಟ್ಟಣ ವ್ಯಾಪಾರ ಸಮಿತಿಯ , 
ವ್ಯಾಪಾರ ನೋಂದಣಿ ಪ್ರಮಾಣ ಪತ್ರದ ಸಂಖ್ಯೆ . . . . . . ನ್ನು ಈ ಮೂಲಕ ಮೇಲಿನಂತೆ ಎರಡನೇ ಪ್ರಸ್ತಾವವನ್ನು 
ಸಲ್ಲಿಸುತ್ತಿದ್ದೇನೆ. 

ಎರಡನೇ ಪ್ರಸ್ತಾವಿತರ ಹೆಸರು ಮತ್ತು ಸಹಿ . . . . . . . . . . . . . 
ಎರಡನೇ ಮಾರಾಟ ನೋಂದಣಿ/ ಪ್ರಮಾಣಪತ್ರದ ಸಂಖ್ಯೆ. . . . . . 


ಅಭ್ಯರ್ಥಿಯಿಂದ ಘೋಷಣೆ 
ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . ದ ನಾನು ಪಟ್ಟಣ ವ್ಯಾಪಾರ ಸಮಿತಿ ವ್ಯಾಪಾರ 
ನೋಂದಣಿ/ ಪ್ರಮಾಣ ಪತ್ರದ ಸಂಖ್ಯೆ. . . . . . ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯನಾಗಿ ಚುನಾವಣೆಗೆ ನನ್ನ ನಾಮ 
ನಿರ್ದೇಶನಕ್ಕೆ ಈ ಮೂಲಕ ಒಪ್ಪಿದ್ದೇನೆ. 

(1) ನಾನು ಸದರಿ ಪಟ್ಟಣ ಮಾರಾಟ ಸಮಿತಿಯ ಉದ್ಯೋಗಿಯಾಗಿರುವುದಿಲ್ಲ. 
( ii) ನಾನು ಮತ ಚಲಾಯಿಸಲು ಅರ್ಹನಾಗಿದ್ದೇನೆ ಮತ್ತು 


15 


(iii) ಬೀದಿ ಮಾರಾಟಗಾರರ (ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರ ನಿಯಂತ್ರಣ) 
ಅಧಿನಿಯಮ , 2014 (ಕೇಂದ್ರ ಅಧಿನಿಯಮ 2014ರ 7)ರ ಮೇರೆಗೆ ಮತ್ತು . . . . . ಬೀದಿ ವ್ಯಾಪಾರಿಗಳ 
(ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರ ನಿಯಂತ್ರಣ ) ನಿಯಮಗಳು 2015 , ಮತ್ತು ಅದರ ಮೇರೆಗೆ ರಚಿಸಿದ 
ಉಪಬಂಧಗಳ ಮೇರೆಗೆ ಸದರಿ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯನಾಗಿ ಚುನಾವಣೆಗೆ ಯಾವುದೇ ಅನರ್ಹತೆಗೆ 
ಒಳಗಾಗಿಲ್ಲವೆಂದು, 

- ನಾನು ಮತ್ತಷ್ಟು ಘೋಷಿಸುತ್ತೇನೆ. 
ಅಭ್ಯರ್ಥಿಯ ಹೆಸರು ಮತ್ತು ಸಹಿ . . . . . . . . . . . . . 
ವ್ಯಾಪಾರ ನೋಂದಣಿ/ ಪ್ರಮಾಣಪತ್ರದ ಸಂಖ್ಯೆ. . . . . . . . . . . . 

(ಕಚೇರಿ ಉಪಯೋಗಕ್ಕೆ ಮಾತ್ರ) 
ಸ್ವೀಕರಿಸಿದ ನಾಮ ನಿರ್ದೇಶನ ನಮೂನೆ. . . . . . . . ( ಸಮಯ ಮತ್ತು ದಿನಾಂಕ ) 
, , , , , , , ಚುನಾವಣಾಧಿಕಾರಿಯ ಸಹಿ . 
ಮೊಹರು 


. . . . . . ರ೦ದು . . . . . . ಸಮಯದಲ್ಲಿ ಪೂರ್ವಾಹ್ನ / ಅಪರಾಹ್ನ ಚುನಾವಣೆಗೆ ಶ್ರೀ / ಶ್ರೀಮತಿ/ ಕುಮಾರಿ 
- ರಿಂದ ಹಾಜರುಪಡಿಸಿದ. . . . . . ನಾಮ ನಿರ್ದೇಶನ ನಮೂನೆಯನ್ನು ಸ್ವೀಕರಿಸಿದೆ. 
ಚುನಾವಣಾಧಿಕಾರಿಯ ಸಹಿ . . . .. . 
ಮೊಹರು 

ನಮೂನೆ- II 
( 5ನೇ ನಿಯಮ ನೋಡಿ) 

( ಅನುಸೂಚಿ 15ನೇ ಖಂಡ) 
ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರುಗಳ ಚುನಾವಣೆಗೆ ನಾಮ ನಿರ್ದೇಶನ ನಮೂನೆ. 
Iನೇ ಅನುಸೂಚಿಯ ಮೇರೆಗೆ ಚುನಾವಣೆಗಳನ್ನು ನಡೆಸಲು ಪಟ್ಟಣ ವ್ಯಾಪಾರಿ ಸಮಿತಿಯ ಸದಸ್ಯರುಗಳ 
ಚುನಾವಣೆಯ ಮತಪತ್ರವನ್ನು , ಬೀದಿ ವ್ಯಾಪಾರಿಗಳ ( ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರದ ನಿಯಂತ್ರಣ) 
ನಿಯಮಗಳು , 2015ಕ್ಕೆ ಸೇರಿಸಿದೆ. 

. . . . . . . . ಬೀದಿ ವ್ಯಾಪಾರ ಸಮಿತಿ, 


• • • • • 


. . . . . ( ವಿಳಾಸ) 

(ಸ್ವೀಕೃತಿ ಪ್ರತಿ) 
. . . . . . . . ಹುದ್ದೆಗೆ ಮತಪತ್ರ 
. . . . . . . . ಚುನಾವಣೆ ದಿನಾಂಕ 
ಕ್ರಮ ಸಂಖ್ಯೆ . . . . . . . . ವ್ಯಾಪಾರ ನೋಂದಣಿ/ ಪ್ರಮಾಣ ಪತ್ರದ ಸಂಖ್ಯೆ . 
ಸಂಖ್ಯೆ . . . . . . . . . . ಮತಪತ್ರ 
ಅಭ್ಯರ್ಥಿಗೆ ಸಂಬಂಧಿಸಿದಂತೆ ದಯವಿಟ್ಟು ಒಂದು ಗುರುತು ಹಾಕಿ ( x) 
ಅಭ್ಯರ್ಥಿಯ ಹೆಸರು 

ವ್ಯಾಪಾರನೋಂದಣಿ/ ಪ್ರಮಾಣ ಪತ್ರ | ನಿರ್ಣಾಯಕ 
ಸಂಖ್ಯೆ 

ಸಂಖ್ಯೆ . 

ಮತದ ಗುರುತು 


ಕ್ರಮ | 


16 


ನಮೂನೆ- III 
(5ನೇ ನಿಯಮ ನೋಡಿ) 

( ಅನುಸೂಚಿ 16ನೇ ಖಂಡ) 
ಚುನಾವಣಾ ಏಜೆಂಟ್ / ಎಣಿಕೆ ಏಜೆಂಟ್‌ನ ನೇಮಕಾತಿಗಾಗಿ ಪತ್ರ 


ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . ದ ನಾನು ಪಟ್ಟಣ ಮಾರಾಟ ಸಮಿತಿ 
( ವ್ಯಾಪಾರ ನೋಂದಣಿ/ ಪ್ರಮಾಣ ಪತ್ರದ ಸಂಖ್ಯೆ. . . . . . ) ಸಮಿತಿಯ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಬೀದಿ 
ವ್ಯಾಪಾರಿಗಳ ಮಾರಾಟವನ್ನು ಈ ಮೂಲಕ ಪ್ರಸ್ತಾಪಿಸಿದೆ. ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . 
ದ ನಾನು ಪಟ್ಟಣ ವ್ಯಾಪಾರ ಸಮಿತಿ ( ಮಾರಾಟ ನೋಂದಣಿ ಪ್ರಮಾಣ ಪತ್ರದ ಸಂಖ್ಯೆ . . . . . . ) ಸಮಿತಿಯ ಅಧಿಕಾರ 
ವ್ಯಾಪ್ತಿಯ ಪ್ರದೇಶದಲ್ಲಿ ಬೀದಿ ವ್ಯಾಪಾರಿಗಳಿಗೆ . . . . . ರಂದು ಚುನಾವಣೆಯಲ್ಲಿ ನನ್ನ ಚುನಾವಣಾ ಏಜೆಂಟ್‌ನಾಗಿ/ 
ಎಣಿಕೆ ಏಜೆಂಟ್‌ಗಾಗಿ ಈ ಕೆಳಗಿನ ವ್ಯಕ್ತಿಗಳನ್ನು ಈ ಮೂಲಕ ನಾಮನಿರ್ದೇಶಿಸಿದ್ದೇನೆ. . . . . .ನಡೆಯುವ ಚುನಾವಣೆಗೆ 
ಸದರಿ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರ ಅಭ್ಯರ್ಥಿಯಾಗಿ ಹೆಸರನ್ನು ಪ್ರಸ್ತಾಪಿಸಿದೆ. ( ದಿನಾಂಕವನ್ನು 
ನಿರ್ದಿಷ್ಟಪಡಿಸುವುದು) 

ಅಭ್ಯರ್ಥಿಯ ಹೆಸರು ಮತ್ತು ಸಹಿ . . . . . . . . . . . . . 
ವ್ಯಾಪಾರ ನೋಂದಣಿ/ ಪ್ರಮಾಣಪತ್ರದ ಸಂಖ್ಯೆ. . . . . . . . . . . . 

ಶ್ರೀ - - - - - - ರವರ ಪತ್ನಿ / ಮಗ/ ಮಗಳು . . . . . ಆದ ನಾನು . . . . . . . . . ಚುನಾವಣಾ 
ಏಜೆಂಟ್ / ಎಣಿಕೆ ಏಜೆಂಟ್‌ನಾಗಲು ಇಚ್ಛಿಸುತ್ತೇನೆ. 

ಏಜೆಂಟ್‌ನ ಸಹಿ 


ನಮೂನೆ- IV 

(18ನೇ ನಿಯಮ ನೋಡಿ) 
ಕುಂದುಕೊರತೆಗಳ ನಿವಾರಣಾ ಸಮಿತಿಗೆ ಬಾದಿತನಾದ ಬೀದಿ ವ್ಯಾಪಾರಿಯಿಂದ ಅರ್ಜಿ 

ಅರ್ಜಿ ಸಂಖ್ಯೆ:. . . . . . . . . . 20 . . . . . . 
. . . . . . . . . . ಅರ್ಜಿದಾರ 

ವಿರುದ್ದ 

. . . . . . . . . . ಪ್ರತಿವಾದಿ 
ಅರ್ಜಿದಾರನ ಹೆಸರು : 
ಪತ್ರವ್ಯವಹಾರಕ್ಕಾಗಿ ವಿಳಾಸ: 
ಸ್ಥಳೀಯ ಪ್ರಾಧಿಕಾರದಿಂದ ನೀಡಲಾದ ಗುರುತು ಚೀಟಿಯ ಸಂಖ್ಯೆ (ನೀಡಿದ್ದರೆ) 
ವ್ಯಾಪಾರ ಮಾಡಲು ಪ್ರಮಾಣ ಪತ್ರ ಸಂಖ್ಯೆ ಮತ್ತು ದಿನಾಂಕ: 
ವ್ಯಾಪಾರದ ಸ್ಥಳ ಅಥವಾ ಪ್ರದೇಶ: 
ವ್ಯಾಪಾರ ವಲಯ ಅಥವಾ ವಾರ್ಡ್ 
ವ್ಯಾಪಾರದ ಸ್ವರೂಪ : 
I. ಮೊಬೈಲ್ 
II. ಲೇಖನ ಸಾಮಗ್ರಿ 
III . ಯಾವುದೇ ಇತರ (ನಿರ್ದಿಷ್ಟಪಡಿಸುವುದು) 
ಕುಂದುಕೊರತೆಗೆ ಸಂಬಂಧಿಸಿದ ಪ್ರಾಧಿಕಾರ: 
ವಿವಾದ ಕುಂದುಕೊರತೆಗಳ ವಿವಾದಗಳು: ( ಪೂರ್ಣ ವಿವರಗಳು ನೀಡುವುದು) 
ವಿವಾದದ ಕುಂದುಕೊರತೆಗೆ ಪೂರಕವಾಗುವ 

ಎಗಳು : 


ಹ 


೦ 


೦ 


17 


11 . ಘೋಷಣೆ: 

. . . . . . . . . ಅರ್ಜಿದಾರನಾದ ನಾನು ಮೇಲೆ ಹೇಳಿದ ಅಂಶಗಳು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು 
ಮಾಹಿತಿಯಿರುವಷ್ಟರ ಮಟ್ಟಿಗೆ ಸತ್ಯವಾಗಿದೆಯೆಂದು ಮತ್ತು ಈ ನಿಯಮಗಳಲ್ಲಿ ನಿಯಮಿಸಲಾದಂತೆ ಗೊತ್ತುಪಡಿಸಿದ 
ಸಮಯದೊಳಗೆ ಅರ್ಜಿಯನ್ನು ದಾಖಲಿಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಈ ಮೂಲಕ ಘೋಷಿಸುತ್ತೇನೆ. 


ಸ್ಥಳ: 


ದಿನಾಂಕ: 


ಅರ್ಜಿದಾರನ ಸಹಿ . 


ಟಿಪ್ಪಣಿ: ಈ ಅರ್ಜಿಯೊಂದಿಗೆ ಅದಕ್ಕೆ ಸಂಬಂಧಿಸಿದ ಎಲ್ಲಾ ದಸ್ತಾವೇಜುಗಳನ್ನು ಲಗತ್ತಿಸಿದೆ. 
ಅಗತ್ಯಪಡಿಸಿದರೆ, ಪ್ರತ್ಯೇಕ ಪಟುಗಳಲ್ಲಿ ವಿವಾದದ ಕುಂದುಕೊರತೆಗಳ ಪೂರ್ಣ ವಿವರಗಳನ್ನು ನೀಡಲು ಈ 
ಅರ್ಜಿಯೊಂದಿಗೆ ಲಗತ್ತಿಸುವುದು. 


ನಮೂನೆ- VI 

(22ನೇ ನಿಯಮ ನೋಡಿ) 
ಕುಂದುಕೊರತೆಗಳ ನಿವಾರಣಾ ಸಮಿತಿಯ ತೀರ್ಮಾನದ ವಿರುದ್ದ ಸ್ಥಳೀಯ ಪ್ರಾಧಿಕಾರಕ್ಕೆ ಬಾದಿತನಾದ ಬೀದಿ 

ವ್ಯಾಪಾರಿಯಿಂದ ಅರ್ಜಿ 
ಅರ್ಜಿ ಸಂಖ್ಯೆ . . . . . . . . . 20 . . . . ರ. 
. . .. . . . . . . ಅರ್ಜಿದಾರ 

ವಿರುದ್ದ 

. . . . . . . . . . ಪ್ರತಿವಾದಿ 
ಅರ್ಜಿದಾರನ ಹೆಸರು: 
ಪತ್ರವ್ಯವಹಾರಕ್ಕಾಗಿ ವಿಳಾಸ: 
ಸ್ಥಳೀಯ ಪ್ರಾಧಿಕಾರದಿಂದ ನೀಡಲಾದ ಗುರುತು ಚೀಟಿಯ ಸಂಖ್ಯೆ (ನೀಡಿದ್ದರೆ) 
ವ್ಯಾಪಾರ ಮಾಡಲು ಪ್ರಮಾಣ ಪತ್ರದ ಸಂಖ್ಯೆ ಮತ್ತು ನೀಡುವ ದಿನಾಂಕ: 
ವ್ಯಾಪಾರದ ಸ್ಥಳ ಅಥವಾ ಪ್ರದೇಶ: 
ವ್ಯಾಪಾರ ವಲಯ ಅಥವಾ ವಾರ್ಡ್: 
ವ್ಯಾಪಾರದ ಸ್ವರೂಪ : 
I. ಸಂಚಾರಿ 
II . ಒಂದೇ ಕಡೆ ನಿಂತಿರುವ ಸ್ಥಳ 
III . ಯಾವುದೇ ಇತರೆ ( ನಿರ್ದಿಷ್ಟಪಡಿಸುವುದು) 
ಅಪೀಲನ್ನು ಹೂಡುವುದಕ್ಕೆ ಸಂಬಂಧಿಸಿದಂತೆ ಕುಂದುಕೊರತೆ ನಿವಾರಣಾ ಸಮಿತಿಯ ತೀರ್ಮಾನ: 
ಅಪೀಲಿನ ವಿವರಗಳು ಮತ್ತು ಆಧಾರಗಳು: ( ಪೂರ್ಣ ವಿವರಗಳು ನೀಡುವುದು ) 

ಅಪೀಲಿಗೆ ಪೂರಕವಾದ ದಸ್ತಾವೇಜುಗಳು: 
11 . ಘೋಷಣೆ: 

. . . . . . . . . ಅರ್ಜಿದಾರನಾದ ನಾನು ಮೇಲೆ ಹೇಳಿದ ಅಂಶಗಳು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು 
ಮಾಹಿತಿಯಿರುವಷ್ಟರ ಮಟ್ಟಿಗೆ ಸತ್ಯವಾಗಿದೆಯೆಂದು ಮತ್ತು ಈ ನಿಯಮಗಳಲ್ಲಿ ನಿಯಮಿಸಲಾದಂತೆ ಗೊತ್ತುಪಡಿಸಿದ 
ಸಮಯದೊಳಗೆ ಅರ್ಜಿಯನ್ನು ದಾಖಲಿಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಈ ಮೂಲಕ ಘೋಷಿಸುತ್ತೇನೆ. 
ಸ್ಥಳ: 
ದಿನಾಂಕ: 

ಅರ್ಜಿದಾರನ ಸಹಿ . 


೧ 


೦ 


೨ 


18 


ಟಿಪ್ಪಣಿ: ಈ ಅಪೀಲಿನೊಂದಿಗೆ ಕುಂದುಕೊರತೆ ನಿವಾರಣೆ ಸಮಿತಿಯ ಆದೇಶವನ್ನು ಒಳಗೊಂಡು ಅದಕ್ಕೆ ಸಂಬಂಧಿಸಿದ 
ಎಲ್ಲಾದಸ್ತಾವೇಜುಗಳನ್ನು ಲಗತ್ತಿಸುವುದು. 
ಅಗತ್ಯಪಡಿಸಿದರೆ, ಪ್ರತ್ಯೇಕ ಪಟುಗಳಲ್ಲಿ ಅಪೀಲಿನ ಪೂರ್ಣ ಕಾರಣಗಳನ್ನು ನೀಡಲು ಈ ಅರ್ಜಿಯೊಂದಿಗೆ ಲಗತ್ತಿಸುವುದು. 


ನಮೂನೆ- VII 

( 25ನೇ ನಿಯಮ ನೋಡಿ) 
ರಾಜ್ಯ ಸರ್ಕಾರಕ್ಕೆ ಒದಗಿಸಬೇಕಾದ ನಿಯತಕಾಲಿಕ ವಿವರ ಪಟ್ಟಿಗಳ ವಿವರಗಳು 


. . . . . . . . . ( ಮಹಾನಗರಪಾಲಿಕೆ ಅಥವಾ ದಂಡು ಪ್ರದೇಶದ ನಗರ ಪಂಚಾಯಿತಿನ ಪೌರಸಭೆ) . . . . . 
. . . ( ಮಾರ್ಚ್) ಜೂನ್, ಸೆಪ್ಟೆಂಬರ್ ಅಥವಾ ಡಿಸೆಂಬರ್) 20. . . . ರ ಮುಕ್ತಾಯದ ತ್ರೈಮಾಸಿಕ ನಿಯತಕಾಲಿಕ 
ವಿವರಪಟ್ಟಿಯಲ್ಲಿ ಮುಂದಿನ ವಿವರಗಳನ್ನು ಈ ಮೂಲಕ ಸಲ್ಲಿಸಿದೆ. 
1. ತ್ರೈಮಾಸಿಕ ಅವಧಿಯಲ್ಲಿ ನೀಡಿದ, ತಿರಸ್ಕೃತಗೊಳಿಸಿದ, ಅಮಾನತುಗೊಳಿಸಿದ ಮತ್ತು ರದ್ದುಗೊಳಿಸಿದ 
ಪ್ರಮಾಣಪತ್ರದ ವಿವರಗಳು : 
ವಿವರಗಳು | ಅರ್ಜಿಗಳು ಅಂಗೀಕರಿಸಿದ | ತಿರಸ್ಕತ ನವೀಕರಿಸಿದ ಅಮಾನತು ರದ್ದುಗೊಳಿಸಿದ 
ಅಥವಾ ಗೊಳಿಸಿದ 

ಗೋಳಿಸಿದ 

ನೀಡಿದ 
ತ್ರೈಮಾಸಿಕ ಅವಧಿಯ 
ಪ್ರಾರಂಭದಲ್ಲಿ ಇದ್ದಂತೆ 
ಬಾಕಿ. 
ಹೊಸದಾಗಿ 
ಸ್ವೀಕರಿಸಲಾದವುಗಳು 
ಒಟ್ಟು 
ತ್ರೈಮಾಸಿಕ ಅವಧಿಯಲ್ಲಿ 
ತೀರುವಳಿಯಾದವುಗಳು 
ತ್ರೈಮಾಸಿಕ ಅವಧಿಯ 
ಮುಕ್ತಾಯದಲ್ಲಿ 
ಬಾಕಿಯಿರುವವು 


2. ಹೊಸದಾಗಿ ಸಮೀಕ್ಷೆ ಮಾಡಲಾದ ಬೀದಿ ವ್ಯಾಪಾರಿಗಳ ಸಂಖ್ಯೆ ಮತ್ತು ವ್ಯಾಪಾರಿಗಳ ಹೆಸರು, ವಿಳಾಸ, ವ್ಯಾಪಾರದ 

ಸ್ಥಳ, ವ್ಯಾಪಾರದ ರೀತಿ ಇತ್ಯಾದಿ ಒಳಗೊಂಡಂತೆ ಅವರ ಪೂರ್ಣ ವಿವರಗಳು . 
3. ಪಟ್ಟಣ ವ್ಯಾಪಾರಿ ಸಮಿತಿ ನಡೆಸಿರುವ ಸಭೆಗಳ ಸಂಖ್ಯೆ . 
4. ಅದರ ನಿಯಂತ್ರಣದಲ್ಲಿ ಯಾವುದಾದರೂ ಇದ್ದರೆ, ಹೊಸದಾಗಿ ವ್ಯಾಪಾರಕ್ಕೆ ಮೀಸಲಿಟ್ಟ ಪ್ರದೇಶದ ವಿವರಗಳು. 
5. ಸಾಮಾಜಿಕ ಲೆಕ್ಕಪರಿಶೋಧನೆ ಮಾಡಿದ ವಿವರಗಳು ಯಾವುದಾದರೂ ಇದ್ದರೆ, ಅವು. 
6. ಬೀದಿ ವ್ಯಾಪಾರಿಗಳಿಗೆ ಸಾಲ , ವಿಮೆ ಮತ್ತು ಸಾಮಾಜಿಕ ಭದ್ರತೆಯ ಇತರೆ ಕಲ್ಯಾಣ ಯೋಜನೆಗಳು ಲಭ್ಯತೆಗೆ 

ತೆಗೆದುಕೊಂಡು ಉತ್ತೇಜಿಸುವ ಕ್ರಮಗಳ ವಿವರಗಳು. 
7. ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ನಿರ್ದೇಶಿಸಲಾದ ಯಾವುದೇ ಇತರೆ ಮಾಹಿತಿ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು: 250 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


200 - IVA 
Part - IVA 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday, November 4 , 2016 (Karthika 13 , Shaka Varsha 1938 ) 


30. n929 
No . 1232 


FINANCE SECRETARIAT 

NOTIFICATION 
No . FD 16 PES 2015 , Bengaluru , Dated :04 - 11- 2016 


Whereas the draft of the Karnataka Excise Licences (General Conditions) Rules , 1967, was 
published as required by sub - section ( 1) of section 71 of the Karnataka Excise Act , 1965 (Karnataka 
Act 21 of 1966 ) in Notification No. FD 16 PES 2015 , dated : 07 . 06 . 2016 in Part - IVA of the Karnataka 
Gazette (Extra ordinary ) No . 801, dated : 07 . 06 . 2016 inviting objections and suggestions from all 
persons likely to be affected within thirty days from the date of its publication in the Official Gazette . 


And , whereas the said Gazette was made available to the public on 07th June 2016 . 


And, whereas objections and suggestions received in respect of the said draft have been 
considered by the State Government. 


Now , therefore , in exercise of the powers conferred by section 71 of the Karnataka Excise Act 
1965 (Karnataka Act 21 of 1966 ) the Government of Karnataka hereby makes the following rules , 
namely : 


RULES 


1 . Title and commencement .- ( 1) These rules may be called the Karnataka Excise Licenses 
(General Conditions) ( Amendment) Rules , 2016 . 


(2 ) They shall come into force from the date of their final publication in the official Gazette . 


2 . Amendment of rule 1 .- In the Karnataka Excise Licenses (General Conditions) Rules , 
1967 (hereinafter referred to as the said rules ), in rule 1, for the words and brackets "Karnataka 
Excise Licenses (General Conditions)" the words and brackets "Karnataka Excise (General 
Conditions of Licences )" shall be substituted . 


3 . Amendment of rule 3 .- In rule 3 of the said rules , in sub -rule ( 1), after the words 
"Secondary school" , the words " or college or institution " shall be inserted . 


4 . Amendment of rule 4 -A .- In rule 4 - A of the said rules, the following shall be substituted , 
namely: 


" 4 - A . Closure of shops on certain occasions 
(i) A licensee may after intimation to the Excise Inspector of the Jurisdictional Range , 

close the shop on the following occasions, namely : 

(a ) on the day ofmarriage in his family ; or 
(b ) on the day of the occurrence of a death or accident in his family ; and 


A licensee may with the prior permission in writing of the Deputy Commissioner of 
Excise close the shop for renovation or repair of licensed premises for a period not 
exceeding fifteen days in an Excise Year ." 


5 . Amendment of rule 5 .- In rule 5 of the said rules , for sub - rule (5 ), the following shall be 
substituted, namely : 


" ( 5 ) The Excise Commissioner may at his discretion and for reasons to be recorded in writing 
exempt from the application of these rules in the case of distributor licences referred to in clause 
( 11) of rule 3 of the Karnataka Excise (Sale of Indian and Foreign Liquor) Rules , 1968 ." 


6 . Amendment of rule 10 - B .- For rule 10 - B of the said rules , the following shall be 
substituted , namely : 


" 10 - B . Prohibition of sale of liquor during election and counting days etc , - In order to 
comply with the directions of the Election Commission of India or State Election Commission for 
banning sale or supply of liquor and intoxicants during election to the House of the People , State 
Legislative Assembly , Zilla Panchayat, Taluk Panchayat, Gram Panchayat and Urban Local Bodies , 
the District Magistrate may by notice in writing to the licensee require that any shop in which any 
liquor is sold or supplied shall be closed at such times and for such period as the Election 
Commission concerned may consider necessary for conduct of peaceful, fair and free elections . The 
licensee shall not be entitled to any compensation for such closure " . 


7 . Omission of rule 14 .- Rule 14 of the said rules shall be omitted . 


By Order and in the name of the Governor of Karnataka 


VENKATESH . G 
Under Secretary to Government, 

Finance Department( Excise ) 


DEO WONOW, Jom Jod 


37 , 2300kn . . (87 ) 7308): 1000 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA , 
Part - IVA 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೪ , ೨೦೧೬ ( ಕಾರ್ತಿಕ ೧೩ , ಶಕ ವರ್ಷ ೧೯೩೮) . 
Bengaluru , Friday , November 4 , 2016 (Karthika 13 , Shaka Varsha 1938 ) 


|| ನಂ . ೧೨೩೩ 

No. 1233 


FINANCE SECRETARIAT 

NOTIFICATION 
No . FD 17 PES 2015, Bengaluru , Dated : 04 - 11 - 2016 


Whereas the draft of the Karnataka Excise ( Sale of Indian and Foreign Liquors ) Rules , 1968 , 
was published as required by sub - section ( 1) of section 71 of the Karnataka Excise Act , 1965 
(Karnataka Act 21 of 1966 ) in Notification No . FD 17 PES 2015 , dated : 15 - 09 - 2016 in Part- IV - A of the 
Karnataka Gazette ( Extra ordinary ) No.1081 , dated :15 - 09 - 2016 inviting objections and suggestions 
from all persons likely to be affected within thirty days from the date of its publication in the Official 
Gazette . 


And , whereas the said Gazette was made available to the public on 15th September 2016 . 


And , whereas no objections and suggestions were received in respect of the said draft by the 
State Government. 


Now , therefore, in exercise of the powers conferred by section 71 of the Karnataka Excise Act 
1965 (Karnataka Act 21 of 1966 ) the Government of Karnataka hereby makes the following rules , 
namely : 


RULES 
1 . Title and commencement :- ( 1) These rules may be called the Karnataka Excise (Sale of 
Indian and Foreign Liquors ) ( Amendment) Rules , 2016 . 


(2 ) They shall come into force from the date of their final publication in the official Gazette . 


2 . Amendment of Rule 8 :- In the Karnataka Excise (Sale of Indian and Foreign Liquors ) 

Rules , 1968 (hereinafter referred to as the said Rules) , in Rule 8 , in sub - rule ( 1 ), for 
item (6 ) and the entries relating thereto , the following shall be substituted , namely : 


Rs . 10, 000 per day ” 


“ 6 . Special Licences referred to 

in clause (6 ) of rule 3 


3 . Amendment of Form CL - 2 : -In Form CL - 2 of the said rules , Condition No . 2 - A and 

entries relating thereto shall be omitted . 


4 . Amendment of Form CL - 8 : -In Form CL - 8 of the said rules , in Condition No . 7 , for the 

words “ an Assistant Commissioner", the words “ Sub -Inspector of Excise ” shall be 
substituted . 


5 . Amendment of Form CL - 9 :-In Form CL - 9 of the said rules , Condition No. 2 - A and entries 

relating thereto shall be omitted . 


By Order and in the Name of the Governor of Karnataka 


VENKATESH .G 
Under Secretary to Government, 

Finance Department (Excise ) 


JEDEO WONOW, JIM JONEZ , 300 Sod . (87 ) 308): 1000 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


200 - IVA 
Part - IVA 


ಬೆಂಗಳೂರು, ಸೋಮವಾರ, ನವೆಂಬರ್ ೭ , ೨೦೧೬ ( ಕಾರ್ತಿಕ ೧೬ , ಶಕ ವರ್ಷ ೧೯೩೮) 
Bengaluru , Monday , November 7 , 2016 (Karthika 16 , Shaka Varsha 1938 ) 


30 . 0982 
| No . 1243 


REVENUE SECRETARIAT 

NOTIFICATION 
No . RD 84 LRM 2012 , Bengaluru , Dated : 07 - 11 - 2016 


The draft of the Karnataka Conferment of Ownership on Mulageni or Volamulageni Tenants 
Rules , 2015 was published as required by sub section ( 1) of section 12 of the Karnataka Conferment 
of Ownership on Mulageni or Volamulageni Tenants Act, 2011 (Karnataka Act 24 of 2012 ) in 
Notification No : RD 84 LRM 2012 dated 06 - 10 - 2016 in part IVA of the Karnataka Gazette 
(Extraordinary ) dated 06 - 10 - 2016 inviting objections or suggestions from all the persons likely to be 
affected thereby , within fifteen days from the date of its publication in the Official Gazette . 

Whereas the said Gazette was made available to public on 06 - 10 - 2016 . And whereas no 
objections and suggestions have been received by the State Government within the period specified 
above . 

Now therefore in exercise of the powers conferred by Section 12 of the Karnataka Conferment 
of Ownership on Mulageni or Volamulageni Tenants Act , 2011 (Karnataka Act 24 of 2012) the 
Government of Karnataka hereby makes the following rules , namely : 

RULES 
1 . Title and commencement, - These rules shall be called the Karnataka Conferment of 
Ownership on Mulageni or Volamulageni Tenants Rules , 2016 . 

(2) They shall come into force from the date of their publication in the Official Gazette. 
2 . Definitions,- In these rules, unless the context otherwise requires : 

(a ) “ Act ” means the Karnataka Conferment of Ownership on Mulageni or 

Volamulageni Tenants Act, 2011 ; ( Karnataka Act No. 24 of 2012 ) 
(b ) “ Form ” means form appended to these rules ; 

(c) " section " means a section of the Act. 
3 . Form of application under section 5 ,- ( 1) Every application made under sub - section ( 1 ) 
of section 5 of the Act shall be in Form I, along with the documents in support of the following 
information , namely , 

(a ) how the applicant derived his title , right or interest 

in the land as Mulageni or Volamulagenidar ; 
(b ) correct date and description of the documents under 

which the right is claimed ; 
(c ) a correct description of the land with survey 

particulars boundaries if necessary to identify the plot , 
if building or any structure exists the description 
thereof with door number etc ., 


(d ) what is the rent paid or payable in respect of the 

lease -hold in the possession of the applicant, and 
what is the rent fixed in the lease agreement in 

respect of the entire lease hold , etc.,; 
( e) if the rent is in arrears the same shall be stated and 

deposited before the competent authority along with the application . 
(2 ) Along with the application all the documents of title to the lease or sub -lease hold land 
such as lease agreement, documents evidencing possession of such land , rent bond , RTC , rent 
receipts , Khata Register and documents in support of facts in sub - rule ( 1 ), photographs of the 
building or structure existing etc ., shall be filed with a correct list thereof. 

( 3 ) In the case of an application under sub - section (4 ) of section 5 of the Act, certified copy of 
the application filed before the competent Authority , certified copy of the order of the competent 
Authority and such other documents as may be considered necessary by the competent authority 
shall be produced along with the Application . 

(4) While filing application , apart from the original, as many copies as there are respondents 
shall be enclosed . 

4 . Form of Notice and manner of serving by the competent Authority under section 6 , 
( 1 ) As soon as after registering the application , the competent Authority shall fix a date for 
appearance of the respondent or respondents for holding enquiry . The competent Authority shall 
issue notice of enquiry specifying the date , place and time of the enquiry to the applicant and 
respondent or respondents , in Form II . 

(2) On the date intimated in the notice under sub rule ( 1) the respondent or respondents 
shall file his statement, evidence and documents supporting his statement. A true and correct copy 
of such statement shall be furnished to the applicant. 

5 . Mode of enquiry ,- ( 1) The Competent Authority shall hold a summary enquiry . The 
parties shall file sworn affidavits in support of their case apart from other documentary evidence . 
The parties shall have the right to cross - examine the opposite parties and their witnesses . 

(2 ) Even after the notice of enquiry in Form II is duly served on the date fixed and intimate if 
the Respondent or Respondents fail to appear before the competent authority , he or such of them 
who are absent shall be set exparte and enquiry be continued according to law : 

Provide that, if the party who is set exparte subsequently appears before the Competent 
Authority and submits adequate reasons for his default, the order may be set aside and he may be 
allowed to participate in the enquiry . 

(3) The Competent Authority shall record correctly and minutely the proceedings of enquiry 
and summary of the oral evidence and answer to the questions in cross - examination of the parties 
and witnesses , and the same shall be signed by the parties or witnesses as the case may be. 

(4 ) Provisions of the Civil Procedure Code, 1908 , be followed in all enquiries. 

6 . Form of certificate ownership under section 8 ,- The Form of certificate of ownership 
shall be in Form III . 

7 . Appearance of representatives of the parties, Advocates before competent 
Authority ,- Appearance of representatives of the parties Advocates or duly authorized persons shall 
be entitled to represent the parties in any proceedings before the Competent Authority . 

8 . Manner of registration of certificate of ownership by the registering Officer - 
“ Certificate of ownership issued by the Competent Authority shall be presented for registration by 
the applicant, within four months from the date of issue of the Certificate of ownership , before the 
concerned registering officer , appointed under the Registration Act, 1908, who shall register the 
same in accordance with the provisions of law applicable thereto ” . 


By order and in the name of the Governor of Karnataka , 


S . L . MAHANTHEGOWDA 
Under Secretary to Govt . 
Revenue Department 

(Land Reforms) 


Form I 

( see rule 3 ) 
Before the Competent Authority 


............. Taluk , Dist : 


Application No :....... 


1 . Sri. A . B . (Name or names and Postal) 
2 . Address 


V / s 


Sri. C . D . (Name or names and Postal address 


- Respondent / s 


Application under section 5 of the Karnataka Conferment of Ownership on Mulageni or 
Volamulageni Tenants Act , 2011 


The Applicant/ s submits as follows: 
1 . The Applicant is a Mulageni tenant etc ... 
( State briefly the facts relevant to the case specified 
in clauses (a ) to (e) of Sub - rule ( 3 ) 


Therefore the Applicant prays for...... 


Place: 
Date : 


Signature of the Applicant 


Received the Application 


Place : 
Date : 


Competent Authority 

( Tahsildar) 


Seal, 


Form II 
( see rule 6 ) 
Notice to Parties 


Office of the Competent 

Authority 
Application No ,.. ..... 


1. Sri. (Name of the Applicant) 


Applicant / s 


Vs 
Respondent / s 


2 . Sri ( Name of the Respondent) 


Notice of Enquiry under section 6 of the Karnataka Conferment of Ownership on Mulageni or 

Volamulageni Tenants Act , 2011 

(Karnataka Act 24 of 2012 ) 


Please take notice that the Applicant / s has filed an Application under section 5 of the 
Karnataka Conferment of Ownership on Mulageni or Volamulageni Tenants Act , 2011 for 
conferment of ownership as per the enclosed copy of the Application . The case is posted for your 
appearance before the Competent Authority ....... ....... at 11 a . m . You shall appear before the 
Competent Authority on the said day either in person or through any legally empowered person and 
file statement /objections and produce evidence etc ., before the Competent Authority . If you fail to 
comply herewith the proceedings will be proceeded , treating you exparte , in accordance with law . 


Place : 


Competent Authority 

Date : 


Seal. 


Form III 

(See rule 10 ) 
Ownership Certificate 


. . . . . . . . . . . 


This is to certify that the ownership of the Mulageni holding described in the Schedule below 
stands vested in the name of Sri...... ....... ..... . .. the Applicant, free from all encumbrances and 
charges , with effect from ..........(date), on which the Amount/ Consideration of Rs ............. 
(Rupees ... 

.... . ... ........) only , is deposited . The Revenue Records shall carryout all 
entries in the relevant records showing Sri. ..... . 

............ (the Applicant), as the 
full owner of the land described in the Schedule below : 

Schedule of Land 
Lands situate in ......... 

... .. ... .. village .. . ...... ... . 
Hobali /Ward No ... ....... . .... .... . .. of.......... . 

....... Taluk , Dakshina Kannada / Udupi 
District 
R . S .No. T . S .No. Taram 

Extent 

Acre. Cents Sq . Ft. if any , 
With boundaries as under : 

East 
West 
North 
South 


Place : 


Competent Authority 

( Tahsildar ) 


Date: 


Seal. 


JOJO JUDOQ , JHM JOQ 837 , jodendo . (87 ) 3080 : 2000 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


Do. 0989 
No. 1245 


ಬೆಂಗಳೂರು, ಮಂಗಳವಾರ , ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) 
Bengaluru , Tuesday , November 8 , 2016 (Karthika 17 , Shaka Varsha 1938 ) 
FOREST, ECOLOGY AND ENVIRONMENT SECRETARIAT 

NOTIFICATION 
No . FEE 291 FWL 2015 , Bengaluru , Dated : 04 . 11. 2016 


State Government by its Notification No. FEE 291 FWL 2015 , dated : 19 . 12 . 2015 , in exercise 
of the powers conferred by Section 36 - A of the Wildlife (Protection ) Act 1972 has declared an extent 
of 17 ,872 . 248 hectares reserved forest in Gadag , Mundaragi and Shirahatti taluks of Gadag district 
as “ Kappathagudda Conservation Reserve” , by reasons of its ecological, faunal, floral and 
geomorphological importance and for the purpose of protecting, propagating and developing wildlife 
their in or its environment . 


Subsequent to this , representations have been received from the public and organizations of 
Gadag district objecting to the declaration of Kappathagudda Reserve Forest as Conservation 
Reserve without complying with the mandatory provisions of prior public consultation and following 
the process of public hearing and further that the Kappathagudda landscape is neither adjacent to 
any of the existing National Parks / Sanctuaries nor is part of a link / corridor from one Protected 
Area to another and therefore to withdraw the Notification declaring the Kappathagudda Reserved 
Forest as Conservation Reserve . State Board for Wildlife in its 9th meeting held on 31 . 08 . 2016 has 
considered this issue in its entirety and has resolved to withdraw the Notification dated 19 . 12 . 2015 
declaring the Kappathagudda Reserved Forest as Conservation Reserve. 


Accordingly , the State Government hereby withdraws the Notification No. FEE 291 FWL 2015 
dated 19. 12 .2015 declaring the Kappathagudda Reserved Forest as " Kappathagudda Conservation 
Reserve ” . 


BY ORDER AND IN THE NAME OF THE 

GOVERNOR OF KARNATAKA 


S . P . PATIL 
UNDER SECRETARY TO GOVERNMENT, 
FOREST, ECOLOGY AND ENVIRONMENT DEPARTMENT. 


J530 JWQEDO 


, Szom Jod 


37 , 300sado. (87) 


3080 : 600 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


ಬೆಂಗಳೂರು, ಮಂಗಳವಾರ , ನವೆಂಬರ್ ೮ , ೨೦೧೬ ( ಕಾರ್ತಿಕ ೧೭, ಶಕ ವರ್ಷ ೧೯೩೮) 
Bengaluru , Tuesday , November 8 , 2016 (Karthika 17 , Shaka Varsha 1938) 


Do. 0990 
No . 1251 


URBAN DEVELOPMENT SECRETARIAT 

NOTIFICATION 
No . UDD 185 MLR 2015 ( 1 ), Bengaluru , date :08 . 11 .2016 . 


The draft of the following rules, further to amend the Karnataka Municipalities (Election of 
Councilors ) Rules, 1977 , which the Government of Karnataka propose to make in exercise of the 
powers conferred by sub - section ( 1 ) of section 323 read with section 38 of the Karnataka 
Municipalities Act, 1964 (Karnataka Act 22 of 1964) is hereby, published as required by 
sub - section ( 1 ) of section 323 of the said Act , for the information of the persons likely to be affected 
thereby and notice is hereby given that the said draft will be taken into consideration after 30 days 
from the date of its publication in the Official Gazette . 


Any objection or suggestion , which may received by the State Government from any person 
with respect to said draft before the expiry of the period specified above will be considered by the 
State Government. Objections and suggestions may be addressed to the Secretary to Government, 
Urban Development Department, Government of Karnataka, 4th Floor, Vikasa Soudha , 
Dr. B . R .Ambedkar Veedhi, Bengaluru - 560001 . 


DRAFT RULES 


1 . Title and Commencement: ( 1 ) These rules may be called the Karnataka Municipalities 
(Election of Councilors) ( Amendment) Rules , 2016 . 


( 2 ) They shall come into force from the date of their final publication in the official Gazette . 


2 . Amendment of rule 10 .:- In the Karnataka Municipalities ( Election of Councilors) Rules , 
1977 (hereinafter referred as the said rules ), in rule 10 , the existing provision shall be numbered as 
sub - rule ( 1) thereof , and after so numbered , the following shall be inserted , namely : 


“ (2 ) The Sate Election Commission shall by notification publish a list of symbols of political 
parties which are registered or recognized in other State or other States ” . 


3 . Amendment of rule 11.: - In rule 11 of the said rules , after sub - rule (5 ), the following 
shall be inserted , namely : 


“ (6 ) If a political party is a registered , recognized party in other State or States , and it is a 
political party which is not registered , recognized political party in Karnataka State , such party is 
setup the candidates to contest the election in the State , the symbols allotted to the candidates of 
that party or parties in other State or States itself may be alloted , if they fulfill the following 
conditions even though that symbols were not in the list of free symbol, namely : 


(a ) the President of such parties shall submit a representation in writing to the State 

Election Commission by requesting to allot particular symbol to the candidates who 
are contesting from their parties , within three days from publication of calendar of 

events by the State Election Commission . 
(b ) if more than one party which has been recognized in other states have choosen the 

same symbol as their reserved symbol of their party and such parties have submitted 
requisition for allotting the same symbol for their candidates , the State Election 
Commissioner shall allot the symbol to the candidates of such parties through lot . 
The candidates of other party or parties shall choose remaining any one of the free 

symbols . 
( c) the candidates shall declare in the nomination that which party has filed him as a 

candidate . In case anything contrary to this is found in the nomination or form ` C ` or 
D such candidate shall not be allotted the symbol reserved and such candidate shall 

be allotted a symbol by the election commissioner out of the list of free symbols . 
(d ) It shall be satisfied by the Commission , that there is not appropriate reason to reject 

the application . They shall not claim for allotment of the same symbol for any other 
election , conducted in future .” 


By order and in the name of Governor of Karnataka 


SIDDIQ PASHA 
Under Secretary to Government 
Urban Development Department 


JEDEO awodow , JHON JOB DE37 , 2onsad . (37) 3087: 100 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA ಬೆಂಗಳೂರು, ಬುಧಳವಾರ, ನವೆಂಬರ್ ೯ , ೨೦೧೬ ( ಕಾರ್ತಿಕ ೧೮, ಶಕ ವರ್ಷ ೧೯೩೮) Do. 09909 
Part - IVA Bengaluru , Wednesday , November 9 , 2016 (Karthika 18 , Shaka Varsha 1938 ) No . 1252 
FOOD , CIVIL SUPPLIES CONSUMER AFFAIRS AND LEGAL METROLOGY SECRETARIAT 

NOTIFICATION 
No . FCS 144 DRA 2013 , Bengaluru , Dated : 08 . 11. 2016 


In exercise of powers conferred by sub - section ( 1) of Section 29 read with Section 40 of the 
National Food Security Act, 2013 (Central Act 20 of 2013), the State Government in its Notification 
No. FCS 144 DRA 2013 , dated 30 . 5 . 2016 , has framed Karnataka Vigilance Committee (Targeted 
Public Distribution System ) Rules 2016 . The government make the following rules , further to 
amend the Karnataka Vigilance Committee (Targeted Public Distribution System ) Amendment 
Rules , 2016 . 

RULES 


1 . Title and Commencement: ( 1 ) These rules may be called the Karnataka Vigilance Committee 

( Targeted Public Distribution System ) (Amendment) Rules, 2016 . 

(2 ) It shall come into force from the date of publication in the Official Gazette . 
2 . Amendment to rule 7 :(1 ) In the Karnataka Vigilance Committee ( Targeted Public Distribution 

System ) Rules 2016 (herein after called the said rule) , in rule 7 , in Sl. No. 2 of sub rule (2 ) the 
following shall be substituted . 


President, Town Municipal Council ( TMC ) or City Municipal Vice President / Vice 
Corporation (CMC ) of the Taluk . 

Chairman 


(2 ) In the said rule after the sub rule ( 2 ) the following shall be inserted ; 


“ ( 2a ). Taluk Level Vigilance Committees coming under the jurisdiction of Corporation Area shall 
consist of the following members ; namely : 


NA 


Member of Legislative Assembly 

President Chairman 
President / Vice - President of the Taluk Panchayat or any woman Member 
member selected by the Taluk Panchayat . 
Corporators for the wards within the jurisdiction of the Members 
Legislative Assembly constituency 
Vigilance Committee members of the shops coming within the 4 Members 
jurisdiction of the Legislative Assembly constituency (with two 
members compulsorily from SC / ST & OBCs ) 
Two social workers active in the field of food security out of Members 
whom one should belong to SC / ST / OBC 
Concerned Food Inspector of the Department of Food , Civil Members 
Supplies and Consumer Affairs Department 
Zonal level officer of Corporation as nominated by the Member - Secretary 
Commissioner of the Corporation 


(2b ). Taluk Level Vigilance Committees coming under the jurisdiction of Bruhath Bengaluru 
Mahanagara Palike (BBMP) shall consist of the following members ; namely : 


Member of Legislative Assembly 

Chairman 
Corporators for the wards within the jurisdiction Members 
of the Legislative Assembly constituency 
Vigilance Committee members of the shops 4 Members 
coming within the jurisdiction of the Legislative 
Assembly constituency (with two members 
compulsorily from SC /ST & OBCs) 
Two social workers active in the field of food Members 
security out of whom one should belong to 
SC /ST /OBC 
Concerned Food Inspector of the Department of Members 
Food , Civil Supplies and Consumer Affairs 
Zonal level officer of Corporation as nominated by Member 
the Commissioner of the Corporation 

Secretary 


By order and in the name of Governor of Karnataka , 


Archana M . S 
Under Secretary to Government 
Food , Civil Supplies Consumer Affairs 

and Legal Metrology Department 


MBOO JWDEDIOW, JEST JPW E38 , odgled . (87 ) 33080: 200 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - V 
Part - V 


ನಂ . ೧೨೫೩ 
No . 1253 


| 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ನವೆಂಬರ್ ೯ , ೨೦೧೬ ( ಕಾರ್ತಿಕ ೧೮, ಶಕ ವರ್ಷ ೧೯೩೮) 
Bengaluru , Wednesday , November 9, 2016 (Karthika 18 , Shaka Varsha 1938 ) 

ಪೊಲೀಸ್ ಇಲಾಖೆ 

CRESIP - 2016 
ಅಧಿಸೂಚನೆ ಸಂಖ್ಯೆ . 54 /ನೇಮಕಾತಿ - 2 / 2016 - 17 

(ISO : 9001 - 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ) 
ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) 

ಹುದ್ದೆಗಳ ವಿಶೇಷ ನೇಮಕಾತಿ 
ವಿಷಯ : ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್ (ಸಿವಿಲ್) 

( ಪುರುಷ & ಮಹಿಳಾ) ಹಾಗೂ ಸೇವೆಯಲ್ಲಿರುವವರು ಒಳಗೊಂಡಂತೆ ಖಾಲಿ 

ವಿಶೇಷ ನೇಮಕಾತಿ ಕುರಿತು. 


1. ಕರ್ನಾಟಕ ರಾಜ್ಯದ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೋಲೀಸ್ ಸಬ್ - ಇನ್ಸ್‌ಪೆಕ್ಟರ್ ( ಸಿವಿಲ್) ( ಪುರುಷ ಮತ್ತು 
ಮಹಿಳಾ) ಹಾಗೂ ಸೇವೆಯಲ್ಲಿರುವವರು ಒಳಗೊಂಡಂತೆ ಹುದ್ದೆಗಳ ವಿಶೇಷ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ 
ನೌಕರರ ಸೇವೆಗಳು ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ ( ತಿದ್ದುಪಡಿ) ನಿಯಮ, 2009, ಕರ್ನಾಟಕ ರಾಜ್ಯ 
ಪೊಲೀಸ್‌ ಲಿಪಿಕ ಸೇವೆಗಳನ್ನು ಒಳಗೊಂಡ (ನೇಮಕಾತಿ) (ತಿದ್ದುಪಡಿ ) ನಿಯಮಗಳು 2014 ಮತ್ತು 2016 ಕರ್ನಾಟಕ 
ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 , ಕರ್ನಾಟಕ 
ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ 
ನೀಡಿಕೆ) ನಿಯಮಗಳು , 2013, ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977 ಹಾಗೂ ಮೇಲೆ 
ತಿಳಿಯಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು ಪ್ರಕಟಿಸುತ್ತ ಅರ್ಹ 
ಅಭ್ಯರ್ಥಿಗಳಿಂದ ಆನ್ - ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಆನ್ -ಲೈನ್ ( On -line) (ಎಲೆಕ್ಟ್ರಾನಿಕ್ ಮಾರ್ಗ ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ 
ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 


ವಿಶೇಷಸೂಚನೆ 
ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿ/ ಅಂಶಗಳು / ಮೀಸಲಾತಿಗಳನ್ನು ಆಧರಿಸಿ ನೇಮಕಾತಿ ಪ್ರಕ್ರಿಯೆಗೆ ಅವಕಾಶ 
ಕಲ್ಪಿಸುವುದರಿಂದ ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಯಾವುದೇ ಮೀಸಲಾತಿ ಬದಲಾವಣೆ ಕೋರಿ ಸಲ್ಲಿಸುವ ಮನವಿಯನ್ನು 
ಪರಿಗಣಿಸಲಾಗುವುದಿಲ್ಲ. 


2. ಶುಲ್ಕ : 

ಸಾಮಾನ್ಯ ವರ್ಗ, ಪ್ರವರ್ಗ 2 ( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ | ಕ50/ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 

1.100 / 
1) ನಿಗದಿತ ಶುಲ್ಕವನ್ನು ಎಸ್‌ಬಿಎಂ/ ಎಸ್‌ಬಿಹೆಚ್ ಬ್ಯಾಂಕಿನ ಯಾವುದಾದರೂ ಶಾಖೆಗಳಲ್ಲಿ ಬ್ಯಾಂಕಿನ ವೇಳೆಯಲ್ಲಿ ಚಲನ್ ನೀಡಿ 

ಹಣ ಪಾವತಿಸಬಹುದು. 


2) ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp . gov .in ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಯಾವುದೇ 

ತಪ್ಪು ಮಾಹಿತಿ ನೀಡದೆ ಆನ್ - ಲೈನ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 


ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ 
ಅದನ್ನು ನೇಮಕಾತಿ ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. 
ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ ಅಭ್ಯರ್ಥಿಗೆ ಅನ್ವಯಿಸುವ ಒಟ್ಟು ಪರೀಕ್ಷಾ ಶುಲ್ಕವನ್ನು ನಗದು ರೂಪದಲ್ಲಿ ಚಲನ್ ನೊಂದಿಗೆ 
ಮಾತ್ರ ಮೇಲೆ ನಮೂದಿಸಿರುವ ಬ್ಯಾಂಕ್‌ಗಳಲ್ಲಿ ಪಾವತಿಸತಕ್ಕದ್ದು. ಡಿಡಿ, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 


3. ಆನ್ -ಲೈನ್ ( On- line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ : 

ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಇಲಾಖೆಯ ಅಧಿಕೃತ ವೆಬ್‌ಸೈಟ್ www.ksp.gov.inನಲ್ಲಿ 
ನೀಡಲಾಗಿರುವ ಮಾಹಿತಿಸೂಚಿ / ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. ಇಲಾಖೆಯ ಅಧಿಕೃತ 
ವೆಬ್‌ಸೈಟ್ www . ksp . gov .inನಲ್ಲಿನ Current Recruitment ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು 
ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಆನ್ -ಲೈನ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು 
ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ಧ ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ ಕ್ರಮ 
ಕೈಗೊಳ್ಳುವುದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅರ್ಜಿದಾರ ಒಂದು ಬಿಳಿ ಹಾಳೆಯ ಮೇಲೆ ಪಾಸ್ಪೋರ್ಟ್ ಅಳತೆಯ 
ಬಣ್ಣದ ಭಾವಚಿತ್ರ, ಸಹಿ ಮತ್ತು ಅಧಿಸೂಚನೆಯ ಕ್ರಮ ಸಂಖ್ಯೆ 8( ಸಿ) ರಲ್ಲಿ ನಮೂದಿಸಲಾಗಿರುವ ಯಾವುದಾದರು ಗುರುತಿನ 
ಚೀಟಿಯನ್ನು ಪ್ರತ್ಯೇಕವಾಗಿ ( Soft Copy - less than 250 KB) ಸ್ಕ್ಯಾನ್ ಮಾಡಿಟ್ಟುಕೊಂಡಿರಬೇಕು. ನಂತರ ಅರ್ಜಿದಾರನ 
ಹೆಸರು, ಜಾತಿ, ಪ್ರವರ್ಗ , ಮೀಸಲಾತಿಗಳ ವಿವರ , ಹುಟ್ಟಿದ ದಿನಾಂಕ, ವಿದ್ಯಾರ್ಹತೆ ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ 
ಕೊನೆಯದಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಭಾವಚಿತ್ರ, ಸಹಿ ಮತ್ತು ಗುರುತಿನ ಚೀಟಿಯನ್ನು ಕಂಪ್ಯೂಟರ್ ಮುಖೇನ 
ಅಪ್‌ಲೋಡ್ ( Upload) ಮಾಡಬೇಕು. ಇಲ್ಲವಾದಲ್ಲಿ ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ 
ಮುಂದುವರೆಯಲು ಸಾಧ್ಯವಾಗುವುದಿಲ್ಲ . ಅರ್ಜಿದಾರ ನೀಡಿರುವ ವಿವರಗಳು ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ 
ಚಲನ್ ಮುದ್ರಿಸಬಹುದು. ಚಲನ್ ಮುದ್ರಿಸಲು ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿ ( Triplicate ) 
ಬ್ಯಾಂಕ್ ಚಲನ್ ಸೃಜನೆಯಾಗುತ್ತದೆ. ಆ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ, ಆಯ್ಕೆ ಮಾಡಿರುವ ಘಟಕ, ನಿಮ್ಮ ಭಾವಚಿತ್ರ 
ಪ್ರವರ್ಗ , ಮೀಸಲಾತಿಗಳ ವಿವರ ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು 
ಮುದ್ರಿಸಿ /ಪ್ರಿಂಟ್ ಮಾಡಿಕೊಳ್ಳತಕ್ಕದ್ದು. 


ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಶುಲ್ಕವನ್ನು ನಗದು ರೂಪದಲ್ಲಿಯೇ 
ಎಸ್. ಬಿ. ಎಂ ಅಥವಾ ಎಸ್. ಬಿ . ಹೆಚ್‌ನ ಅಧಿಕೃತ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ ನಂತರ ಚಲನ್‌ನ ಅಭ್ಯರ್ಥಿ 
ಪ್ರತಿ ಯನ್ನು ಇಟ್ಟುಕೊಂಡಿರತಕ್ಕದು. 


ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಎರಡು ದಿನಗಳ ನಂತರ ಪುನಃ ಇಲಾಖೆಯ ಅಧಿಕೃತ ವೆಬ್ಸೈಟ್ 
Www.ksp. gov.in ನಲ್ಲಿ My Application ನ್ನು ಕ್ಲಿಕ್ ಮಾಡಿ, ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ 
ನಂತರ ಅರ್ಜಿ ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ ಮಾಡಿರುವ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು 
ಸೃಜನೆಯಾಗುತ್ತದೆ, ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು. ಅರ್ಜಿ ಪ್ರತಿ ಮತ್ತು ಅರ್ಜಿ ಸಂಖ್ಯೆಯು 
ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 


ಪ್ರಮುಖ ದಿನಾಂಕಗಳ ಮಾಹಿತಿ: 
• ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 15.11 . 2016 ಬೆಳಿಗ್ಗೆ 10 . 00 ಗಂಟೆಗೆ 
• ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 07.12. 2016 ಸಂಜೆ 06.00 ಗಂಟೆಗೆ 
• ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಕಛೇರಿ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ : 09 .12.2016 . 


ಸೂಚನೆ: 
• ಪೋಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ನಿಗದಿತ ದಿನಾಂಕದೊಳಗೆ ಭರ್ತಿ ಮಾಡಿ 

ಸಲ್ಲಿಸಿರುವಂತ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 


• ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ಧ ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ 

ಕ್ರಮ ಕೈಗೊಳ್ಳುವುದು. 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ( Help line) 
080 - 22943346 ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. ಹಾಗೂ ತಾಂತ್ರಿಕ ತೊಂದರೆ 
ಎದುರಾದಲ್ಲಿ ಅದನ್ನು ಸ್ಥಗಿತಗೊಳಿಸಿ ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು 

ತಿಳಿಸಲಾಗಿದೆ. 
ಟಿಪ್ಪಣಿ: ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು, ಅನಿವಾರ್ಯ ಸಂದರ್ಭದಲ್ಲಿ 

ಬದಲಾವಣೆಗೆ ಒಳಪಟ್ಟಿರುತ್ತದೆ. 
ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ ಮತ್ತು ಮಹಿಳಾ ಹಾಗೂ 

ಸೇವೆಯಲ್ಲಿರುವವರು ) ( ಸ್ಥಳೀಯ) ಖಾಲಿ ಹುದ್ದೆಗಳ ವಿವರ: * 
ಎ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್) ಪುರುಷ ( ಸ್ಥಳೀಯ) 
ಬಿ) ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) * 
ಸಿ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್ ) ಸೇವೆಯಲ್ಲಿರುವವರಿಗೆ 

ಒಟ್ಟು = 


24 


- 


07 


- 


02 


ಒಟು - 


33 


- 02 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) ( ಪುರುಷ ಮತ್ತು ಮಹಿಳಾ ಹಾಗೂ 

ಸೇವೆಯಲ್ಲಿರುವವರು) ( ಪರಸ್ಥಳೀಯ) ಖಾಲಿ ಹುದ್ದೆಗಳ ವಿವರ: 
ಎ) ಪೊಲೀಸ್ ಸಬ್ಇನ್ಸ್‌ಪೆಕ್ಟರ್ ( ಸಿವಿಲ್ ) ಪುರುಷ ( ಪರಸ್ಥಳೀಯ) - 09 
ಬಿ) ಮಹಿಳಾ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್) 
ಸಿ) ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್) ಸೇವೆಯಲ್ಲಿರುವವರಿಗೆ 

ಒಟ್ಟು = 13 
ಟಿಪ್ಪಣಿ: ಮೇಲ್ಕಂಡ ಹುದ್ದೆಗಳ ವರ್ಗಿಕರಣವನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿದೆ. 
4. ಅರ್ಹತಾ ಷರತ್ತುಗಳು : 

1) ಭಾರತೀಯ ನಾಗರಿಕನಾಗಿರತಕ್ಕದ್ದು. 
ii) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ 

ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ, ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ 
ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ 
ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ 

ಮುಕ್ತರಾಗಿರಬೇಕು. 
iv ) ಹೈದ್ರಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ಹುದ್ದೆಗಳಿಗೆ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಹೈದ್ರಬಾದ್ 

ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಯಾಗಿರಬೇಕು. 
5 . ವಯೋಮಿತಿ : 


- ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07.12. 2016ಕ್ಕೆ ಅಭ್ಯರ್ಥಿಗೆ 
ಕನಿಷ್ಟ 21 ವರ್ಷ ವಯಸ್ಸಾಗಿರಬೇಕು ಹಾಗೂ ದಿನಾಂಕ: 07.12.2016ಕ್ಕೆ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 
ಎ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 30ವರ್ಷಗಳು. 
ಬಿ) ಇತರೆ ಅಭ್ಯರ್ಥಿಗಳಿಗೆ 28 ವರ್ಷಗಳು. 
ಸೇವಾನಿರತ ಅಭ್ಯರ್ಥಿಗಳಿಗೆ: 
ಸಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು . 

ಡಿ) ಇತರೆ ಅಭ್ಯರ್ಥಿಗಳಿಗೆ 35 ವರ್ಷಗಳು. 


*ಸೇವಾನಿರತ ಅಭ್ಯರ್ಥಿ: 

ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ ಸಹಾಯಕ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ / ಹೆಡ್ 
ಕಾನ್ಸ್ಟೇಬಲ್ / ಪೊಲೀಸ್ ಕಾನ್ಸ್‌ಟೇಬಲ್‌ ಆಗಿ ಕನಿಷ್ಟ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ 


ದಿನಾಂಕ ಅಂದರೆ 07.12.2016ಕ್ಕೆ ಪೂರ್ಣಗೊಳಿಸಿರಬೇಕು ಹಾಗೂ ಪೊಲೀಸ್ ಇಲಾಖೆಯಲ್ಲಿನ ಮೇಲ್ಕಂಡ 
ವೃಂದಗಳಲ್ಲಿ ಸೇವೆ ಸಲ್ಲಿಸುತ್ತಿರಬೇಕು. 


ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ: 

ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ 
ಹೊಂದಿದ ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿ ” ಯ 
ಜೊತೆಗೆ ಹೆಚ್ಚುವರಿ 03 ವರ್ಷಗಳ ರಿಯಾಯಿತಿಗಳನ್ನು ನೀಡಲಾಗುವುದು. ಮಾಜಿ ಯೋಧ ಎಂಬ ಶಬ್ದವು 
ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥ ಹೊಂದಿದೆ. 
ಮಾಜಿ ಸೈನಿಕರ ಬಗ್ಗೆ ವಿವರಣೆ: 
ಮಾಜಿ ಸೈನಿಕ ಎಂದರೆ ಸಶಸ್ತ್ರ ಸೇನೆಗಳಾದ ನಿಯಮಿತ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯಲ್ಲಿ ಯಾವುದೇ 
ಶ್ರೇಣಿಯಲ್ಲಿ ( ಯೋಧ ಅಥವಾ ಯೋಧರಲ್ಲದ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ. ಆದರೆ ಡಿಫೆನ್ಸ್ ಸೆಕ್ಯುರಿಟಿ ಕೋರ್‌ 
( Defence Security Corps), ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ( General Reserved Engineering 
Force), ಲೋಕ್ ಸಹಾಯಕ್ ಸೇನಾ ( Lok Sahayak Sena) ಮತ್ತು ಪ್ಯಾರಾ ಮಿಲಿಟರಿ ಪಡೆ ( Para Military Forces) 
ಯಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ: ಮತ್ತು 
( ಅ) ಅಂತಹ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
( ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ 
ಸೇವೆಯಲ್ಲಿ ಬಿಡುಗಡೆಯಾದವನು. 

ಅಥವಾ 
( ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ 
ಬಿಡುಗಡೆ ಹೊಂದಿದ ವ್ಯಕ್ತಿ. 

ಅಥವಾ 
( ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ 

ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ 
ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ 
ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 


೧ . ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
೨ . ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

೩ . ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ: ವ್ಯಕ್ತಿಗಳು ಕೇಂದ್ರ ಸಶಸ್ತ್ರಸೇನೆಗಳ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ 

ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು 
ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ 
ನೀಡಲಾಗಿದೆ. ಆದರೆ ಸಮವಸ್ತವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ ಸೇವೆ ಅಥವಾ 

ಹುದ್ದೆಗಳಿಗೆ ನೇಮಕ ಹೊಂದುವಂತಿಲ್ಲ. 
ಉ ) ಕೆ.ಸಿ.ಎಸ್. (ಸಾಮಾನ್ಯ ನೇಮಕಾತಿ) ನಿಯಮ 9 (1) ರನ್ವಯ ಕೇಂದ್ರ ಸಶಸ್ತ್ರಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ 

ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು ( ಸಂದರ್ಭಾನುಸಾರ ಹೆಂಡತಿ ಅಥವಾ 
ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು ) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಮಾಜಿ ಸೈನಿಕ 
ಮಕ್ಕಳಿಗೆ ವಯೋಮಿತಿ ಸಡಿಲಿಕೆ , ಸಹಿಷ್ಣುತೆ ಪರೀಕ್ಷೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ ತರಹದ 
ವಿನಾಯಿತಿಯನ್ನು ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತ್ರಸೇನೆಯ ಅಧಿಕಾರಿಗಳಿಂದ ಅವಲಂಬಿತ 
ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 

ದಿನಾಂಕದೊಳಗಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು . 
ಟಿಪ್ಪಣಿ: ಮಾಜಿ ಸೈನಿಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಆ ಮೀಸಲಾತಿಗೆ ಅರ್ಹರೇ ? ಎಂಬುದನ್ನು 

ಹತ್ತಿರದ ಜಿಲ್ಲಾ ಸೈನಿಕ ಬೋರ್ಡ್‌ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು ಕೋರುವುದು ಸೂಕ್ತ. 


6. ವಿದ್ಯಾರ್ಹತೆ: 

ಯು . ಜಿ.ಸಿ. ಇಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿಯನ್ನು ಅರ್ಜಿ 
ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ , ಅಂದರೆ 07.12 .2016ಕ್ಕೆ ಹೊಂದಿರಬೇಕು. ( ಮಾಜಿ ಸೈನಿಕ ಅಭ್ಯರ್ಥಿಗಳು ಸೈನ್ಯದಲ್ಲಿ 
ನೀಡಿದ ಪದವಿ ಪ್ರಮಾಣ ಪತ್ರವನ್ನು ದಿನಾಂಕ : 07.12. 2016 ರೊಳಗೆ ಪಡೆದಿದ್ದರೆ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಮಾತ್ರ 
ಪರಿಗಣಿಸಲಾಗುವುದು ). 

ಸೇವಾನಿರತ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಮತ್ತು ಅನುಭವ : ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ 
ತತ್ಸಮಾನ ಪದವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ 5 ವರ್ಷಗಳ ಕನಿಷ್ಟ ಸೇವೆಯನ್ನು ( ಅರ್ಜಿ ಸಲ್ಲಿಸುವ 
ಕೊನೆಯ ದಿನಾಂಕ ಅಂದರೆ 07 .12 . 2016 ಕ್ಕೆ ಹೊಂದಿರಬೇಕು) ಸಹಾಯಕ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ / ಹೆಡ್ ಕಾನ್ಸ್‌ಟೇಬಲ್ | 
ಪೊಲೀಸ್ ಕಾನ್ಸ್ ಟೇಬಲ್ ಆಗಿ ಪೂರ್ಣಗೊಳಿಸಿರಬೇಕು ಹಾಗೂ ಹಾಲಿ ಪೊಲೀಸ್ ಇಲಾಖೆಯಲ್ಲಿ ಮೇಲಿನ ಹುದ್ದೆಯಲ್ಲಿ ಸೇವೆ 
ಸಲ್ಲಿಸುತ್ತಿರಬೇಕು, (ಸೇವಾನಿರತ ಅಭ್ಯರ್ಥಿಗಳು ಅಧಿಸೂಚನೆಯ ಪುಟ ಸಂಖ್ಯೆ 25 ಮತ್ತು 26 ರಲ್ಲಿರುವ ಅನುಬಂಧ- ಎ & ಬಿ 
ಯನ್ನು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 07.12.2016 ರೊಳಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು). 


ಟಿಪ್ಪಣಿ: 
1) 


ii) 


ಮೇಲೆ ನಮೂದಿಸಿರುವ ವಿದ್ಯಾರ್ಹತೆ ಹಾಗೂ ಅನುಭವವನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ 
ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು, ನಂತರ ನಿಗದಿಪಡಿಸಲಾದ ವಿದ್ಯಾರ್ಹತೆ ಮತ್ತು ಅನುಭವವನ್ನು ಹಾಗೂ ಅಂಕಪಟ್ಟಿ 
ಹೊಂದಿರುವುದಿಲ್ಲವೆಂದು ನೇಮಕಾತಿ ಸಮಿತಿಗೆ ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ 
ಹಂತದಲ್ಲಾದರೂ ರದ್ದುಪಡಿಸಲಾಗುವುದು. 
ಡಿಪ್ಲೊಮಾ ಇತ್ಯಾದಿ ವಿದ್ಯಾರ್ಹತೆಗಳು ಪದವಿಗೆ ಸಮಾನವಾಗುವುದಿಲ್ಲ. ಆದ್ದರಿಂದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ಹುದ್ದೆಗೆ ಈ 
ವಿದ್ಯಾರ್ಹತೆಯ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆಯಾದ ಪದವಿಯನ್ನು ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಹಾಗೂ ಅಂಕಪಟ್ಟಿ ಇಲ್ಲದೆ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನು 
ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ 
ಪರಿಗಣಿಸಲಾಗುವುದಿಲ್ಲ. 


iii ) 


7. ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ : 
ಎ) ತರಬೇತಿ: 

ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು ಅಥವಾ ಪೊಲೀಸ್ ತರಬೇತಿ ಕೇಂದ್ರ, ಗುಲ್ಬರ್ಗಾ ಅಥವಾ 
ಪೊಲೀಸ್ ಇಲಾಖೆಯು ತೀರ್ಮಾನಿಸಿದ ಇತರೆ ತರಬೇತಿ ಕೇಂದ್ರದಲ್ಲಿ ಹನ್ನೆರಡು ತಿಂಗಳ ತರಬೇತಿಯನ್ನು ಪಡೆಯಬೇಕಾಗಿದ್ದು, ತರಬೇತಿಯ 

ಕೊನೆಯಲ್ಲಿ ನಿಗದಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 
ಬಿ ) ಖಾಯಂಪೂರ್ವ ಅವಧಿ: 
ಮೂಲ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿ ಸೇರಿದಂತೆ ಎರಡು ವರ್ಷ ಆರು ತಿಂಗಳು . 


ಸಿ) ವೇತನ ಶ್ರೇಣಿ: 

1, 20000- 500- 21000- 600 - 24600- 700 - 28800 - 800- 33600- 900 - 36300 
ಡಿ ) ಪಿಂಚಣಿ ಸೌಲಭ್ಯ : 

ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ( ಎಸ್‌ಪಿಎಲ್ ) 04 ಪಿಇಟಿ 2005 , ದಿನಾಂಕ: 31.03. 2006 ರಂತೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ 
ಅನ್ವಯವಾಗುವುದು. 


ance 


8. ಸಹಿಷ್ಣುತೆ ಪರೀಕ್ಷೆ (Endurance Test ) (ಇಟಿ) ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ( Physical standard 
Test)( ಪಿಎಸ್‌ಟಿ) : 

ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು 
ಪೊಲೀಸ್ ಇಲಾಖೆಯ ವೆಬ್ಸೈಟ್ http :// www . ksp .gov.in ” ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಅಭ್ಯರ್ಥಿಯು ತನ್ನ 
ಕರೆ ಪತ್ರವನ್ನು ಪೊಲೀಸ್ ಇಲಾಖೆಯ ವೆಬ್ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಅಂಚೆ 
ಮೂಲಕ ರವಾನಿಸಲಾಗುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೆಬ್‌ಸೈಟ್‌ನ್ನು ಮೇಲಿಂದ ಮೇಲೆ ವೀಕ್ಷಿಸುತ್ತಿರಬೇಕು. ಕರೆ 
ಪತ್ರವಿಲ್ಲದೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇ. ಟಿ. ಮತ್ತು ಪಿ.ಎಸ್. ಟಿ. ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. 


ಎ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು ನಿಗದಿಪಡಿಸಿದ ಕೇಂದ್ರಗಳಲ್ಲಿ ನಡೆಸಲಾಗುವುದು. 

ಆಯ್ಕೆ ಸಮಿತಿಯು ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ ಇದನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ತಿಳಿಸಲಾಗುವುದು. ಎಲ್ಲಿಯೇ ಸಹಿಷ್ಣುತೆ ಮತ್ತು 
ದೇಹದಾರ್ಡ್ಯತೆ ಪರೀಕ್ಷೆಯನ್ನು ನಡೆಸಿದರೂ ಅಭ್ಯರ್ಥಿಗಳು ಸದರಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ಇಲ್ಲದಿದ್ದಲ್ಲಿ 

ಗೈರುಹಾಜರು/ ಅನರ್ಹಗೊಳಿಸಲಾಗುವುದು. 
ಬಿ) ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿ ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ದೈಹಿಕ ಪರೀಕ್ಷೆಗಳಿಗೆ ಹಾಜರಾದರೆ, ಅಂತಹ ಅಭ್ಯರ್ಥಿಯ 

ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ( ವಿಶೇಷ ಸೂಚನೆಗಳು 18( ಸಿ) ನ್ನು ನೋಡಿ) ಆಯ್ಕೆ ಸಮಿತಿಯ ತೀರ್ಮಾನವೇ 

ಅಂತಿಮವಾಗಿರುತ್ತದೆ. 
ಸಿ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ ಮತ್ತು ಸಮಯದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು 

ಅಧಿಕೃತ ವೆಬ್ ಸೈಟ್ www .ksp . gov.inನಲ್ಲಿ ಪ್ರಕಟಿಸಲಾಗುವುದರಿಂದ ಅಭ್ಯರ್ಥಿಗಳು ಸದರಿ ವೆಬ್‌ಸೈಟ್‌ನಿಂದ ಕರೆ 
ಪತ್ರಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ 
ಕಛೇರಿಯ ಅಧಿಕೃತ ವೆಬ್ಸೈಟ್ www .ksp .gov .inನ್ನು ದಿನನಿತ್ಯ ಗಮನಿಸುತ್ತಿರುವುದು ಸೂಕ್ತ. ದೈಹಿಕ ಪರೀಕ್ಷೆಯು 
ನಡೆಯುವ ಸಮಯ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರದ ಸೂಚನಾ ಫಲಕದಲ್ಲಿಯೂ ಸಹ 
ಪ್ರಕಟಿಸಲಾಗುವುದು . ಕರೆ ಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆಯಲ್ಲಿ ಭಾಗವಹಿಸಲು 
ಅವಕಾಶ ನೀಡಲಾಗುವುದಿಲ್ಲ. 

ಅಭ್ಯರ್ಥಿಗಳು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಮತ್ತು ಅದರ ಒಂದು ದೃಢೀಕೃತ 
ಪ್ರತಿಯನ್ನು ನೀಡುವುದು. 

ಪಾಸ್‌ಪೋರ್ಟ್ ( Passport) 
ii) ಚಾಲನಾ ಪರವಾನಗಿ ಪತ್ರ ( Driving License) 
iii) ಪ್ಯಾನ್ ಕಾರ್ಡ್ ( PAN Card) 

ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ 
ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass 
Book with Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ (Pattas and 
registered deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community 
Certificate with Photo ) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ 
( Ex -servicemen s pension book /pension payment order) 
ಎನ್.ಆರ್. ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. (Job Cards With 

Photograph ) 
X) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC ). 
xi) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD). 

ಕರೆಪತ್ರದ ಜೊತೆಗೆ ಆನ್ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು, ತಪ್ಪಿದ್ದಲ್ಲಿ ಪರೀಕ್ಷೆಗೆ 
ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂತಹವರನ್ನು 

ಅನರ್ಹ ಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು ನೀಡಲಾಗುವುದಿಲ್ಲ. 
ಡಿ) ಸಹಿಷ್ಣುತೆ ಪರೀಕ್ಷೆ : (Endurance Test) 


5 


5 


5 


5 


5 


-5 


1) ದೇಹದಾರ್ಡ್ಯತೆ ಪರೀಕ್ಷೆಗೆ ಅರ್ಹರಾಗಲು ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು 

ಹಾಗೂ ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಕೆಳಗೆ ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು 
ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ ಭಾಗವಹಿಸದೆ ತಿರಸ್ಕರಿಸುವವರು/ ವಿಫಲವಾಗುವರು, ಅನರ್ಹತೆಗೆ 
ಒಳಗಾಗುವರು. ಪ್ರತಿಯೊಂದು ಸಹಿಷ್ಣುತೆ ಪರೀಕ್ಷೆ ಮುಗಿದ ನಂತರ ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ 


ಮಾಡಿರುವ ವಿವರಗಳನ್ನು ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯು ಅನರ್ಹತೆಗೊಳಗಾಗುವನು . 

ಸಹಿಷ್ಣುತೆ ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇವು ಕೇವಲ ಅರ್ಹತೆಗೆ ಮಾತ್ರ ಸೀಮಿತವಾಗಿರುತ್ತವೆ. 
ii) ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 7 ನಿಮಿಷದೊಳಗಾಗಿ ಹಾಗೂ ಮಹಿಳಾ, ಸೇವಾನಿರತ ಮತ್ತು ಮಾಜಿ ಸೈನಿಕ 

ಅಭ್ಯರ್ಥಿಗಳು 400 ಮೀಟರ್ ಓಟವನ್ನು 2 ನಿಮಿಷದೊಳಗಾಗಿ ಪೂರ್ಣಗೊಳಿಸಿದರೆ ಮಾತ್ರ ಮುಂದಿನ ಸಹಿಷ್ಣುತೆ 

ಪರೀಕ್ಷೆಗೆ ಅರ್ಹಗೊಳ್ಳುವರು. ಇಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆ ಹಂತದಲ್ಲಿಯೇ ಅನರ್ಹಗೊಳಿಸಲಾಗುವುದು. 
ii) ಸಹಿಷ್ಣುತೆ ಪರೀಕ್ಷೆಯಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಹಾಗೂ ಗುಂಡೆಸೆತದಲ್ಲಿ ಮಾತ್ರ ಮೂರು ಅವಕಾಶಗಳನ್ನು 

ನೀಡಲಾಗುವುದು. ಮೂರು ಅವಕಾಶಗಳಲ್ಲಿ ಉತ್ತಮವಾದ ಒಂದನ್ನು ಮಾತ್ರ ಗಣನೆಗೆ ತೆಗೆದು ಕೊಳ್ಳಲಾಗುವುದು. 
ಎಲ್ಲಾ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ( ಮಹಿಳಾ/ ಸೇವಾನಿರತ / ಮಾಜಿ ಸೈನಿಕರನ್ನು ಹೊರತುಪಡಿಸಿ) 


ಅಂಶಗಳು 


ಅರ್ಹತಾ ವೇಳೆ 
7 ನಿಮಿಷಕ್ಕಿಂತ ಮೀರದಂತೆ 


1600 ಮೀಟರ್ ಓಟ 

ಉದ್ದ ಜಿಗಿತ 


ಅಥವಾ 


ಎತ್ತರ ಜಿಗಿತ 


3.8 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
( 3 ಅವಕಾಶಗಳು ಮಾತ್ರ) 

ಅಥವಾ 
1.20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

( 3 ಅವಕಾಶಗಳು ಮಾತ್ರ) 
5. 60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ) 


ಗುಂಡು ಎಸೆತ (7.26 ಕೆ. ಜಿ.) 


ಮಹಿಳಾ, ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸಲಾಗುವುದು. 
ಅಂಶಗಳು 

ಅರ್ಹತಾ ವೇಳೆ 
400 ಮೀಟರ್ ಓಟ 

2 ನಿಮಿಷಕ್ಕಿಂತ ಮೀರದಂತೆ 
ಉದ್ದ ಜಿಗಿತ 

2 .50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಅಥವಾ 

( 3 ಅವಕಾಶಗಳು ಮಾತ್ರ) 
ಎತ್ತರ ಜಿಗಿತ 

ಅಥವಾ 
0.90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

3. 75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಗುಂಡು ಎಸೆತ ( 4 ಕೆ. ಜಿ .) - 

( 3 ಅವಕಾಶಗಳು ಮಾತ್ರ) 


។ 


ಇ) ದೇಹದಾರ್ಡ್ಯತೆ ಪರೀಕ್ಷೆ: (ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ) 
i) ಎಲ್ಲಾ ನೇರ ಅಭ್ಯರ್ಥಿಗಳಿಗೆ , ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ 

.: ಕನಿಷ್ಠ 168 ಸೆಂ . ಮೀ . 
ಎದೆ ಸುತ್ತಳತೆ : 86 ಸೆಂ . ಮೀ . (ಪೂರ್ತಿ ವಿಸ್ತರಿಸಿದಾಗ ) ಕನಿಷ್ಠವಿಸ್ತರಣೆ 5 ಸೆಂ . ಮೀ . 
i) ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ : 
ಎತ್ತರ 

: ಕನಿಷ್ಠ 157 ಸೆಂ . ಮೀ . 

: ಕನಿಷ್ಠ 45 ಕೆ. ಜಿ. 
ವಿಶೇಷ ಸೂಚನೆ : 

ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಈ ಪರೀಕ್ಷೆಗಳ 
ಸಂದರ್ಭದಲ್ಲಿ ಸಂಭವಿಸುವ ಯಾವುದೇ ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ ನೇಮಕಾತಿ 
ಸಮಿತಿಯವರು ಜವಾಬ್ದಾರರಾಗಿರುವುದಿಲ್ಲ. ಅಭ್ಯರ್ಥಿಗಳು ಅವರ ಸ್ವಂತ ಹಿತದೃಷ್ಟಿಯಿಂದ ಅವರ ದೇಹದ ವೈದ್ಯಕೀಯ 


ಪರೀಕ್ಷೆಯನ್ನು ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿದೆ ಎಂದು ಖಚಿತ 
ಪಡಿಸಿಕೊಂಡು ಇಲಾಖೆ ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು 
ಮುಂಚಿತವಾಗಿಯೇ ತಿಳಿದುಕೊಂಡು ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ 
ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. ಸಹಿಷ್ಣುತೆ ಪರೀಕ್ಷೆಯಲ್ಲಿ ಯಾವ ಅನಾಹುತಗಳಿಗೂ ಇಲಾಖೆ 
ಜವಾಬ್ದಾರರಾಗುವುದಿಲ್ಲ. ಈ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಜವಾಬ್ದಾರಿ ಹಾಗೂ ಸ್ವಇಚ್ಛೆಯಿಂದ ಭಾಗವಹಿಸುವುದು. 
ಟಿಪ್ಪಣಿ : 
i) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ. ಯಾವುದೇ ಇತರೆ 

ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ ದೈಹಿಕ ಪರೀಕ್ಷೆಯ ಸಮಿತಿಯು ನೀಡುವ 

ಫಲಿತಾಂಶವೇ ಅಂತಿಮವಾಗಿರುತ್ತದೆ. 
ii) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ ಸಮ್ಮುಖದಲ್ಲಿ 

ನಿಗದಿತ ನಮೂನೆಗೆ ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ ಅಂತಹವರನ್ನು ಅನರ್ಹರೆಂದು 

ಪರಿಗಣಿಸಲಾಗುವುದು . 
ii) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ಲಿಖಿತ ಪರೀಕ್ಷೆಗೆ 

ಅರ್ಹಗೊಳ್ಳುವರು . 
iv) ನಿಗದಿಪಡಿಸಿರುವ ಕನಿಷ್ಠ ಎತ್ತರ 168 ಸೆಂ . ಮೀ . ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇರುವ ಪಕ್ಷದಲ್ಲಿ 
ಕಡಿಮೆ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಸಹ ಅರ್ಹತೆಗೆ ಅನುಗುಣವಾಗಿ ಅಂತಿಮ ಆಯ್ಕೆಗೆ 

ಪರಿಗಣಿಸಲಾಗುವುದು. 
V) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು ( Body Mass Index ( BMI) ಯಂತ್ರದಿಂದ 

ಪಡೆಯಲಾಗುವುದು. 
vi) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ ಅಥವಾ 

CCTV Camera ಗಳಲ್ಲಿ ಸೆರೆಹಿಡಿಯಲಾಗುವುದು . 
9. ಲಿಖಿತ ಪರೀಕ್ಷೆ: 


ಎ) ಅಭ್ಯರ್ಥಿಯು ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆಗೆ 

ಕರೆಯಲಾಗುವುದು. ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು ನಿಗದಿಪಡಿಸುವ ಕೇಂದ್ರಗಳಲ್ಲಿ ಮಾತ್ರ 
ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ 
ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 


ಬಿ) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಹೊಂದಿರುವ ಕರೆಪತ್ರವನ್ನು ಈ 

ಕಛೇರಿಯ ಅಧಿಕೃತ ವೆಬ್‌ಸೈಟ್ www . ksp .gov.inನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). 
ಖುದ್ದಾಗಿ ಯಾವುದೇ ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಕಳುಹಿಸಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ 
ಈ ಕಛೇರಿಯ ಅಧಿಕೃತ ವೆಬ್ಸೈಟ್ www . ksp .gov.inನ್ನು ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಲಿಖಿತ 
ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ಲಿಖಿತ ಪರೀಕ್ಷೆಯ ಕೇಂದ್ರದ ಸೂಚನಾ ಫಲಕದಲ್ಲಿಯೂ 
ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ಲಿಖಿತ ಪರೀಕ್ಷೆಗೆ ಅವಕಾಶ 
ನೀಡಲಾಗುವುದಿಲ್ಲ . ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಹಾಜರಾಗುವಾಗಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 


ii) 


ಪಾಸ್‌ಪೋರ್ಟ್ ( Passport) 
ಚಾಲನಾ ಪರವಾನಗಿ ಪತ್ರ (Driving License) 
ಪ್ಯಾನ್ ಕಾರ್ಡ್(PAN Card ) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ 
ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ( Bank Pass 
Book with Photograph ) 


- ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and 

registered deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community 
Certificate with Photo ) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ 
(Ex- servicemen s pension book /pension payment order ) 
ಎನ್.ಆರ್. ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ.(Job cards with 
Photograph ) 
ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 


X) 
xi) 


ಸಿ) ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು: 1) ಲಿಖಿತ ಪರೀಕ್ಷೆಯ ಕರೆಪತ್ರ, ii) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ 

ಪರೀಕ್ಷೆಯ ಫಲಿತಾಂಶ ಹಾಳೆ, ii) ಗುರುತಿನ ಚೀಟಿ, iv ) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು.ತಪ್ಪಿದ್ದಲ್ಲಿ ಲಿಖಿತ 
ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. 


ಡಿ) ಲಿಖಿತ ಪರೀಕ್ಷೆಯು ಪದವಿ ಮಟ್ಟದ ಎರಡು ಪತ್ರಿಕೆಗಳದ್ದಾಗಿರುತ್ತದೆ. 
ಪತ್ರಿಕೆ -1 : ಈ ಪ್ರಶ್ನೆಪತ್ರಿಕೆಯಲ್ಲಿ ಪ್ರಬಂಧ ಬರಹ, ಸಾರಾಂಶ ಬರಹ, ಭಾಷಾಂತರ ಪ್ರಶ್ನೆಗಳು ಇರುತ್ತವೆ. ಪ್ರಬಂಧ 

ಬರಹದಲ್ಲಿ 600 ಶಬ್ದಗಳ ಮಿತಿಯನ್ನು ಮೀರಬಾರದು. ಪ್ರಬಂಧದ ಜೊತೆ ಸಾರಾಂಶ ಬರಹ ( Precis ) 
ಪ್ರಶ್ನೆಯನ್ನೂ ಕೊಡಲಾಗುವುದು. ಅಭ್ಯರ್ಥಿಗಳು ಕೊಡಲಾಗಿರುವ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸತಕ್ಕದ್ದು 
ಹಾಗೂ ಅತಿರಿಕ್ತ ಉತ್ತರ ಪತ್ರಿಕೆಗಳನ್ನು ಕೊಡಲಾಗುವುದಿಲ್ಲ. ಈ ಪರೀಕ್ಷೆಯ ಅವಧಿ ಒಂದು ಗಂಟೆ 
ಮೂವತ್ತು ನಿಮಿಷಗಳಾಗಿದ್ದು, 50 ಅಂಕಗಳನ್ನು ಹೊಂದಿರುತ್ತದೆ. ( 20 ಅಂಕಗಳು ಪ್ರಬಂಧಕ್ಕೆ , 10 
ಅಂಕಗಳು ಸಾರಾಂಶ ಬರಹಕ್ಕೆ ಹಾಗೂ 20 ಅಂಕಗಳು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್‌ನಿಂದ 

ಕನ್ನಡ ಭಾಷಾಂತರಕ್ಕೆ ) ಇದರಲ್ಲಿ ಕನಿಷ್ಟ ಅಂಕಗಳು ಇರುವುದಿಲ್ಲ. 
ii) ಪತ್ರಿಕೆ - 2 : ಈ ಪ್ರಶ್ನೆಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದ್ದು, 150 ಅಂಕಗಳಿಗೆ ವಸ್ತುನಿಷ್ಟ ( ಆಪ್ಟೆಕ್ಟಿವ್) 

ಮಾದರಿಯದಾಗಿದ್ದು, ಬಹುವಿಧ ಆಯ್ಕೆ ( Multiple Choice) ಉತ್ತರಗಳ ಲಿಖಿತ ಪರೀಕ್ಷೆ ಇರುತ್ತದೆ. 
ಇವುಗಳನ್ನು ಉತ್ತರಿಸಲು ಒಂದು ಗಂಟೆ ಮೂವತ್ತು ನಿಮಿಷ ಸಮಯ ನೀಡಲಾಗುತ್ತದೆ. ಈ ಪ್ರಶ್ನೆ 
ಪತ್ರಿಕೆಯಲ್ಲಿ ಅಭ್ಯರ್ಥಿಯ ಮಾನಸಿಕ ಸಾಮರ್ಥ್ಯವನ್ನು ಅಳೆಯಲಾಗುವುದು. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಚಲಿತ 
ವಿದ್ಯಮಾನಗಳು, ಸಾಮಾನ್ಯ ಜ್ಞಾನವನ್ನೊಳಗೊಂಡ ಸಾಮಾನ್ಯ ಅಧ್ಯಯನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ , 
ಭಾರತೀಯ ಸಂವಿಧಾನ, ಇತಿಹಾಸ , ಭೂಗೋಳ, ವಿಜ್ಞಾನ, ಕಲೆ, ಸಾಹಿತ್ಯ, ಮಾನಸಿಕ ಸಾಮರ್ಥ್ಯ ಮತ್ತು 
ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಪ್ರತಿ ತಪ್ಪು ಉತ್ತರಕ್ಕೆ ಅಂತಹುದೇ ಪ್ರಶ್ನೆಯ ಸರಿ 
ಉತ್ತರದ 25 % (.375) ರಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿಗೂ 

ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 
ಸೂಚನೆಗಳು : 
1) ಅಭ್ಯರ್ಥಿಗಳು ಪತ್ರಿಕೆ -1 ರಲ್ಲಿನ ಪ್ರಬಂಧ ಬರಹವನ್ನು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಉತ್ತರಿಸಬಹುದು. 
ii) ಪತ್ರಿಕೆ -1ರ ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡಬಹುದು. ಸದರಿ ಪ್ರಕ್ರಿಯೆಯನ್ನು ನಡೆಸುವ ಕುರಿತು 

ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ನೇಮಕಾತಿ ಮತ್ತು ತರಬೇತಿ/ ಅಧ್ಯಕ್ಷರವರ ತೀರ್ಮಾನವೇ 

ಅಂತಿಮವಾಗಿರುತ್ತದೆ. 
ii) ಪ್ರಶ್ನೆ ಪತ್ರಿಕೆ-2 ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದ್ದಾಗಿರುತ್ತದೆ. 
iv) ಪ್ರಶ್ನೆ ಪತ್ರಿಕೆ - 2ರ ಉತ್ತರಗಳನ್ನು ಓ . ಎಂ . ಆರ್ ಶೀಟ್‌ನಲ್ಲಿ ಕಪ್ಪು / ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ನಿನಿಂದ ಮಾತ್ರ 

ಗುರುತಿಸಬೇಕಾಗುತ್ತದೆ. ನಿಗದಿತ ಜಾಗದಲ್ಲಿ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ, ಬಿ , ಸಿ ಇತ್ಯಾದಿ), ಅರ್ಜಿ ಸಂಖ್ಯೆ . 
ರೋಲ್ ನಂಬರ್ ಮತ್ತು ಸಹಿಯನ್ನು ತಪ್ಪದೇ ಮಾಡಬೇಕು. ಇದನ್ನು ಭರ್ತಿ ಮಾಡದಿದ್ದರೆ ಉತ್ತರಗಳನ್ನು 
ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಹಾಗೂ ಅಭ್ಯರ್ಥಿಯು ಆಯ್ಕೆಗೆ ಅನರ್ಹನಾಗುತ್ತಾನೆ. ಆದ್ದರಿಂದ ಅಭ್ಯರ್ಥಿಯು 
ಸರಿಯಾಗಿ ಮಾಹಿತಿಯನ್ನು ಭರ್ತಿ ಮಾಡಬೇಕು. 


V) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ , ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ ಜಾಗದಲ್ಲಿ ತಪ್ಪದೇ ಸಹಿ 

ಮಾಡಬೇಕು ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು ಇಲ್ಲವಾದಲ್ಲಿ ಅಂತಹ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ 

ಮಾಡಲಾಗುವುದಿಲ್ಲ. 
vi) ಅರ್ಜಿ ಸಂಖ್ಯೆ, ರೋಲ್ ನಂ , ಪ್ರಶ್ನೆ ಪತ್ರಿಕೆ ಶ್ರೇಣಿ ಇತ್ಯಾದಿಗಳನ್ನು ಉತ್ತರ ಪತ್ರಿಕೆಗಳಲ್ಲಿ ಭರ್ತಿ ಮಾಡದೆ ಪರೀಕ್ಷೆ ಮುಗಿದ 

ನಂತರ ಅದನ್ನು ಪರಿಗಣಿಸುವಂತೆ ಕೋರಿ ಮನವಿ ಸಲ್ಲಿಸಿದಲ್ಲಿ ಅಂತಹ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ. 
vii) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಯಲ್ಲಿ 

ಹಾಜರಿರತಕ್ಕದ್ದು, ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ ಪತ್ರಿಕೆಯಲ್ಲಿ ಅರ್ಜಿ ಸಂಖ್ಯೆ, ನೋಂದಣಿ ಸಂಖ್ಯೆ, 

ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ, ಎಡಗೈ ಹೆಬ್ಬೆಟ್ಟಿನ ಗುರುತು ಮಾಡುವ ಬಗ್ಗೆ ಕೆಲವು ಮಾರ್ಗ ಸೂಚನೆಗಳನ್ನು ನೀಡುವರು. 
vii) ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ ಅಥವಾ ನಕಲು ಮಾಡಿದ್ದು 

ಕಂಡು ಬಂದರೆ ಅಥವಾ ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, ಅಂತಹ ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ 

ಡಿಬಾರ್ ಮಾಡಲಾಗುವುದು. 
ix) ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನು | ಟ್ಯಾಬಲೆಟ್ / ಐ -ಫೋಡ್‌ಗಳನ್ನು ನಿಷೇಧಿಸಲಾಗಿದೆ. ಎಲೆಕ್ಟ್ರಾನಿಕ್ 

ಸಾಮಗ್ರಿಗಳಾದ ಪೇಜರ್, ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗುವುದನ್ನು 
ನಿಷೇಧಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೇಲಿನ ಯಾವುದೇ ವಸ್ತುಗಳನ್ನು ಹೊಂದಿದ್ದರೆ ಅವರನ್ನು 

ಅನರ್ಹಗೊಳಿ 
X) ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ /ಸಂದೇಹ ಉಂಟಾದಲ್ಲಿ ಕನ್ನಡ/ ಇಂಗ್ಲೀಷ್ ಭಾಗವನ್ನು 
ನೋಡುವುದು. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ದೋಷ ಅಂದರೆ ಮುದ್ರಣ ದೋಷ, ಪುಟಗಳ ಅದಲು ಬದಲು, 
ಪ್ರಶ್ನೆಗಳ ಪುನರಾವರ್ತನೆ, ಯಾವುದಾದರೂ ಪುಟಗಳು ಇಲ್ಲದಿದ್ದಲ್ಲಿ ಮತ್ತು ಇನ್ಯಾವುದೇ ದೋಷ ಕಂಡು ಬಂದಲ್ಲಿ ಆಯಾ 
ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅವರ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ , ಇತ್ಯಾದಿಗಳನ್ನು 
ನಮೂದಿಸಿರುವ ಲಿಖಿತ ಮನವಿಯನ್ನು ನೇಮಕಾತಿ ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. 
ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ 
ಯಾವುದೇ ದೋಷ ಕಂಡು ಬಂದಲ್ಲಿ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಳ್ಳಬೇಕು. 
ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ ಗಮನಕ್ಕೆ ತಂದರೆ ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ 
ತೆಗೆದುಕೊಳ್ಳುವುದಿಲ್ಲ. 


10. ಮೌಖಿಕ ಪರೀಕ್ಷೆ : 

ಎ) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನುಸಾರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. 
ಸದರಿ ಅರ್ಹತಾ ಪಟ್ಟಿಯಿಂದ ಪ್ರತಿ ಹುದ್ದೆಗೆ 1:2ರ ಪ್ರಮಾಣದಲ್ಲಿ ಪ್ರತಿ ಗುಂಪು/ಪ್ರವರ್ಗಗಳನುಸಾರ 10 ( ಹತ್ತು) 
ಅಂಕಗಳುಳ್ಳ ಮೌಖಿಕ ಪರೀಕ್ಷೆ / ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುವುದು. ಅಭ್ಯರ್ಥಿಗಳು ಬೆಂಗಳೂರಿನ ನೇಮಕಾತಿ ಸಮಿತಿಯ 
ಮುಂದೆ ಎಲ್ಲಾ ಮೂಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ ಮತ್ತು ಜನ್ಮ ದಿನಾಂಕದ, 
ವಿದ್ಯಾರ್ಹತೆಯ ಹಾಗೂ ಕೋರಲಾದ ಮೀಸಲಾತಿ ಪ್ರಮಾಣ ಪತ್ರಗಳ ಎರಡು ಸೆಟ್‌ನ್ನು ಪತ್ರಾಂಕಿತ ಅಧಿಕಾರಿಯಿಂದ 
ದೃಢೀಕರಿಸಿಕೊಂಡು ತರಬೇಕಾಗಿರುತ್ತದೆ. ಈ ಮೌಖಿಕ ಪರೀಕ್ಷೆಗೆ ಕನಿಷ್ಟ ಅಂಕಗಳು ಇರುವುದಿಲ್ಲ . ಮೌಖಿಕ ಪರೀಕ್ಷೆಗೆ 
ಹಾಜರಾಗದಿರುವ ಅಭ್ಯರ್ಥಿಗಳು ಆಯ್ಕೆಗೆ ಅನರ್ಹರಾಗುವರು ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಮೌಖಿಕ ಪರೀಕ್ಷೆ 
ಪ್ರಾರಂಭವಾಗುವ ಮುನ್ನ ಹಾಜರುಪಡಿಸಬೇಕು. ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ 
ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರವನ್ನು ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ www .ksp .gov.inನಿಂದ 
ಪಡೆದುಕೊಳ್ಳಬೇಕು (Download). ಮೌಖಿಕ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಡಿಐಜಿಪಿ , ನೇಮಕಾತಿ 
ಮತ್ತು ತರಬೇತಿ, ಕಾರ್ಲಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು ರವರ ಕಛೇರಿಯ ಸೂಚನಾ ಫಲಕದಲ್ಲಿಯೂ ಸಹ 
ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಗೆ ಬರುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 


ಪಾಸ್‌ಪೋರ್ಟ್ (Passport ) 
ಚಾಲನಾ ಪರವಾನಗಿ ಪತ್ರ ( Driving License) 
ಪ್ಯಾನ್ ಕಾರ್ಡ್(PAN Card) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ 
ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass 
Book with Photograph ) 


11 


ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and 
registered deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community 
Certificate with Photo ) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ( Ex 
servicemen s pension book /pension payment order ) 
ಎನ್.ಆರ್. ಇ . ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ.(Job cards with 

Photograph) 
Y) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
xi) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 

ಬಿ) ಮೌಖಿಕ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು: 1) ಮೌಖಿಕ ಪರೀಕ್ಷೆಯ ಕರೆಪತ್ರi) ಸಹಿಷ್ಣುತೆ ಮತ್ತು 
ದೇಹದಾರ್ಡ್ಯತೆ ಪರೀಕ್ಷೆಯ ಫಲಿತಾಂಶ ಹಾಳೆ, i) ಗುರುತಿನ ಚೀಟಿ iv ) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ, v) ಎಸ್ ಎಸ್ ಎಲ್ಸಿ 
ಮತ್ತು ಪದವಿ ಅಂಕಪಟ್ಟಿಗಳು/ ಪದವಿ ಪ್ರಮಾಣ ಪತ್ರ, vi) ಸಂಬಂಧಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತರತಕ್ಕದ್ದು. 
ತಪ್ಪಿದ್ದಲ್ಲಿ ಮೌಖಿಕ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ 
ಟಿಪ್ಪಣಿ : ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರಿಸಿರುವ ಹುದ್ದೆಗಳಿಗೆ ನಿಯಮಾನುಸಾರ ಕನಿಷ್ಠ 168 ಸೆಂ . ಮೀ . ಎತ್ತರ ಹೊಂದಿರುವ 

ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ಆಯ್ಕೆಗೆ ಪರಿಗಣಿಸಲಾಗುವುದು. ನಂತರ ಮೀಸಲಿರಿಸಿದ 
ಹುದ್ದೆಗಳು ಖಾಲಿಯಿದ್ದಲ್ಲಿ ಕಡಿಮೆ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಅರ್ಹತೆಯನುಸಾರ ಆಯ್ಕೆಗೆ 
ಪರಿಗಣಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುವುದು. 

ಸಿ) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವಾದ 07 .12. 2016ಕ್ಕೆ ಮುಂಚಿತವಾಗಿ ಅಭ್ಯರ್ಥಿಗಳು ಕೋರುವ 
ಮೀಸಲಾತಿಗಳ ಹಾಗೂ ಇತರೆ ಎಲ್ಲಾ ಪ್ರಮಾಣ ಪತ್ರಗಳ ದಾಖಲಾತಿಗಳನ್ನು ಪಡೆದಿಟ್ಟುಕೊಂಡಿರಬೇಕು. ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಪಡೆದುಕೊಂಡಿರುವ ಪ್ರಮಾಣ ಪತ್ರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಹಾಗೂ 
ಪರಿಗಣಿಸುವುದಿಲ್ಲ. 
11 . ವೈದ್ಯಕೀಯ ಪರೀಕ್ಷೆ : 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ ಅಭ್ಯರ್ಥಿಗಳು 
ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ವೈದ್ಯಕೀಯ ಪರೀಕ್ಷೆಯಸಮಯ ಮತ್ತು ಸ್ಥಳವನ್ನು 
ಆಯ್ಕೆ ಪ್ರಾಧಿಕಾರವು ನಿಗದಿಪಡಿಸುವುದು. 

ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 
( ಎ) ದೃಷ್ಟಿ: 

ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ 
ಹೊಂದಿರಬೇಕು. 
ಉತ್ತಮ 

ಕನಿಷ್ಟ 
(1) ದೂರದ ದೃಷ್ಟಿ 

ಅಥವಾ 679 

6/12 
(ii) ಸಮೀಪದ ದೃಷ್ಟಿ 0 /6 

0/8 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ 
ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು. 


679 


679 


( ಬಿ ) 


ಶ್ರವಣ ಶಕ್ತಿ: 
1) ರಿನ್ನೇಸ್ ಪರೀಕ್ಷೆ( Rinne s Test) 
iii) ವೆರ್ಟಿಗೋ ಪರೀಕ್ಷೆ ( Tests for Vertigo) 


ii) ವೆಬ್ಬರ್‌ ಪರೀಕ್ಷೆ (Weber s Test) 


12 


ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
( ಸಿ) ಅಪಧಮನಿ ಊತ ಸಹ ಅನರ್ಹತೆ( Varicose Veins) 
( ಡಿ) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ ( Impedimentin speech) 
( ಇ) ಎದೆಯ ಕ್ಷ - ಕಿರಣ ( Chest X - Ray) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 


ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ಸದರಿ ಮಂಡಳಿಯು ದೈಹಿಕವಾಗಿ ಅರ್ಹರೆಂದು 
ಪ್ರಮಾಣೀಕರಿಸಿದ ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹಗೊಳ್ಳುವರು . 


ಟಿಪ್ಪಣಿ : ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಿಗೆ ಹಾಜರಾಗುವ 

* ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ . 


12 . ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 

ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 

ಎ) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ 

ನಮೂನೆ- ಡಿ ಪ್ರಮಾಣ ಪತ್ರ, 
ಬಿ) ಪ್ರವರ್ಗ - 1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ- ಇ 

ಪ್ರಮಾಣ ಪತ್ರ, 
ಸಿ) ಪ್ರವರ್ಗ - 2ಎ , 2ಬಿ, 3ಎ , 3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ 

ಪಡೆದ ನಮೂನೆ - ಎಫ್ ಪ್ರಮಾಣ ಪತ್ರ. 
ಸೂಚನೆ : ನಮೂನೆ - ಎಫ್ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 07.12.2016ಕ್ಕೆ ಐದು 

ಹಳೆಯದಾಗಿರಬಾರದು . 


13. ಗ್ರಾಮೀಣ ಮೀಸಲಾತಿ: 
ಎ ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ 

ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರಬೇಕು, ಮತ್ತು 
ಬಿ) ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ ನಿಗಮಗಳ 

ಅಧಿನಿಯಮ 1976ರ ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ , 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು 
ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳ 
ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಯಾಗಿರಬೇಕು, ಮತ್ತು 
ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ ಸಿಆಸುಇ:08 :ಸೆನೆನಿ: 2001, 
ದಿನಾಂಕ 13 . 02 .2001ರ ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ 
ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರುವವರು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/ 96/ ಸೆನೆನಿ /2005, ದಿನಾಂಕ 
10.08.2005ರಲ್ಲಿ ನಿಗಧಿಪಡಿಸಿದ ನಮೂನೆ- 2ರ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಶಾಲಾ 
ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿದ 
ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯುವುದು. ನಮೂನೆ-1 
( ನಾನ್ -ಕ್ರೀಮಿ ಲೇಯರ್) ಮತ್ತು ನಮೂನೆ- 2 ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ 

ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿರುತ್ತದೆ). 
ಡಿ) ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , 2ಬಿ, 

3ಎ , 3ಬಿ ಸೇರಿದ ಅಭ್ಯರ್ಥಿಗಳು ನಮೂನೆ- 2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದು 

ಸಲ್ಲಿಸುವುದು . 
ಸೂಚನೆ : ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , ಪ್ರವರ್ಗ -2ಬಿ, ಪ್ರವರ್ಗ 

3ಎ, ಪ್ರವರ್ಗ - 3ಬಿ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹ 
ಅಭ್ಯರ್ಥಿಗಳು Non- Creamy Layer ಪ್ರಮಾಣ ಪತ್ರವನ್ನು ಹೊಂದಿರದಿದ್ದಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ 
ಅನರ್ಹರಾಗುತ್ತಾರೆ. 


14 . ಯೋಜನಾ ನಿರಾಶ್ರಿತರು: 

ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ ಸಂಖ್ಯೆ . 
ಡಿಪಿಎಆ‌ :23:ಎಸ್ ಆರ್ ಆರ್:99, ದಿನಾಂಕ 23. 11. 2000 ರನ್ವಯ ( ಈ ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ 
ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿಗಳು ಈ ಮೀಸಲಾತಿಗೆ ಅನ್ವಯವಾಗುವುದಿಲ್ಲ) ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆಸುಇ: 44: 
ಸೆನೆನಿ: 2001, ದಿನಾಂಕ 27 .07.2001ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು 
ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . 
15 . ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ : 

ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ 
ಬಿಡುಗಡೆಯಾದ | ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ / ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 

* ಕೆ.ಸಿ.ಎಸ್. (ಸಾಮಾನ್ಯ ನೇಮಕಾತಿ) ನಿಯಮ 9(1) ರನ್ವಯ ಕೇಂದ್ರ ಸಶಸ್ತದಳದಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ ಅಥವಾ 
ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು ( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು 
ಮತ್ತು ಮಲ ಮಕ್ಕಳು ) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಮಾಜಿ ಸೈನಿಕ ಮಕ್ಕಳಿಗೆ ವಯೋಮಿತಿ ಸಡಿಲಿಕೆ, ಸಹಿಷ್ಣುತೆ 
ಪರೀಕ್ಷೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ ತರಹದ ವಿನಾಯಿತಿಯನ್ನು ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ 
ಕೇಂದ್ರ ಸಶಸ್ತದಳದ ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು 
ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 07.12. 2016ರೊಳಗಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
16 . ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯ ಸಲುವಾಗಿ ಪಡೆಯಬೇಕಾಗಿರುವ ಪ್ರಮಾಣ ಪತ್ರ 

- ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಅರ್ಜಿದಾರರು ಒಂದು ಸ್ವಯಂ 
ಘೋಷಿತ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಪರಂತು ಅರ್ಜಿ ಸಲ್ಲಿಸುವ ದಿನಾಂಕದಂದು ಅರ್ಜಿದಾರರು ಸ್ಥಳೀಯ ವ್ಯಕ್ತಿಯೆಂದು 
ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ . ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು ದಾಖಲಾತಿ ಪರೀಕೆಗಳ ಸಮಯದಲ್ಲಿ 
ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅರ್ಹತಾ ಪ್ರಮಾಣ ಪತ್ರ ( ಅನುಬಂಧ - ಎ) ನೀಡತಕ್ಕದ್ದು . ಅರ್ಹತಾ ಪ್ರಮಾಣ ಪತ್ರದಲ್ಲಿ ಸಕ್ಷಮ 
ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ ಆದೇಶದಂತೆ 
ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು . 
ಸೂಚನೆ: 
ಎ ) ಅರ್ಹತಾ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 07 .12 .2016ರೊಳಗೆ 

ಪಡೆದಿರಬೇಕು ಹಾಗೂ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಬಿ) ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು 

ಯಾವುದೇ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಸಿ) ಹೈದ್ರಬಾದ್ - ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ 

ಕೊನೆಯಲ್ಲಿ ನೀಡಲಾಗಿರುತ್ತದೆ. 
ಡಿ) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ 

ಲಗತ್ತಿಸಲು ಅವಕಾಶ ಇರುವುದಿಲ್ಲ, ಆದರೆ ಪ್ರಮಾಣ ಪತ್ರಗಳನ್ನು / ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದೊಳಗೆ ಅಂದರೆ, ದಿನಾಂಕ: 07.12 .2016ರ ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು 
ಹಾಗೂ ನೇಮಕಾತಿ ಸಮಿತಿಯು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ 
ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದ್ದಲ್ಲಿ ಕೆಳಕಂಡ ಕ್ರಮ 

ಕೈಗೊಳ್ಳಲಾಗುವುದು. 
ಇ) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ, ಆ 

ಮೀಸಲಾತಿಯನ್ನು ರದ್ದು ಪಡಿಸಲಾಗುವುದು ಹಾಗೂ ಕೋರಲಾದ ಜಾತಿ / ಪಂಗಡ/ ಪ್ರವರ್ಗಕ್ಕೆ ಸಂಬಂಧಿಸಿದಂತೆ, ಪ್ರಮಾಣ 
ಪತ್ರವನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ 

ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 
17. ಪ್ರಮುಖವಾದ ಸೂಚನೆಗಳು : 

ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಕೂಡದು. ಆದರೆ ಈ ಕೆಳಕಂಡ ಪ್ರಮಾಣ 
ಪತ್ರಗಳನ್ನು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ:07.12 . 2016ರೊಳಗೆ ಸಿಂಧುವಾಗಿರುವಂತೆ 
ಪಡೆದಿಟ್ಟುಕೊಂಡಿದ್ದು , ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 

ಎ) ವಿದ್ಯಾರ್ಹತೆಯ ಅಂಕಪಟ್ಟಿ, 
ಬಿ) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ ( ಎಸ್.ಎಸ್.ಎಲ್.ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ) 


14 


ಸಿ) ಸರ್ಕಾರಿ ಇಲಾಖೆಯಲ್ಲಿ/ ರಾಜ್ಯಸರ್ಕಾರದ/ಕೇಂದ್ರ ಸರ್ಕಾರದ /ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ/ ರಾಜ್ಯ ಅಥವಾ 

ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ 

ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡುವ ಬಗ್ಗೆ ಇಚ್ಚಾ ಅನುಮತಿ ಪತ್ರ, 
ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, 2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ 

ಡಿ / ಇ/ಎಫ್ ನಲ್ಲಿ ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಇ) ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರ 
ಎಫ್) ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ ( ಮಾಜಿ ಸೈನಿಕ ಮೀಸಲಾತಿ 

ಕೋರಿದ್ದಲ್ಲಿ), 
ಜಿ) ಮಾಜಿ ಸೈನಿಕ ಮಕ್ಕಳು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳು ಅವರ ತಂದೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ 

ಸಶಸ್ತದಳದ ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು 

ಸಲ್ಲಿಸತಕ್ಕದ್ದು. 
ಹೆಚ್ ) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು 

ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
ಐ) ಹೈದರಾಬಾದ್ -ಕರ್ನಾಟಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಕಂಡಿಕೆ 16 ರಲ್ಲಿ ತಿಳಿಸಿರುವಂತೆ ಸಕ್ಷಮ ಪ್ರಾಧಿಕಾರ 
* ರವರು ನೀಡಿರುವ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಜೆ) ಸೇವೆಯಲ್ಲಿರುವ ಎಎಸ್‌ಐ / ಹೆಚ್ ಸಿ/ ಪಿಸಿ ರವರುಗಳು ಅಧಿಸೂಚನೆಯಲ್ಲಿ ನೀಡಲಾಗಿರುವ ಅನುಬಂಧ - ಎ & ಬಿ 

ಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಕೆ ) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯನ್ನು 

ಭರ್ತಿ ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. ಭರ್ತಿ ಮಾಡಿ ಸಲ್ಲಿಸಿದಂತಹ 

ಅರ್ಜಿಯಲ್ಲಿನ ಅಂಶ / ಮಾಹಿತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಮಾಡಲಾಗುವುದಿಲ್ಲ. 
ಎಲ್) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು ಲಿಖಿತ 

ಮೂಲಕ ಸಂಬಂಧಪಟ್ಟ ಘಟಕಾಧಿಕಾರಿ ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ 

ಸಮಿತಿಯು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 
ಎಮ್) ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ ಅರ್ಜಿಯ 

ನಕಲು ಪ್ರತಿಯನ್ನು ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು. 
ಎನ್) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು /ತಪ್ಪು ಮಾಹಿತಿಗಳನ್ನು ನೀಡಬಾರದು. ಹಾಗೇ 

ನೀಡಿ ತದನಂತರ ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು 

ಪಡಿಸಲಾಗುವುದು. 
ಓ ) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಗುರಿಯಾಗಿರಬಾರದು. ಕ್ರಿಮಿನಲ್ ಮೊಕದ್ದಮೆಯಲ್ಲಿ 

ಭಾಗಿಯಾಗಿ ಬಿಡುಗಡೆ | ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ ತೀರ್ಮಾನವೇ 

ಅಂತಿಮವಾಗಿರುತ್ತದೆ. 
18. ವಿಶೇಷ ಸೂಚನೆಗಳು : 

ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಎಲ್ಲಾ ಅಂಕಣಗಳನ್ನು ಸ್ಪಷ್ಟವಾಗಿ ಭರ್ತಿ 
ಮಾಡತಕ್ಕದ್ದು. ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸುವ, ಶುಲ್ಕ ಪಾವತಿಸದೆ ಸಲ್ಲಿಸಲ್ಲಡುವ , ಅಪೂರ್ಣವಾಗಿರುವ, ಸಹಿ ಮಾಡದ 
ಹಾಗೂ ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಈ ಕೆಳಕಂಡ ವಿಶೇಷ ಸೂಚನೆಗಳನ್ನು 
ಗಮನಿಸುವುದು. 


ಎ) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ ಇಟ್ಟುಕೊಳ್ಳಲು 

ಸೂಚಿಸಿದೆ. 
ಬಿ) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಕಾಲಂನ್ನು ತುಂಬತಕ್ಕದ್ದು 

ಹಾಗೂ ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣ ಪ್ರಮಾಣ 
ಪತ್ರವನ್ನು ( No Objection Certificate) ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ ಪಡೆದಿಟ್ಟುಕೊಂಡಿದ್ದು 
ನೇಮಕಾತಿ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸಲಹೆ ನೀಡಲಾಗಿದೆ. ಅಭ್ಯರ್ಥಿಗಳು 
ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಒಂದೇ ಅರ್ಜಿಯನ್ನು ಅತೀ ಜಾಗರೂಕತೆಯಿಂದ 
ಮತ್ತು ಬಹಳ ಎಚ್ಚರಿಕೆಯಿಂದ ಭರ್ತಿ ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ ಸಂಖ್ಯೆಯಲ್ಲಿ ಪರೀಕ್ಷೆಗೆ 


15 


ಹಾಜರಾಗಿದ್ದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ಸಂಕ್ಷಿಪ್ತವಾಗಿ 
ತಿಳಿಸುವುದೇನೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ ಸಂಖ್ಯೆಗಿಂತ ಹೆಚ್ಚು ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ 
ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಖರವಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು 
ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ ಪೋಟೋಗಳನ್ನು ಅಂಟಿಸಿ, ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು 
ಕಂಡುಬಂದಲ್ಲಿ ಅಂತಹವರ ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು 
ಕೈಗೊಳ್ಳಲಾಗುವುದು. ಈ ವಿಚಾರದಲ್ಲಿ ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 


ಡಿ) ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ ಪ್ರತಿಗಳನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಒಂದು 

ವೇಳೆ ಸಲ್ಲಿಸಿ, ಅವು ಕಳೆದು ಹೋದರೆ ನೇಮಕಾತಿ ಸಮಿತಿಯು ಜವಾಬ್ದಾರಿಯಾಗುವುದಿಲ್ಲ . 
ಇ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ ದಿನಾಂಕ: 07.12.2016ಕ್ಕೆ ಮೊದಲು 

ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ ( ಪದವಿ ಅಥವಾ ತತ್ಸಮಾನ) ಯನ್ನು ಹೊಂದಿರಬೇಕು. 
ಎಫ್) ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ. 

ಅರ್ಜಿಯಲ್ಲಿನ ವಿವರಗಳು ಸರಿಯಾಗಿವೆಯೇ ಎಂದು ಮನಗಂಡು ಆ ನಂತರ ಮೂಲ ಅರ್ಜಿಯನ್ನು ಭರ್ತಿ 
ಮಾಡುವುದು ಸೂಕ್ತ. ಒಂದು ವೇಳೆ ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳನ್ನು ಸರಿಯಾಗಿ 

ನಮೂದಿಸದೆ ಇದ್ದಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದಲ್ಲಿ ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. 
ಜಿ) ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ/ಬಂದ್ ದಿನವಾಗಿ 

ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು . ಆದರೆ 

ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆಯ ಪರಿಗಣನೆಗೆ ದಿನಾಂಕ :07.12. 2016 ಮಾತ್ರ ಅನ್ವಯವಾಗುತ್ತದೆ. 
ಹೆಚ್ ) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ ಯಾವುದೇ 

ರೀತಿಯ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 
ಐ) ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ 

www.ksp.gov.inನಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. 
ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು ಸರ್ಧಾತ್ಮಕ 
ಪರೀಕ್ಷೆಯನ್ನು ಬರೆಯಲು ಅರ್ಹರೆ ಎಂಬುದನ್ನು ಪರಿಗಣಿಸಿ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ 
ಪ್ರವೇಶ ಪತ್ರಗಳನ್ನು ತಯಾರು ( Upload) ಮಾಡಲಾಗುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, 
ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀರ 
ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ, ಶುಲ್ಕ ಪಾವತಿಸದ , 

ಅಭ್ಯರ್ಥಿಯ ಸಹಿ ಇಲ್ಲದಮತ್ತು ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಕೆ) ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ ಸಮಿತಿಯು 

ನಿಮ್ಮ ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 
ಎಲ್) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾಗಿದ್ದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕರ ಗಮನಕ್ಕೆ 

ತಂದು ಸರಿಯಾದ ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಇದರ ಬಗ್ಗೆ ಪರೀಕ್ಷೆ ಮುಗಿದ ನಂತರ 

ನೇಮಕಾತಿ ಸಮಿತಿಗೆ ಸದರಿ ವಿಷಯದ ಬಗ್ಗೆ ತಿಳಿಸಿದ್ದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಎಂ ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸುವುದರಿಂದ 

ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ ನಿಗದಿಪಡಿಸಿರುವ 
ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು . ಆ ಸಮಯದಲ್ಲಿ 

ಪರೀಕ್ಷಾ ಮೇಲ್ವಿಚಾರಕರು ಕೆಲವು ಮಾರ್ಗ ಸೂಚನೆಗಳನ್ನು ನೀಡುತ್ತಾರೆ. 
ಎನ್ ) ಪರೀಕ್ಷೆ ಮುಗಿದ ಒಂದು ಅಥವ ಎರಡು ದಿನಗಳ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ವೆಬ್‌ಸೈಟ್‌ನಲ್ಲಿ 

ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು ವಾರದ 
ಕಾಲಾವಕಾಶವನ್ನು ನೀಡಲಾಗುವುದು. ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ತಜ್ಞರ ಸಮಿತಿಗೆ ನೀಡಿ 
ಅವರಿಂದ ಸರಿಯಾದ ಉತ್ತರಗಳನ್ನು ಪಡೆದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ 

ಕೀ ಉತ್ತರಗಳ ಪ್ರಕಾರ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡಲಾಗುವುದು. 
ಓ) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ 

ವಜಾಗೊಂಡಿರುವ ನೌಕರರು ನೇಮಕಾತಿಗೆ ಅರ್ಹರಲ್ಲ. 


16 


ಪಿ) ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲೆಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು/ಪಡೆದಿರುವುದು 

ಯಾವುದೇ ಸಂದರ್ಭದಲ್ಲಿ ಕಂಡು ಬಂದಲ್ಲಿ, ಅದೇ ಹಂತದಲ್ಲಿ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಅವರ 

ಅಭ್ಯರ್ಥಿತನವನ್ನು ರದ್ದುಗೊಳಿಸುವುದರ ಜೊತೆಗೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 
ಕ್ಯೂ ) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ ( Rules & 

Regulations) ಬದ್ಧನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ 

ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 
ಆರ್) ಕೆ.ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ಹಾಗೂ ಸದರಿ ನಿಯಮಕ್ಕೆ ಆಗಿರುವ ತಿದ್ದುಪಡಿ ಹಾಗೂ 

ವೃಂದ ಮತ್ತು ನೇಮಕಾತಿ ( ತಿದ್ದುಪಡಿ) ನಿಯಮ 2009ರಲ್ಲಿ ನಿರ್ದಿಷ್ಟಗೊಳಿಸಿರುವಂತೆ ಆಯ್ಕೆಯಾದ ಅಭ್ಯರ್ಥಿಯು 
ನೇಮಕಾತಿ ಆದೇಶ ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. 
ನಿಯಮದಲ್ಲಿ ನಿಗದಿಪಡಿಸಿರುವ ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು ಅನರ್ಹ ಗೊಳಿಸಲಾಗುವುದು 
ಹಾಗೂ ಇತರೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಎಸ್ ) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ 

ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ 
ಮಾಹಿತಿಯನ್ನು ಮರೆ ಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ 
ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು 
ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ ಹಾಜರಾಗಿರುವ ವಿಷಯವನ್ನು ಮರೆಮಾಚಿ 
ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ ನೇಮಕಾತಿ ಸಮಿತಿಯಿಂದ ನೀಡಲಾದ ಯಾವುದೇ 
ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ 
ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್ 
ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು . 
ಟಿ) ಅಭ್ಯರ್ಥಿಗಳು ಪಿಎಸ್‌ಐ ( ಸಿವಿಲ್) ( ಹೈ - ಕ)- 2016 ನೇಮಕಾತಿ ಸಹಾಯವಾಣಿ ಸಂಖ್ಯೆ 080 -22943346ನ್ನು 
ಸಂಪರ್ಕಿಸಿ ನೇಮಕಾತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸ್ಪಷ್ಟ ಪಡಿಸಿಕೊಳ್ಳಬಹುದು. ಈ ಸಹಾಯವಾಣಿ 
ದಿನಾಂಕ:15 .11.2016 ರಿಂದ ಪ್ರತಿದಿನ ಬೆಳಿಗ್ಗೆ 10 - 00 ರಿಂದ ಸಾಯಂಕಾಲ 6 - 00 ಗಂಟೆಯವರೆಗೆ ಲಭ್ಯವಿರುತ್ತದೆ. 
ಅಲ್ಲದೆ ಮೇಲಿಂದ ಮೇಲೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ ಪ್ರಶ್ನೆಗಳಿಗೆ (Frequenty Asked 
Questions - FAQ) ಉತ್ತರವನ್ನು Www .ksp .gov .inಸೊಲೀಸ್ ವೆಬ್‌ಸೈಟ್‌ನಲ್ಲಿ ನೋಡಬಹುದು . 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ ಮತ್ತು ತರಬೇತಿ ಹಾಗೂ ಸದಸ್ಯ ಕಾರ್ಯದರ್ಶಿ , 
ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ( ಹೈ -ಕ) ನೇಮಕಾತಿ ಸಮಿತಿ, 

ಕಾರ್ಲ್ಟ ನ್ ಭವನ, ಅರಮನೆ ರಸ್ತೆ , 

ಬೆಂಗಳೂರು- 560 001. 


( ಪ. ಜಾ/ ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ (2 ) ( 3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 


•••••••••••••••••••••••••••••••••••••••••••••••••• 


ಪ್ರಮಾಣ ಪತ್ರ 
ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * .. 

ಜಿಲ್ಲೆಯ / ವಿಭಾಗದ 
............. ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ .............. ಎಂಬುವವರ ಮಗ | ಮಗಳಾದ ಶ್ರೀ | 
ಶ್ರೀಮತಿ 

..... ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ 
| ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 
* ಸಂವಿಧಾನ ( ಅನುಸೂಚಿತ ಜಾತಿಗಳು) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿ 
ನಿಯಮ , 1960 , ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ , 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ 
ಪ್ರದೇಶಗಳ ( ಪುನರ್‌ ರಚನಾ ಅಧಿನಿಯಮ , 1971ರ ಮೂಲಕ ತಿದ್ದುಪಡಿಯಾದಂತೆ) . 


* 


* 


* 


* 


ಸಂವಿಧಾನ 
ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
(ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್ ) ಅನುಸೂಚಿತ ಬುಡಕಟ್ಟುಗಳ ಆದೇಶ 


* 


* 


* 


* 


2. ಶ್ರೀ / ಶ್ರೀಮತಿ | ಕುಮಾರಿ * ........... 

..... ಮತ್ತು / ಅಥವಾ 
ಅವನ / ಅವಳ ಕುಟುಂಬವು 

* ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
.... ಜಿಲ್ಲಾ / ವಿಭಾಗದ ...... ............. ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು ) 


| 


| 


| 


| 


| 


| 


| 


| 


| 


| 


| 


| 


| 


| . 


ಸಹಿ ................ 
ತಹಶೀಲ್ದಾರರು .. 


ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ : 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ . ಬಿಸಿ 12028 / 2/ 76 –ಎಸ್‌ಸಿಟಿ-1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ) ಪತ್ರ ಸಂಖ್ಯೆ 13 . 02.74 ಇಎಸ್ಟಿ 
( ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು 
ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ 
ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ 
ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ. 


18 


( ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಇ . 
(ನಿಯಮ 3ಎ (2) (3) ನೋಡಿ) 


ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ -1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


111111111111111111111111111111111111 


11111111111111111111111111111111111111111 


ಶ್ರೀಮತಿ 

............................. 
| ಶ್ರೀಮತಿ 


........ ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | 
................. ಇವರ ಮಗ / ಮಗಳು / ಪತ್ನಿ / ಪತಿಯಾದ ಶ್ರೀ 
............... ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) 

ಉಪ ಜಾತಿಗೆ ಸೇರಿರುತ್ತಾರೆಂದು 


000000000000 


Gojjjjjjjjjjjji 


ಜಾತಿಯ 


0000000000000000000000 


ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

......... ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ, 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ... 

ಇವರ ಮಗ | ಮಗಳು 
/ ಪತಿ | ಪತ್ನಿಯಾದ ಶ್ರೀ /ಶ್ರೀಮತಿ/ಕುಮಾರಿ ....... 

ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು/ ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ. ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30.03.2002ರಲ್ಲಿ ನಿರ್ದಿಷ್ಟ ಪಡಿಸಿದ 
ಮೇಲುಸ್ತರದ (ಕ್ರಿಮಿ ಲೇಯರ್) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ; 


••••••••••• 


ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ /ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ ದರ್ಜೆಯ 
ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ ರೂ . 11400 -21600/- ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ / ಆಕೆಯ ತಂದೆ ತಾಯಿ /ಪೋಷಕರು/ ಪತ್ನಿ / ಪತಿಯ ಆದಾಯವು ಆರು ಲಕ್ಷ ಮೀರುವುದಿಲ್ಲವೆಂದು ; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗದಿಪಡಿಸಿರುವಂತೆ ಆತನ/ ಆಕೆಯ ತಂದೆ ತಾಯಿ /ಪೋಷಕರು/ ಪತ್ನಿ / ಪತಿಯು ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ /ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ 
ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ . 
ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30. 03.2002ರ ಅನ್ವಯ ಶ್ರೀ /ಶ್ರೀಮತಿ/ಕುಮಾರಿ 

ತಿ /ಕುಮಾರಿ ................................... ಇವರು 
.............. ಜಾತಿಗೆ .......... 

........... ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ , ಎಸ್‌ಡಬ್ಲೂಡಿ 
225 ಬಿಸಿಎ 2000, ದಿನಾಂಕ 30 .03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ .... ............ ( 2ಎ , 2ಬಿ, 3ಎ , 3ಬಿ) 
ಸೇರಿರುತ್ತಾರೆ. 


ದಿನಾಂಕ : 


ತಹಶೀಲ್ದಾರರು 

.......... ತಾಲ್ಲೂಕು 
ಕಛೇರಿಯ ಮೊಹರು 


ನಮೂನೆ- 1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 

ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು, 

....... ತಾಲ್ಲೂಕು, 
..... ಜಿಲ್ಲೆ. 


ಮಾನ್ಯರೆ, 


ಶ್ರೀ / ಶ್ರೀಮತಿ ......... 

..... ಎಂಬುವವರ ಮಗ/ಮಗಳು / ಪತಿ/ ಪತ್ನಿ.......... .... ..….... ಆದ ನಾನು ಮೇಲುಸ್ತರದಲ್ಲಿ 
( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. 


ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ / ಅರೆ ಸರ್ಕಾರಿ / ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 
( ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ : 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 

ಪ್ರೌಢ 
8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ ( ತಂದೆ /ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ 
ಎಲ್ಲಾ ಮೂಲಗಳಿಂದ : 


1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 


9 . 
10 . 


ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತು ಘೋಷಿಸುತ್ತೇನೆ. 


ಸ್ಥಳ : 
ದಿನಾಂಕ : 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗಿರುತ್ತೇನೆ. 


ದಿನಾಂಕ : 


ತಂದೆ/ತಾಯಿ /ಪೋಷಕರ ಸಹಿ 
( ತಂದೆ /ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ / ಗಂಡ/ ಇವರ ಸಹಿ ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು / ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


( ಪೂರ್ಣ ವಿಳಾಸದೊಂದಿಗೆ ) 

- 2 ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ.... 

............. ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ / ಶ್ರೀ / 
ಶ್ರೀಮತಿ/ ಕುಮಾರಿ.. 

....... ಎಂಬುವವರು ಕರ್ನಾಟಕ ರಾಜ್ಯದ ..... .......... ಜಿಲ್ಲೆಯ ವಿಭಾಗ 
ಗ್ರಾಮ / ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2. ಶ್ರೀ /ಶ್ರೀಮತಿ/ಕುಮಾರಿ 

....... ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲ್ಯೂಡಿ 
251 ಬಿಸಿಎ 94, ಬೆಂಗಳೂರು, ದಿನಾಂಕ 31. 01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

ತಾಲ್ಲೂಕು 
ಕಛೇರಿಯ ಮೊಹರು 


ಸೂಚನೆ -1: ಇದರಲ್ಲಿ ಉಪಯೋಗಿಸಲಾದ “ಸಾಮಾನ್ಯ ನಿವಾಸಿ ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ -2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ 31. 01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು 
ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


21 


ನಮೂನೆ - 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ / ಶ್ರೀಮತಿ | 

.... ರವರ ಮಗ/ ಮಗಳು / ಪತ್ನಿ /ಶ್ರೀ /ಶ್ರೀಮತಿ/ಕುಮಾರಿ 
........... ಜಿಲ್ಲೆ ............ ತಾಲ್ಲೂಕು ....... .............. ಗ್ರಾಮದಲ್ಲಿ ........….......….... ವಾಸವಾಗಿರುವ 
ಇವರು ಒಂದನೇ ತರಗತಿಯಿಂದ .................................. ತರಗತಿಯವರೆಗೆ ........ ............... ಜಿಲ್ಲೆ ............................. 
ತಾಲ್ಲೂಕು ...... ............. ಪಟ್ಟಣ ........... 

............. ಶಾಲೆಯಲ್ಲಿ ವ್ಯಾಸಂಗ ಮಾಡಿ ................................ ವರ್ಷ 
ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕದ ಪೌರ ನಿಗಮಗಳ 
ಅಧಿನಿಯಮ , 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ , 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, 
ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ದಿನಾಂಕ : 


ಮೇಲುರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ 


ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 44 ಸೆನೆನಿ 2001 ದಿನಾಂಕ 27 - 07 - 2001 

ನಮೂನೆ- 3 | 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


ಶ್ರೀ /ಶ್ರೀಮತಿ 

........... ಎಂಬುವವರ ಮಗ/ ಮಗಳು/ ಪತ್ನಿ /ಶ್ರೀಮತಿ/ ಕುಮಾರಿ 
............... ... ಜಿಲ್ಲೆ .... ................ ತಾಲ್ಲೂಕು ........... ............ ಗ್ರಾಮದಲ್ಲಿ ವಾಸವಾಗಿರುವ ಇವರು : ಇವರ 
ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು ......... 

............ ಯೋಜನೆಗಾಗಿ ......... 
ಇಸವಿಯಂದು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ : 
(1) ** ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು. 

* * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ : ಯೋಜನೆಯಿಂದ ತಾವು ವಾಸಿಸುವ ಮನೆ : 
(ii) ** ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
(iv ) ** ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


* * 


ದಿನಾಂಕ : 


ಸಹಿ /- ತಹಶೀಲ್ದಾರರು 

........... ತಾಲ್ಲೂಕು, ಕಛೇರಿಯ ಮೊಹರು 
(*#* ಅನ್ವಯವಾಗುವ ಐಟಂನ್ನು ಮಾತ್ರ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು.) 


22 


ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ: 

ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 

( 3( 3) ನೇ ನಿಯಮ ನೋಡಿ) 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು, 2013] 
ಶ್ರೀ / ಶ್ರೀಮತಿ - - - - - - - - - - - - - ರವರು - - - - - - -- --- - - - - ರವರ ಮಗ / ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ -- -- -- - - - ಜಿಲ್ಲೆಯ -- - - - - 

ತಾಲ್ಲೂಕಿನ - - - - 
- -- ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


- - 


- 


ಸ್ಥಳ: - - - - - - - - - 
ದಿನಾಂಕ: - - - - - - - - - - 


ಹೆಸರು - - - - - - - 
ಅಸಿಸ್ಟೆಂಟ್ ಕಮೀಷನರ್ 

- - - - - - - ಉಪವಿಭಾಗ 
- - - - - - - - - - ಜಿಲ್ಲೆ 


( ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ 
ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು.) 


ಅನುಬಂಧ - ಡಿ 

ಸ್ವಗ್ರಾಮ ಪ್ರಮಾಣಪತ್ರ 
(Home Town Certificate ) 
[ ಅನುಚ್ಛೇದ 371 ( ಜೆ) ಮೇರೆಗೆ ] 

(4 ( ಇ) ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013 ] 
ಶ್ರೀ / ಶ್ರೀಮತಿ - - - - - - - - - - - - - - - - - ರವರು -- - - - - - - - - - - - - - - - -- ರವರ ಮಗ / ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ ರಾಜ್ಯದ - - - - - - - - - - - - - - - - - ಜಿಲ್ಲೆಯ - - - - - - - - - - - - - - - - ತಾಲ್ಲೂಕಿನ - - - - -- 
- -- ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ / ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. 

ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 
01 -01 -2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


- 


ಸ್ಥಳ: - - - - - - - 


- 


- 


ದಿನಾಂಕ : 


- - - - 


ಹೆಸರು : - - - - - . 
ಪದನಾಮ - - - - - - - - - - 
ಕಛೇರಿ - - - - - 
ಇಲಾಖೆ - - - - - - 


23 


ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ / Only for In -service candidates 


ಅನುಬಂಧ - ಎ | ANNEXURE - A 

ಪ್ರಮಾಣ ಪತ್ರ / CERTIFICATE 
ಅರ್ಜಿದಾರನು ಎಲ್ಲಾ ಅರ್ಹತಾ ಮಾನದಂಡಗಳನ್ನು ಪೂರೈಸಿರುವುದನ್ನು ಮತ್ತು ವಾಸ್ತವಾಂಶಗಳು ಆತನ ಸೇವಾ 
ದಾಖಲೆಗಳಿಗೆ ಹೊಂದಾಣಿಕೆಯಾಗಿರುವುದನ್ನು ಪರಿಶೀಲಿಸಲಾಗಿದೆ. ಈ ಕೆಳಕಂಡ ತಪಾಸಣಾ ಪಟ್ಟಿಯನ್ನು ಕೆಳಗೆ ಸಹಿ 
ಮಾಡಿರುವವರು ಖುದ್ದಾಗಿ ಪರಿಶೀಲಿಸಿದ್ದಾರೆ. 

Verified that the applicant fulfills all eligibility criteria and facts have been tallied from his service 
records. The check list below has been personally verified by the undersigned . 


- ಪ್ರಸ್ತುತ ಕರ್ತವ್ಯ 
ಮತ್ತು ಕರ್ತವ್ಯ 


( ಎ) ಅಭ್ಯರ್ಥಿಯ ಪೂರ್ಣ ಹೆಸರು 
ನಿರ್ವಹಿಸುತ್ತಿರುವ ಹುದ್ದೆ 
ನಿರ್ವಹಿಸುತ್ತಿರುವ ಸ್ಥಳ - 
(a ) The Candidate s Full Name 
candidate 


Present post of the 
and working place of the candidate 


. 


. ಆಗಿರುತ್ತದೆ. ಆತನ 


( ಬಿ) ಅಭ್ಯರ್ಥಿಯ ಜನ್ಮ ದಿನಾಂಕವು ದಾಖಲೆಗಳನುಸಾರ 
ವಯಸ್ಸು 07.12.2016ಕ್ಕೆ 

- ಇರುತ್ತದೆ. 
(b ) The Candidate’s Date of Birth , as per record is 
07 .12.2016 is . 


_. His age as on 


( ಸಿ) ಅಭ್ಯರ್ಥಿಯು 07.12 .2016ಕ್ಕೆ ಪದವೀಧರನಾಗಿದ್ದಾನೆ. ಅವನು 

ವಿಶ್ವವಿದ್ಯಾಲಯದಿಂದ 
- ವರ್ಷದಲ್ಲಿ 

- ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. 
(c) The candidate is a Graduate as on 07. 12 . 2016 . Hehas passed 
Examination from 

University in the year 
( ಡಿ) ಅಭ್ಯರ್ಥಿಯು ದಾಖಲೆ/ಪ್ರಮಾಣ ಪತ್ರಕ್ಕನುಸಾರವಾಗಿ 

ಜಾತಿ/ಸಮುದಾಯ / ಪ್ರವರ್ಗಕ್ಕೆ ಸೇರಿದ್ದಾನೆ. 
( d) The candidate belongs to . 

_ Caste/Group/Category as per Service 
record /Certificate . 
( ಇ) ಅಭ್ಯರ್ಥಿಯು 

– ರಂದು ಪೊಲೀಸ್ ಇಲಾಖೆಗೆ ಸೇರಿದ್ದಾನೆ. ದಿನಾಂಕ: 07 .12 .2016ಕ್ಕೆ 
ಸಹಾಯಕ ಉಪ ಪೊಲೀಸ್ ನಿರೀಕ್ಷಕರು / ಮುಖ್ಯ ಪೇದೆ/ಪೊಲೀಸ್ ಪೇದೆ ಆಗಿ ಆತನ ಸೇವಾವಧಿಯು 

. ವರ್ಷ. - ತಿಂಗಳು 

– ದಿನಗಳಾಗಿರುತ್ತದೆ. 
(e ) The candidate has joined the Police Department on 

_ . His length of 
Service as ASI/HC /PC as on 07 . 12 .2016 is 

_ Years _Months _ Days . 


ಕಡತ ಲಭ್ಯವಿಲ್ಲದ ಅಥವಾ ಇತರ ಕಾರಣಗಳಿಗಾಗಿ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಲಾಗಿಲ್ಲ . 
For lack of records or otherwise . I am unable to verify the following. 

೩ . ಇಲಾಖಾ ವಿಚಾರಣೆ | Departmental Enquiry . 
b. ಅಪರಾಧಗಳಲ್ಲಿ ತೊಡಗಿರುವುದು / Involvement in Criminal Cases . 
C. ಜಾತಿ /ಸಮುದಾಯ / ಪ್ರವರ್ಗ Caste/ Group/ Category 


ಪೋಲೀಸ್ ಸೂಪರಿಂಟೆಂಡೆಂಟ್ / ಘಟಕಾಧಿಕಾರಿ 
Superintendent of Police /Unit Officer 

(with Office Seal) 


24 


ಸೇವಾನಿರತ ಅಭ್ಯರ್ಥಿಗಳಿಗೆ ಮಾತ್ರ/ Only for In-service candidates 

ಅನುಬಂಧ – ಬಿ | ANNEXURE - B 

ಘೋಷಣೆ | DECLARATION 


ನಾನು ಸೇವಾನಿರತ ಪೊಲೀಸ್‌ ಸಬ್‌ಇನ್ಸ್‌ಪೆಕ್ಟರ್ ( ಸಿವಿಲ್ ) ( ಪುರುಷ ಮತ್ತು ಮಹಿಳಾ) ಹುದ್ದೆಯ ನೇಮಕಾತಿ ಬಗ್ಗೆ ಅಧಿಸೂಚನೆಯಲ್ಲಿ 
ಅನುಬಂಧಗಳನ್ನು ಗಮನವಿಟ್ಟು ಓದಿದ್ದೇನೆ ಹಾಗೂ ಅವುಗಳಿಗೆ ಬದ್ಧವಾಗಿರುವುದಾಗಿ ಈ ಮೂಲಕ ದೃಢೀಕರಿಸುತ್ತೇನೆ. 

I have read the provisions in the Notification regarding the Recruitment to the post of Inservice Police Sub 
Inspector (Civil) (Men /Women ) carefully and I hereby declare to abide by the sub -rules . 
1) ನನ್ನ ಪೂರ್ಣ ಹೆಸರು 

- ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ಹುದ್ದೆ 

ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


and 


- 


- 


_ . It is 


My Full Name 

Working as _ 
place of working 
2) ನನ್ನ ಜನ್ಮ ದಿನಾಂಕ - ಆಗಿರುತ್ತದೆ. ಅದು 

ದಾಖಲೆಯ 
ಆಧರಿಸಿರುತ್ತದೆ. 07.12.2016 ಕ್ಕೆ ನನ್ನ ವಯಸ್ಸು - 

- ಇರುತ್ತದೆ. 
My date of birth is 

_ . My age as on 07 . 12 .2016 is 
supported by 

_ Document . 
3) 07 .12.2016ಕ್ಕೆ ನಾನು ಪದವೀಧರನಾಗಿದ್ದು 

- ವಿಶ್ವವಿದ್ಯಾಲಯದಿಂದ 
ವರ್ಷದಲ್ಲಿ 

– ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಅದಕ್ಕೆ ಆಧಾರವಾಗಿ - 
ದಾಖಲೆ ಇರುತ್ತದೆ. 
I am a Graduate as on 07 .12. 2016 I have passed 

Examination from 
_ University in 

_ Year. The supporting document is 
4 ) ನಾನು 

ಜಾತಿ/ಸಮುದಾಯ /ಪ್ರವರ್ಗಕ್ಕೆ ಸೇರಿದ್ದೇನೆ. ಅದಕ್ಕೆ ಆಧಾರವಾಗಿ 
ದಾಖಲೆ ಇರುತ್ತದೆ. 
I belong to 

Caste /Group /Category . The supporting document is 
5 ) ನಾನು 

– ರಂದು ಪೊಲೀಸ್ ಇಲಾಖೆಗೆ ಸೇರಿದೆ. 07.12 .2016ಕ್ಕೆ ನನ್ನ ಸೇವಾವಧಿಯು 
ವರ್ಷ - ತಿಂಗಳು 

_ ದಿನಗಳಾಗಿರುತ್ತದೆ. 
I joined the Police Department on 

_ . My length of Service as on 
07 .12 .2016 is 

years months 

days . 
6) ನಾನು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿರುವುದಿಲ್ಲವೆಂದು ಹಾಗೂ ನನ್ನ ವಿರುದ್ಧ ಇಲಾಖಾ ವಿಚಾರಣೆ 

ಬಾಕಿ ಇರುವುದಿಲ್ಲವೆಂದು ಘೋಷಿಸುತ್ತೇನೆ. 
I declare that I have neither been involved in any Criminal case nor any Departmental 
Enquiry is pending against me. 

ಮೇಲೆ ಹೇಳಿದ ವಿವರಗಳು ನಿಜವೆಂದು ನಾನು ಈ ಮೂಲಕ ಘೋಷಿಸುತ್ತೇನೆ. ಯಾವುದೇ ಮಾಹಿತಿಯು 
ಪರೀಕ್ಷೆ/ ಸಂದರ್ಶನ/ನೇಮಕಾತಿ ಮುಂಚೆ, ಸಂದರ್ಭ ಅಥವಾ ತರುವಾಯ ಸುಳ್ಳು ಅಥವಾ ತಪ್ಪೆಂದು ಕಂಡು ಬಂದ ಸಂದರ್ಭದಲ್ಲಿ ಅಥವಾ 
ಅನರ್ಹತೆ ಪತ್ತೆಯಾದ ಸಂದರ್ಭದಲ್ಲಿ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆಯೆಂದು ನನಗೆ ತಿಳಿದಿರುತ್ತದೆ. 

I hereby declare that the above information is true. I am aware that I am liable for action against me in the 
event of any information being found false or incorrect or ineligibility being detected before, during or after the 
examination /interview /appointment. 

ಅಲ್ಲದೆ ಇದೇ ಬಗೆಯ ಪರೀಕ್ಷೆಗೆ ಹಾಜರಾಗದಂತೆ ನಾನು ತತ್ಸಮಾನ ಪರೀಕ್ಷೆಯಿಂದ ಉಚ್ಚಾಟಿಸಲ್ಪಟ್ಟಿಲ್ಲವೆಂದು ಸಹ ಘೋಷಿಸುತ್ತೇನೆ. 
I further declare that I have not been debarred from appearing for any similar examination . 


T 


1 


Date/ ದಿನಾಂಕ: 
Place / ಸ್ಥಳ : 


ಅಭ್ಯರ್ಥಿಯ ಪೂರ್ಣ ಸಹಿ 
Signature of the candidate 


25 


ಟಿಪ್ಪಣಿ: ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗಿಕರಣವು ತಾತ್ಕಾಲಿಕವಾಗಿದ್ದು, 

ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


ಕನ್ನಡ 


ವರ್ಗ 


01 


ಅನುಬಂಧ - ಎ 
ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಈಶಾನ್ಯ ವಲಯ , ಕಲಬುರಗಿ 
1) ಹೈದ್ರಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) ( ಪುರುಷ) - 17 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ : 

ಯೋಜನೆಗಳಿಂದ 
ಗ್ರಾಮೀಣ ಮಾಜಿ 
ಇತರರು 

ನಿರಾಶ್ರಿತಗೊಂಡ 

ಒಟ್ಟು ಹುದ್ದೆಗಳ 
ಅಭ್ಯರ್ಥಿ ಸೈನಿಕರು 

ಮಾಧ್ಯಮ ಸಂಖ್ಯೆ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 05 02 

09 
ಪರಿಶಿಷ್ಟ ಜಾತಿ - 01 

02 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ -2ಎ 02 | 01 
ಪ್ರವರ್ಗ -2ಬಿ | 01 - 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ | 02 | - 
ಒಟ್ಟು | 11 | 04 | 01 | 01 


01 


03 


01 


02 


17 


ii) ಹೈದ್ರಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್) (ಮಹಿಳಾ) – 05 ಖಾಲಿ ಹುದ್ದೆಗಳ ವರ್ಗಿಕರಣ 

ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


02 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 


05 


26 


iii) ಹೈದ್ರಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಸೇವಾನಿರತ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ )- 02 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಗ್ರಾಮೀಣ 
ಅಭ್ಯರ್ಥಿ 


ಇತರರು 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಒಟ್ಟು ಹುದ್ದೆಗಳ 


ಕನ್ನಡ ಮಾಧ್ಯಮ 


ಸಂಖ್ಯೆ 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ | 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ಒಟ್ಟು 


01 


02 


iv ) ಹೈದ್ರಬಾದ್ - ಕರ್ನಾಟಕ ಪರಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್ ) ( ಪುರುಷ) – 05 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 


p3 


ಮಾಜಿ 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


ಸೈನಿಕರು 


01. 


01. 


02 


01. 


01 . 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


- 01 


01 


ಪ್ರವರ್ಗ -3ಬಿ 
ಒಟ್ಟು 


02 


| 


02 


| 


- 


| 


01 


2 


| 


05 


27 


V) ಹೈದ್ರಬಾದ್ - ಕರ್ನಾಟಕ ಪರಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್ ) ( ಮಹಿಳಾ) – 02 ಖಾಲಿ ಹುದ್ದೆಗಳ 

ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಒಟ್ಟು ಹುದ್ದೆಗಳ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಕನ್ನಡ 
ಮಾಧ್ಯಮ 


ಸಂಖ್ಯೆ 


- 


| 


ಸಾಮಾನ್ಯ ವರ್ಗ | 01 | 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


01. 


02 


02 


vi) ಹೈದ್ರಬಾದ್ - ಕರ್ನಾಟಕ ಪರಸ್ಥಳೀಯ ವೃಂದದ ಸೇವಾನಿರತ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್) - 02 ಖಾಲಿ ಹುದ್ದೆಗಳ 

ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ | 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


02 


02 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ -3ಬಿ 


ಒಟ್ಟು 


02 


ಟಿಪ್ಪಣಿ : ಗ್ರಾಮೀಣ, ಮಾಜಿ ಸೈನಿಕರು ಮತ್ತು ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು 

ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಪೊಲೀಸ್ ಮಹಾ ನಿರೀಕ್ಷಕರು, 
ಈಶಾನ್ಯ ವಲಯ , ಕಲಬುರಗಿ. 


28 


ಅನುಬಂಧ - ಎ 
ಆರಕ್ಷಕ ಮಹಾ ನಿರೀಕ್ಷಕ ರವರ ಕಛೇರಿ, ಬಳ್ಳಾರಿ ವಲಯ , ಬಳ್ಳಾರಿ 


1) ಹೈದ್ರಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್) ( ಪುರುಷ) – 07 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


- 01 


03 


- 02 
_ 01 


01 


- 01 


01. 


01 


01 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 


01 


06 


01 


07 


ii) ಹೈದ್ರಬಾದ್- ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್ ) (ಮಹಿಳಾ) - 02 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


- ಕನ್ನಡ 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


ಸಾಮಾನ್ಯ ವರ್ಗ 


01. 


01. 


ಪರಿಶಿಷ್ಟ ಜಾತಿ 


01. 


01. 


ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


- 


- 


ಪ್ರವರ್ಗ -3ಎ 
ಪ್ರವರ್ಗ -3ಬಿ 
ಒಟ್ಟು 


| 


02 | 


- 


29 


iii) ಹೈದ್ರಬಾದ್ -ಕರ್ನಾಟಕ ಸ್ಥಳೀಯೇತರ ವೃಂದದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) – 04 ಖಾಲಿ ಹುದ್ದೆಗಳ ವರ್ಗಿಕರಣ ಈ 
ಕೆಳಗಿನಂತಿದೆ: 


ವರ್ಗ 


ಒಟ್ಟು ಹುದ್ದೆಗಳ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ ಮಾಧ್ಯಮ 


ಸಂಖ್ಯೆ 


02 


02 


01. 


01 . 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ | 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


ಒಟ್ಟು 


04 


ಟಿಪ್ಪಣಿ : ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಪೊಲೀಸ್ ಮಹಾ ನಿರೀಕ್ಷಕರು, 
ಬಳ್ಳಾರಿ ವಲಯ, ಬಳ್ಳಾರಿ . 


30 


ಅನುಬಂಧ – ಬಿ 
1] ಹೈದ್ರಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್ ) ( ಪುರುಷ) 

ಒಟ್ಟು ಹುದ್ದೆಗಳ ವಿವರ 
1) ಹೈದ್ರಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ( ಪುರುಷ) -24 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ: 


ಗ್ರಾಮೀಣ 


ವರ್ಗ 


ಒಟ್ಟು ಹುದ್ದೆಗಳ 


ಮಾಜಿ 
ಸೈನಿಕರು 


ಇತರರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಸಂಖ್ಯೆ 


07 


- 01. 


01 


12 


02 


03 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


01 . 


01 . 


01 . 


01 


ಪ್ರವರ್ಗ - 2ಎ 


03 


| 


01 


04 


01. 


01 


ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ -3ಬಿ 
ಒಟ್ಟು 


02 


02 


17 


- 01 


01 


24 


ii) ಹೈದ್ರಬಾದ್ - ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್) (ಮಹಿಳಾ) - 07 ಖಾಲಿ ಹುದ್ದೆಗಳ ವರ್ಗಿಕರಣ 
ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ| 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


03 


02 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 

- 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ | 
ಪ್ರವರ್ಗ - 2ಬಿ 
ಪ್ರವರ್ಗ -3ಎ 
ಪ್ರವರ್ಗ - 3ಬಿ 
ಒಟ್ಟು | 


02 


| 


- 


| 


- 


07 


| 


- 


31 


ii) ಹೈದ್ರಬಾದ್ -ಕರ್ನಾಟಕ ಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ (ಸಿವಿಲ್) ಸೇವೆಯಲ್ಲಿರುವವರ - 02 ಖಾಲಿ ಹುದ್ದೆಯ 
ವರ್ಗಿಕರಣ ಈ ಕೆಳಗಿನಂತಿದೆ: 


ಮಾಜಿ 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ ಮಾಧ್ಯಮ 


ಒಟ್ಟು ಹುದ್ದೆಗಳ 
- ಸಂಖ್ಯೆ 


ಸೈನಿಕರು 


01. 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


01 


- 


ಪ್ರವರ್ಗ -3ಬಿ 
ఒట్టు 


02 


ಟಿಪ್ಪಣಿ : ಗ್ರಾಮೀಣ/ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ 

ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


2] ಹೈದ್ರಬಾದ್ - ಕರ್ನಾಟಕ ಪರಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್) ( ಪುರುಷ) 

ಒಟ್ಟು ಹುದ್ದೆಗಳ ವಿವರ 
1) ಹೈದ್ರಬಾದ್ -ಕರ್ನಾಟಕ ಪರಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ (ಸಿವಿಲ್ ) ( ಪುರುಷ) - 09 ಖಾಲಿ ಹುದ್ದೆಗಳ 

ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 
01. 


ಕನ್ನಡ 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


01 . 


04 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 


_ 02 
- 01 


02 


01 


| 


| 


ಪ್ರವರ್ಗ - 2ಎ 


| 


ಪ್ರವರ್ಗ - 2ಬಿ 


|| 


| 


ಪ್ರವರ್ಗ -3ಎ 
ಪ್ರವರ್ಗ -3ಬಿ 
ಒಟ್ಟು 


|| 


| 


06 


| 


02 


|| 


- 


| 


01 


| 


- 


09 


32 


ii) ಹೈದ್ರಬಾದ್ -ಕರ್ನಾಟಕ ಪರಸ್ಥಳೀಯ ವೃಂದದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) (ಮಹಿಳಾ) - 02 ಖಾಲಿ ಹುದ್ದೆಗಳ 

ವರ್ಗಿಕರಣ ಈ ಕೆಳಗಿನಂತಿದೆ: 


ಮಾಜಿ 


ವರ್ಗ 


ಇತರರು 


ಒಟ್ಟು ಹುದ್ದೆಗಳ 


ಗ್ರಾಮೀಣ 
ಅಭ್ಯರ್ಥಿ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಸೈನಿಕರು 


ಸಂಖ್ಯೆ 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ | 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 
ಪ್ರವರ್ಗ -3ಬಿ 


01. 


02 


02 


iii) ಹೈದ್ರಬಾದ್ -ಕರ್ನಾಟಕ ಪರಸ್ಥಳೀಯ ವೃಂದದ ಸೇವಾನಿರತ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಸಿವಿಲ್ ) - 02 ಖಾಲಿ ಹುದ್ದೆಗಳ 

ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ | 
ಮಾಧ್ಯಮ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


02 


02 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ -3ಬಿ 


ಒಟ್ಟು 


- 02 


ಟಿಪ್ಪಣಿ : ಗ್ರಾಮೀಣ, ಮಾಜಿ ಸೈನಿಕರು ಮತ್ತು ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು 

ಮೇಲೆ ನಮೂದಿಸಿರುವ ಅದೇ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ ಮತ್ತು ತರಬೇತಿ ಹಾಗೂ ಸದಸ್ಯ ಕಾರ್ಯದರ್ಶಿ, 
ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ( ಸಿವಿಲ್) ನೇಮಕಾತಿ ಸಮಿತಿ, 

ಕಾರ್ಲಟನ್ ಭವನ, ಅರಮನೆ ರಸ್ತೆ, 

ಬೆಂಗಳೂರು- 560 001. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 200 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - V 
Part - V 


ಬೆಂಗಳೂರು, ಬುಧವಾರ, ನವೆಂಬರ್ ೯ , ೨೦೧೬ ( ಕಾರ್ತಿಕ ೧೮, ಶಕ ವರ್ಷ ೧೯೩೮) 
Bengaluru , Wednesday , November 9 , 2016 (Karthika 18 , Shaka Varsha 1938 ) 

ಪೊಲೀಸ್ ಇಲಾಖೆ 


ನಂ . ೧೨೫೪ 
No . 1254 


| 


CRESIP - 2016 
ಅಧಿಸೂಚನೆ ಸಂಖ್ಯೆ.55/ನೇಮಕಾತಿ - 2/2016 - 17 

(ISO : 9001 - 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ ) 
ಹೈದ್ರಬಾದ್ - ಕರ್ನಾಟಕ ಪ್ರದೇಶದ ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್ ಪೆಕ್ಟರ್ (ಸಿಎಆರ್ / ಡಿಎಆರ್ ) 

ಹುದ್ದೆಗಳ ವಿಶೇಷ ನೇಮಕಾತಿ 
ವಿಷಯ : ಹೈದ್ರಬಾದ್ - ಕರ್ನಾಟಕ ಪ್ರದೇಶದ ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ 

(ಸಿಎಆರ್/ ಡಿಎಆರ್) ( ಪುರುಷ) ( 06) ಖಾಲಿ ಹುದ್ದೆಗಳ ನೇರ ನೇಮಕಾತಿ ಕುರಿತು. 


1. ಕರ್ನಾಟಕ ರಾಜ್ಯದ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ 
( ಸಿಎಆರ್/ ಡಿಎಆರ್‌) ( ಪುರುಷ) ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ನೌಕರರ ಸೇವೆಗಳು 
ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ (ತಿದ್ದುಪಡಿ) ನಿಯಮ , 2009, ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ 
ಸೇವೆಗಳನ್ನು ಒಳಗೊಂಡ (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 2014 , ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013, ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು, 
2013,ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977 ಹಾಗೂ ಮೇಲೆ ತಿಳಿಯಪಡಿಸಿದ ನಿಯಮಗಳಿಗೆ 
ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು ಪ್ರಕಟಿಸುತ್ತ ಅರ್ಹ ಅಭ್ಯರ್ಥಿಗಳಿಂದ ಆನ್ - ಲೈನ್ 
ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಆನ್ -ಲೈನ್ ( On -line) ( ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ 
ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ವಿಶೇಷ ಸೂಚನೆ: 


ಲ್ಲಿ ನಮೂದಿಸಿರುವ ಮಾಹಿತಿ/ ಅಂಶಗಳು / ಮೀಸಲಾತಿಗಳನ್ನು ಆಧರಿಸಿ ನೇಮಕಾತಿ ಪ್ರಕ್ರಿಯೆಗೆ ಅವಕಾಶ ಕಲ್ಪಿಸುವುದರಿಂದ 
ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಯಾವುದೇ ಮೀಸಲಾತಿ ಬದಲಾವಣೆ ಕೋರಿ ಸಲ್ಲಿಸುವ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ. 
2 . ಶುಲ್ಕ: 

ಸಾಮಾನ್ಯ ವರ್ಗ , ಪ್ರವರ್ಗ 2( ಎ), 2( ಬಿ ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ | ಕ . 250/ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ | 

1. 100 / 


ಎ) ನಿಗದಿತ ಶುಲ್ಕವನ್ನು ಎಸ್‌ಬಿಎಂ /ಎಸ್‌ಬಿಹೆಚ್ ಬ್ಯಾಂಕಿನ ಯಾವುದಾದರೂ ಶಾಖೆಗಳಲ್ಲಿ ಬ್ಯಾಂಕಿನ ವೇಳೆಯಲ್ಲಿ ಚಲನ್ ನೀಡಿ 

ಹಣ ಪಾವತಿಸಬಹುದು. 


ಬಿ) ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp .gov. inನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಯಾವುದೇ 

ತಪ್ಪು ಮಾಹಿತಿ ನೀಡದೆ ಆನ್ -ಲೈನ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 


ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ 

ಅದನ್ನು ನೇಮಕಾತಿ ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ 
ಹೊಂದಿಸಿಕೊಳ್ಳಲಾಗುವುದಿಲ್ಲ . ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ ಅಭ್ಯರ್ಥಿಗೆ ಅನ್ವಯಿಸುವ ಒಟ್ಟು ಪರೀಕ್ಷಾ 
ಶುಲ್ಕವನ್ನು ನಗದು ರೂಪದಲ್ಲಿಚಲನ್‌ನೊಂದಿಗೆಮಾತ್ರ ಮೇಲೆ ನಮೂದಿಸಿರುವ ಬ್ಯಾಂಕ್‌ಗಳಲ್ಲಿ ಪಾವತಿಸತಕ್ಕದ್ದು. ಡಿಡಿ, 
ಪೋಸ್ಟಲ್ ಆರ್ಡರ್ , ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


3. ಆನ್ - ಲೈನ್ ( On -line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ: 


ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಇಲಾಖೆಯ ಅಧಿಕೃತ ವೆಬ್ಸೈಟ್ 
Www . ksp . gov.inನಲ್ಲಿ ನೀಡಲಾಗಿರುವ ಮಾಹಿತಿಸೂಚಿ/ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. 
ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp . gov .inನಲ್ಲಿನ Current Recruitment ನಲ್ಲಿ ನೀಡಲಾಗಿರುವ 
ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಆನ್ - ಲೈನ್‌ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ 
ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ 
ಕ್ರಮ ಕೈಗೊಳ್ಳುವುದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅರ್ಜಿದಾರ ಒಂದು ಬಿಳಿ ಹಾಳೆಯ ಮೇಲೆ ಪಾಸ್‌ಪೋರ್ಟ್ 
ಅಳತೆಯ ಬಣ್ಣದ ಭಾವಚಿತ್ರ, ಸಹಿ ಮತ್ತು ಅಧಿಸೂಚನೆಯ ಕ್ರಮ ಸಂಖ್ಯೆ 8( ಬಿ) ರಲ್ಲಿ ನಮೂದಿಸಲಾಗಿರುವ ಯಾವುದಾದರು 
ಗುರುತಿನ ಚೀಟಿಯನ್ನು ಪ್ರತ್ಯೇಕವಾಗಿ ( Soft Copy - less than 250 KB) ಸ್ಕ್ಯಾನ್ ಮಾಡಿಟ್ಟುಕೊಂಡಿರಬೇಕು. ನಂತರ 
ಅರ್ಜಿದಾರನ ಹೆಸರು, ಜಾತಿ, ಪ್ರವರ್ಗ , ಮೀಸಲಾತಿಗಳ ವಿವರ , ಹುಟ್ಟಿದ ದಿನಾಂಕ, ವಿದ್ಯಾರ್ಹತೆ ಮತ್ತು ಇತ್ಯಾದಿ ವಿವರಗಳನ್ನು 
ಭರ್ತಿ ಮಾಡಿ ಕೊನೆಯದಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಭಾವಚಿತ್ರ, ಸಹಿ ಮತ್ತು ಗುರುತಿನ ಚೀಟಿಯನ್ನು ಕಂಪ್ಯೂಟರ್ 
ಮುಖೇನ ಅಪ್‌ಲೋಡ್ ( Upload) ಮಾಡಬೇಕು. ಇಲ್ಲವಾದಲ್ಲಿ ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ 
ಮುಂದುವರೆಯಲು ಸಾಧ್ಯವಾಗುವುದಿಲ್ಲ. ಅರ್ಜಿದಾರ ನೀಡಿರುವ ವಿವರಗಳು ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ 
ಚಲನ್ ಮುದ್ರಿಸಬಹುದು. ಚಲನ್ ಮುದ್ರಿಸಲು ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರತಿ ( Triplicate) 
ಬ್ಯಾಂಕ್ ಚಲನ್ ಸೃಜನೆಯಾಗುತ್ತದೆ . ಆ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ , ಆಯ್ಕೆ ಮಾಡಿರುವ ಘಟಕ, ನಿಮ್ಮ ಭಾವಚಿತ್ರ , 
ಪ್ರವರ್ಗ , ಮೀಸಲಾತಿಗಳ ವಿವರ ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು 
ಮುದ್ರಿಸಿ / ಪ್ರಿಂಟ್ ಮಾಡಿಕೊಳ್ಳತಕ್ಕದ್ದು. 


0 . 


ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಶುಲ್ಕವನ್ನು ನಗದು ರೂಪದಲ್ಲಿಯೇ 
ಎಸ್. ಬಿ. ಎಂ ಅಥವಾ ಎಸ್. ಬಿ . ಹೆಚ್‌ನಅಧಿಕೃತ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ ನಂತರ ಚಲನ್‌ನ ಅಭ್ಯರ್ಥಿ 
ಪ್ರತಿಮೆಯನ್ನು ಇಟ್ಟುಕೊಂಡಿರತಕ್ಕದು. 

ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಎರಡು ದಿನಗಳ ನಂತರ ಪುನಃ ಇಲಾಖೆಯ ಅಧಿಕೃತ ವೆಬ್ಸೈಟ್ 
www . ksp . gov .inನಲ್ಲಿ My Applicationನ್ನು ಕ್ಲಿಕ್ ಮಾಡಿ, ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ 
ನಂತರ ಅರ್ಜಿ ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ ಮಾಡಿರುವ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು 
ಸೃಜನೆಯಾಗುತ್ತದೆ. ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು, ಅರ್ಜಿ ಪ್ರತಿ ಮತ್ತು ಅರ್ಜಿ ಸಂಖ್ಯೆಯು 
ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 


dau 


ಪ್ರಮುಖ ದಿನಾಂಕಗಳ ಮಾಹಿತಿ: 


• ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 15.11.2016 , ಬೆಳಿಗ್ಗೆ 10.00 ಗಂಟೆಗೆ 
• ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ:07.12.2016. ಸಂಜೆ 06. 00 ಗಂಟೆಗೆ 
• ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಕಛೇರಿ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ:09 .12.2016, 


ಸೂಚನೆಗಳು: 
• ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ನಿಗದಿತ ದಿನಾಂಕದೊಳಗೆ ಭರ್ತಿ ಮಾಡಿ 

ಸಲ್ಲಿಸಿರುವಂತ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 


• ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ 

ಕ್ರಮ ಕೈಗೊಳ್ಳುವುದು. 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ( Help line) 
080 - 22943346 ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. ಹಾಗೂ ತಾಂತ್ರಿಕ ತೊಂದರೆ 
ಎದುರಾದಲ್ಲಿ ಅದನ್ನು ಸ್ಥಗಿತಗೊಳಿಸಿ ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು 
ತಿಳಿಸಲಾಗಿದೆ. 


ಟಿಪ್ಪಣಿ: ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗಿಕರಣವು ತಾತ್ಕಾಲಿಕವಾಗಿದ್ದು , 

ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಸಶಸ್ತ್ರ ಮೀಸಲು ಪೊಲೀಸ್ ಸಬ್ - ಇನ್ ಪೆಕ್ಟರ್ ( ಆರ್‌ಎಸ್‌ಐ) (ಸಿಎಆರ್ / ಡಿಎಆರ್) 
( ಬೆಳೀಯ ಮತ್ತು ಸ್ಥಳೀಯೇತರ) ( ಪುರುಷ) ಖಾಲಿ ಹುದ್ದೆಗಳ ವಿವರ: 

ಎ) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್‌ ( ಪುರುಷ) ( ಸ್ಥಳೀಯ ) 
ಬಿ) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ಇನ್ಸ್ ಪೆಕ್ಟರ್ ( ಪುರುಷ) ( ಸ್ಥಳೀಯೇತರ ) 

- 03 


- 03 


ಒಟ್ಟು = 06 


ಟಿಪ್ಪಣಿ: ಮೇಲ್ಕಂಡ ಹುದ್ದೆಗಳ ವರ್ಗಿಕರಣವನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿದೆ. 
4. ಅರ್ಹತಾ ಷರತ್ತುಗಳು : 


ಭಾರತೀಯ ನಾಗರಿಕನಾಗಿರತಕ್ಕದ್ದು . 
ಬಿ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ 

ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ, ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ 
ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ 
ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ 

ಮುಕ್ತರಾಗಿರಬೇಕು. 
ಡಿ) ಹೈದ್ರಬಾದ್-ಕರ್ನಾಟಕ ಮೀಸಲಾತಿಗೊಳಪಡುವ ಹುದ್ದೆಗಳಿಗೆ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಹೈದ್ರಬಾದ್ 

ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಯಾಗಿರಬೇಕು. 
5 . ವಯೋಮಿತಿ: 


ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 07 .12 .2016ಕ್ಕೆ ಅಭ್ಯರ್ಥಿಗೆ 
ಕನಿಷ್ಟ 21 ವರ್ಷ ವಯಸ್ಸಾಗಿರಬೇಕು ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 


ಎ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 28 ವರ್ಷಗಳು. 
ಬಿ) ಇತರೆ ಅಭ್ಯರ್ಥಿಗಳಿಗೆ 26 ವರ್ಷಗಳು. 


6. ವಿದ್ಯಾರ್ಹತೆ: 

- ಯು. ಜಿ. ಸಿ. ಇಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ 
ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ, ಅಂದರೆ 07 .12 .2016ಕ್ಕೆ ಹೊಂದಿರಬೇಕು. 


ಟಿಪ್ಪಣಿ: 
ಎ) ಮೇಲೆ ನಮೂದಿಸಿರುವ ವಿದ್ಯಾರ್ಹತೆ ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು, 

ನಂತರ ನಿಗದಿಪಡಿಸಲಾದ ವಿದ್ಯಾರ್ಹತೆ ಹಾಗೂ ಅಂಕಪಟ್ಟಿ ಹೊಂದಿರುವುದಿಲ್ಲವೆಂದು ನೇಮಕಾತಿ ಸಮಿತಿಗೆ ಪತ್ತೆಯಾದಲ್ಲಿ 
ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಹಂತದಲ್ಲಾದರೂ ರದ್ದುಪಡಿಸಲಾಗುವುದು. 


ಬಿ) 


ಡಿಪ್ಲೊಮಾ ಇತ್ಯಾದಿ ವಿದ್ಯಾರ್ಹತೆಗಳು ಪದವಿಗೆ ಸಮಾನವಾಗುವುದಿಲ್ಲ. ಆದ್ದರಿಂದ ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ಹುದ್ದೆಗೆ ಈ 
ವಿದ್ಯಾರ್ಹತೆಯ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆಯಾದ ಪದವಿಯನ್ನು ಪಡೆಯಲು ಪರೀಕ್ಷೆ 
ಬರೆದು ಫಲಿ 

ಕಾಯುತಿರುವ ಅಭ್ಯರ್ಥಿಗಳು ಹಾಗೂ ಅಂಕಪಟಿ ಇಲ್ಲದೆ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನು 
ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ 
ಪರಿಗಣಿಸಲಾಗುವುದಿಲ್ಲ. 


7. ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ: 


ಎ) ತರಬೇತಿ: 


ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು ಅಥವಾ ಪೊಲೀಸ್ 
ತರಬೇತಿ ಕೇಂದ್ರ, ಗುಲ್ಬರ್ಗಾ ಅಥವಾ ಪೊಲೀಸ್ ಇಲಾಖೆಯು ತೀರ್ಮಾನಿಸಿದ ಇತರೆ ತರಬೇತಿ ಕೇಂದ್ರದಲ್ಲಿ 
ಹನ್ನೆರಡು ತಿಂಗಳ ತರಬೇತಿಯನ್ನು ಪಡೆಯಬೇಕಾಗಿದ್ದು, ತರಬೇತಿಯ ಕೊನೆಯಲ್ಲಿ ನಿಗದಿತ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗಬೇಕು. 


ಬಿ ) ಖಾಯಂಪೂರ್ವ ಅವಧಿ: 


ಮೂಲ ತರಬೇತಿ ಮತ್ತು ಪ್ರಾಯೋಗಿಕ ತರಬೇತಿ ಸೇರಿದಂತೆ ಎರಡು ವರ್ಷ ಆರು ತಿಂಗಳು. 


ಸಿ) ವೇತನ ಶ್ರೇಣಿ: 

7. 20000- 500 - 21000 - 600 - 24600 - 700- 28800- 800- 33600 - 900 - 36300 


ಡಿ ) ಪಿಂಚಣಿ ಸೌಲಭ್ಯ : 


ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ( ಎಸ್ ಪಿಎಲ್) 04 ಪಿಇಟಿ 2005, ದಿನಾಂಕ: 31. 03. 2006 ರಂತೆ ನೂತನ 
ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುವುದು. 
8. ಸಹಿಷ್ಣುತೆ ಪರೀಕ್ಷೆ ( Endurance Test) (ಇಟಿ) ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ( Physical Standard 
Test)( ಪಿಎಸ್‌ಟಿ) : 

ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು 
ಪೊಲೀಸ್ ಇಲಾಖೆಯ ವೆಬ್ ಸೈಟ್ “http : //www .ksp.gov.in ” ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಅಭ್ಯರ್ಥಿಯು ತನ್ನ 
ಕರೆ ಪತ್ರವನ್ನು ಪೊಲೀಸ್ ಇಲಾಖೆಯ ವೆಬ್ಸೈಟ್ನಿಂದ ಡೌನ್‌ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಅಂಚೆ 
ಮೂಲಕ ರವಾನಿಸಲಾಗುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೆಬ್‌ಸೈಟ್‌ನ್ನು ಮೇಲಿಂದ ಮೇಲೆ ವೀಕ್ಷಿಸುತ್ತಿರಬೇಕು. ಕರೆ 
ಪತ್ರವಿಲ್ಲದೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇ. ಟಿ. ಮತ್ತು ಪಿ. ಎಸ್. ಟಿ. ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. 
ಎ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು ನಿಗದಿಪಡಿಸುವ ಕೇಂದ್ರಗಳಲ್ಲಿ ನಡೆಸಲಾಗುವುದು. 

ಆಯ್ಕೆ ಸಮಿತಿಯು ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ ಇದನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು. ಎಲ್ಲಿಯೇ ಸಹಿಷ್ಣುತೆ ಮತ್ತು 
ದೇಹದಾರ್ಡ್ಯತೆ ಪರೀಕ್ಷೆಯನ್ನು ನಡೆಸಿದರೂ ಅಭ್ಯರ್ಥಿಗಳು ಸದರಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ಇಲ್ಲದಿದ್ದಲ್ಲಿ 

ಗೈರುಹಾಜರು/ ಅನರ್ಹಗೊಳಿಸಲಾಗುವುದು. 
ಬಿ) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ ಮತ್ತು ಸಮಯದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರಗಳನ್ನು 

ಅಧಿಕೃತ ವೆಬ್ಸೈಟ್ www . ksp.gov.inನಲ್ಲಿ ಪ್ರಕಟಿಸಲಾಗುವುದರಿಂದ ಅಭ್ಯರ್ಥಿಗಳು ಸದರಿ ವೆಬ್‌ಸೈಟ್‌ನಿಂದ ಕರೆ 
ಪತ್ರಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download ). ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ 
ಕಛೇರಿಯ ಅಧಿಕೃತ ವೆಬ್‌ಸೈಟ್ www .ksp .gov.inನ್ನು ದಿನನಿತ್ಯ ಗಮನಿಸುತ್ತಿರುವುದು ಸೂಕ್ತ. ದೈಹಿಕ ಪರೀಕ್ಷೆಯು 
ನಡೆಯುವ ಸಮಯ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರದ ಸೂಚನಾ ಫಲಕದಲ್ಲಿಯೂ ಸಹ 
ಪ್ರಕಟಿಸಲಾಗುವುದು. ಕರೆ ಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆಯಲ್ಲಿ ಭಾಗವಹಿಸಲು 
ಅವಕಾಶ ನೀಡಲಾಗುವುದಿಲ್ಲ. 


WW 


ಅಭ್ಯರ್ಥಿಗಳು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಮತ್ತು ಅದರ ಒಂದು ದೃಢೀಕೃತ 
ಪ್ರತಿಯನ್ನು ನೀಡುವುದು. 

UDT Diego F (Passport) 
ii) ಚಾಲನಾ ಪರವಾನಗಿ ಪತ್ರ ( Driving License ) 

* ಪ್ಯಾನ್ ಕಾರ್ಡ್ (PAN Card) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ 
ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card ) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass 
Book with Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and 
registered deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community 
Certificate with Photo ) 
ಎನ್.ಆರ್. ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. ( Job cards with 
Photograph ) . 
ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 

ಕರೆಪತ್ರದ ಜೊತೆಗೆ ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು, ತಪ್ಪಿದ್ದಲ್ಲಿ ಪರೀಕ್ಷೆಗೆ 
ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂತಹವರನ್ನು 

ಅನರ್ಹಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು ನೀಡಲಾಗುವುದಿಲ್ಲ. 
ಸಿ) ಸಹಿಷ್ಣುತೆ ಪರೀಕ್ಷೆ: ( Endurance Test ) 
1) ದೇಹದಾರ್ಡ್ಯತೆ ಪರೀಕ್ಷೆಗೆ ಅರ್ಹರಾಗಲು ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು 

ಹಾಗೂ ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಕೆಳಗೆ ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು 
ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ ಭಾಗವಹಿಸದೆ ತಿರಸ್ಕರಿಸುವವರು/ ವಿಫಲವಾಗುವರು , ಅನರ್ಹತೆಗೆ 
ಒಳಗಾಗುವರು. ಪ್ರತಿಯೊಂದು ಸಹಿಷ್ಣುತೆ ಪರೀಕ್ಷೆ ಮುಗಿದ ನಂತರ ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ 
ಮಾಡಿರುವ ವಿವರಗಳನ್ನು ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯು ಅನರ್ಹತೆಗೊಳಗಾಗುವನು. 

ಸಹಿಷ್ಣುತೆ ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇವು ಕೇವಲ ಅರ್ಹತೆಗೆ ಮಾತ್ರ ಸೀಮಿತವಾಗಿರುತ್ತವೆ. 
ii) ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್‌ಗಳೊಳಗಾಗಿ ಪೂರ್ಣಗೊಳಿಸಿದರೆ ಮಾತ್ರ 

ಮುಂದಿನ ಸಹಿಷ್ಣುತೆ ಪರೀಕ್ಷೆಗೆ ಅರ್ಹಗೊಳ್ಳುವರು. ಇಲ್ಲದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆ ಹಂತದಲ್ಲಿಯೇ 

ಅನರ್ಹಗೊಳಿಸಲಾಗುವುದು. 
i) ಸಹಿಷ್ಣುತೆ ಪರೀಕ್ಷೆಯಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಹಾಗೂ ಗುಂಡೆಸೆತದಲ್ಲಿ ಮಾತ್ರ ಮೂರು ಅವಕಾಶಗಳನ್ನು 
ನೀಡಲಾಗುವುದು. ಮೂರು ಅವಕಾಶಗಳಲ್ಲಿ ಉತ್ತಮವಾದ ಒಂದನ್ನು ಮಾತ್ರ ಗಣನೆಗೆ ತೆಗೆದು ಕೊಳ್ಳಲಾಗುವುದು. 

ಎಲ್ಲಾ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 
ಅಂಶಗಳು 

ಅರ್ಹತಾ ವೇಳೆ 
1600 ಮೀಟರ್ ಓಟ 

6 ನಿಮಿಷ 30 ಸೆಕೆಂಡ್ ಮೀರದಂತೆ 
ಉದ್ದ ಜಿಗಿತ 

3.80 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಅಥವಾ 

( 3 ಅವಕಾಶಗಳು ಮಾತ್ರ) 
ಎತ್ತರ ಜಿಗಿತ 

ಅಥವಾ 
1.20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ) 

5.60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಗುಂಡು ಎಸೆತ ( 7.26 ಕೆ. ಜಿ.) 

( 3 ಅವಕಾಶಗಳು ಮಾತ್ರ) 


ಇ) ದೇಹದಾರ್ಡ್ಯತೆ ಪರೀಕ್ಷೆ: ( ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ) 

ಎಲ್ಲಾ ನೇರ ಅಭ್ಯರ್ಥಿಗಳಿಗೆ 
ಎತ್ತರ 

: ಕನಿಷ್ಠ 168 ಸೆಂ . ಮೀ . 
ಎದೆ ಸುತ್ತಳತೆ : 86 ಸೆಂ . ಮೀ . (ಪೂರ್ತಿ ವಿಸ್ತರಿಸಿದಾಗ ) ಕನಿಷ್ಠವಿಸ್ತರಣೆ 5 ಸೆಂ . ಮೀ . 


ತ 


ವಿಶೇಷ ಸೂಚನೆ : 

ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಈ ಪರೀಕ್ಷೆಗಳ 
ಸಂದರ್ಭದಲ್ಲಿ ಸಂಭವಿಸುವ ಯಾವುದೇ ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ/ ನೇಮಕಾತಿ 
ಸಮಿತಿಯವರು ಜವಾಬ್ದಾರರಾಗಿರುವುದಿಲ್ಲ . ಅಭ್ಯರ್ಥಿಗಳು ಅವರ ಸ್ವಂತ ಹಿತದೃಷ್ಟಿಯಿಂದ ಅವರ ದೇಹದ ವೈದ್ಯಕೀಯ 
ಪರೀಕ್ಷೆಯನ್ನು ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿದೆ ಎಂದು ಖಚಿತ 
ಪಡಿಸಿಕೊಂಡು ಇಲಾಖೆ ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು 
ಮುಂಚಿತವಾಗಿಯೇ ತಿಳಿದುಕೊಂಡು ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ 
ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. ಸಹಿಷ್ಣುತೆ ಪರೀಕ್ಷೆಯಲ್ಲಿ ಯಾವ ಅನಾಹುತಗಳಿಗೂ ಇಲಾಖೆ 
ಜವಾಬ್ದಾರರಾಗುವುದಿಲ್ಲ. ಈ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಜವಾಬ್ದಾರಿ ಹಾಗೂ ಸ್ವಇಚ್ಛೆಯಿಂದ ಭಾಗವಹಿಸುವುದು. 
ಟಿಪ್ಪಣಿ : 
1) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ. ಯಾವುದೇ ಇತರೆ 

ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ ದೈಹಿಕ ಪರೀಕ್ಷೆಯ ಸಮಿತಿಯು ನೀಡುವ 

ಫಲಿತಾಂಶವೇ ಅಂತಿಮವಾಗಿರುತ್ತದೆ. 
ii) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ ಸಮ್ಮುಖದಲ್ಲಿ 

ನಿಗದಿತ ನಮೂನೆಗೆ ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ ಅಂತಹವರನ್ನು ಅನರ್ಹರೆಂದು 

ಪರಿಗಣಿಸಲಾಗುವುದು. 
ii) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ಲಿಖಿತ ಪರೀಕ್ಷೆಗೆ 

ಅರ್ಹಗೊಳ್ಳುವರು. 
iv) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು ( Body Mass Index ( BMI) ಯಂತ್ರದಿಂದ ಪಡೆಯಲಾಗುವುದು. 
V) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ ಅಥವಾ 

CCTV Camera ಗಳಲ್ಲಿ ಸೆರೆಹಿಡಿಯಲಾಗುವುದು. 


9. ಲಿಖಿತ ಪರೀಕ್ಷೆ: 
ಎ) ಅಭ್ಯರ್ಥಿಯು ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. 

ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು ನಿಗದಿಪಡಿಸುವ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು. ಆಯ್ಕೆ 

ಸಮಿತಿಯು ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 
ಬಿ) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ದಿನಾಂಕ , ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಹೊಂದಿರುವ ಕರೆಪತ್ರವನ್ನು ಈ ಕಛೇರಿಯ 

ಅಧಿಕೃತ ವೆಬ್ಸೈಟ್ www .ksp.gov .inನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). ಖುದ್ದಾಗಿ 
ಯಾವುದೇ ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಕಳುಹಿಸಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ 
ಕಛೇರಿಯ ಅಧಿಕೃತ ವೆಬ್ಸೈಟ್ www. ksp .gov .inನ್ನು ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಲಿಖಿತ 
ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ಲಿಖಿತ ಪರೀಕ್ಷೆಯ ಕೇಂದ್ರದ ಸೂಚನಾ ಫಲಕದಲ್ಲಿಯೂ 
ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ಲಿಖಿತ ಪರೀಕ್ಷೆಗೆ ಅವಕಾಶ 
ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಹಾಜರಾಗುವಾಗಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು . 
1) ಪಾಸ್‌ಪೋರ್ಟ್ (Passport) 
ii) ಚಾಲನಾ ಪರವಾನಗಿ ಪತ್ರ ( Driving License) 
iii) UB,CJ JOUⓇF (PAN Card ) 


WW 


iv ) 


vi) 


ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ 
ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ( Service ID Card ) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ (Bank Pass 
Book with Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ (Pattas and registered 
deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community 
Certificate with Photo ) 
ಎನ್.ಆರ್. ಇ.ಜಿ. ಎಸ್ . ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ.( Job cards with Photograph ) 
ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD) . 


ix ) 
•) 


ಸಿ) ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು: 1) ಲಿಖಿತ ಪರೀಕ್ಷೆಯ ಕರೆಪತ್ರ.ii) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ 

ಪರೀಕ್ಷೆಯ ಫಲಿತಾಂಶ ಹಾಳೆ , ii) ಗುರುತಿನ ಚೀಟಿ, iv ) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು. ತಪ್ಪಿದ್ದಲ್ಲಿ ಲಿಖಿತ 

ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. 
ಡಿ) ಲಿಖಿತ ಪರೀಕ್ಷೆಯು ಪದವಿ ಮಟ್ಟದ ಎರಡು ಪತ್ರಿಕೆಗಳದ್ದಾಗಿರುತ್ತದೆ. 
ಪತ್ರಿಕೆ - 1 : 

ಈ ಪ್ರಶ್ನೆಪತ್ರಿಕೆಯಲ್ಲಿ ಪ್ರಬಂಧ ಬರಹ, ಸಾರಾಂಶ ಬರಹ, ಭಾಷಾಂತರ ಪ್ರಶ್ನೆಗಳು ಇರುತ್ತವೆ. ಪ್ರಬಂಧ 
ಬರಹದಲ್ಲಿ 600 ಶಬ್ದಗಳ ಮಿತಿಯನ್ನು ಮೀರಬಾರದು. ಪ್ರಬಂಧದ ಜೊತೆ ಸಾರಾಂಶ ಬರಹ 
( Precis) ಪ್ರಶ್ನೆಯನ್ನೂ ಕೊಡಲಾಗುವುದು. ಅಭ್ಯರ್ಥಿಗಳು ಕೊಡಲಾಗಿರುವ ಉತ್ತರ ಪತ್ರಿಕೆಯಲ್ಲಿ 
ಉತ್ತರಿಸತಕ್ಕದ್ದು ಹಾಗೂ ಅತಿರಿಕ್ತ ಉತ್ತರ ಪತ್ರಿಕೆಗಳನ್ನು ಕೊಡಲಾಗುವುದಿಲ್ಲ. ಈ ಪರೀಕ್ಷೆಯ ಅವಧಿ ಒಂದು 
ಗಂಟೆ ಮೂವತ್ತು ನಿಮಿಷಗಳಾಗಿದ್ದು , 50 ಅಂಕಗಳನ್ನು ಹೊಂದಿರುತ್ತದೆ. ( 20 ಅಂಕಗಳು ಪ್ರಬಂಧಕ್ಕೆ , 10 
ಅಂಕಗಳು ಸಾರಾಂಶ ಬರಹಕ್ಕೆ ಹಾಗೂ 20 ಅಂಕಗಳು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್‌ನಿಂದ 

ಕನ್ನಡ ಭಾಷಾಂತರಕ್ಕೆ) ಇದರಲ್ಲಿ ಕನಿಷ್ಟ ಅಂಕಗಳು ಇರುವುದಿಲ್ಲ. 
ಪತ್ರಿಕೆ - 2 : ಈ ಪ್ರಶ್ನೆಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದ್ದು, 150 ಅಂಕಗಳಿಗೆ ವಸ್ತುನಿಷ್ಟ ( ಆಪ್ಟೆಕ್ಟಿವ್) 

ಮಾದರಿಯದಾಗಿದ್ದು , ಬಹುವಿಧ ಆಯ್ಕೆ ( Multiple Choice) ಉತ್ತರಗಳ ಲಿಖಿತ ಪರೀಕ್ಷೆ ಇರುತ್ತದೆ. 
ಇವುಗಳನ್ನು ಉತ್ತರಿಸಲು ಒಂದು ಗಂಟೆ ಮೂವತ್ತು ನಿಮಿಷ ಸಮಯ ನೀಡಲಾಗುತ್ತದೆ. ಈ ಪ್ರಶ್ನೆ 
ಪತ್ರಿಕೆಯಲ್ಲಿ ಅಭ್ಯರ್ಥಿಯ ಮಾನಸಿಕ ಸಾಮರ್ಥ್ಯವನ್ನು ಅಳೆಯಲಾಗುವುದು. ಪ್ರಶ್ನೆ ಪತ್ರಿಕೆಯಲ್ಲಿಪ್ರಚಲಿತ 
ವಿದ್ಯಮಾನಗಳು , ಸಾಮಾನ್ಯ ಜ್ಞಾನವನ್ನೊಳಗೊಂಡ ಸಾಮಾನ್ಯ ಅಧ್ಯಯನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ , 
ಭಾರತೀಯ ಸಂವಿಧಾನ, ಇತಿಹಾಸ , ಭೂಗೋಳ, ವಿಜ್ಞಾನ , ಕಲೆ, ಸಾಹಿತ್ಯ , ಮಾನಸಿಕ ಸಾಮರ್ಥ್ಯ ಮತ್ತು 
ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಪ್ರತಿ ತಪ್ಪು ಉತ್ತರಕ್ಕೆ ಅಂತಹುದೇ ಪ್ರಶ್ನೆಯ ಸರಿ 
ಉತ್ತರದ 25 % ( 375) ರಷ್ಟು ಅಂಕಗಳನ್ನು ಕಳೆಯಲಾಗುವುದು . ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿಗೂ 
ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 


ಸೂಚನೆಗಳು: 


1) 


ii) 


ಅಭ್ಯರ್ಥಿಗಳು ಪತ್ರಿಕೆ -1 ರಲ್ಲಿನ ಪ್ರಬಂಧ ಬರಹವನ್ನು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಉತ್ತರಿಸಬಹುದು. 
ಪತ್ರಿಕೆ - 1ರ ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡಬಹುದು. ಸದರಿ ಪ್ರಕ್ರಿಯೆಯನ್ನು ನಡೆಸುವ 
ಕುರಿತು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ನೇಮಕಾತಿ ಮತ್ತು ತರಬೇತಿ/ ಅಧ್ಯಕ್ಷರವರ 
ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಪ್ರಶ್ನೆ ಪತ್ರಿಕೆ - 2 ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದ್ದಾಗಿರುತ್ತದೆ. 
ಪ್ರಶ್ನೆ ಪತ್ರಿಕೆ - 2ರ ಉತ್ತರಗಳನ್ನು ಓ . ಎಂ .ಆರ್ ಶೀಟ್‌ನಲ್ಲಿ ಕಪ್ಪು/ ನೀಲಿ ಬಣ್ಣದ ಬಾಲ್‌ಪಾಯಿಂಟ್ ಪೆನ್ನಿನಿಂದ 
ಮಾತ್ರ ಗುರುತಿಸಬೇಕಾಗುತ್ತದೆ. ನಿಗದಿತ ಜಾಗದಲ್ಲಿ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ, ಬಿ, ಸಿ ಇತ್ಯಾದಿ), 
ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಮತ್ತು ಸಹಿಯನ್ನು ತಪ್ಪದೇ ಮಾಡಬೇಕು. ಇದನ್ನು ಭರ್ತಿ ಮಾಡದಿದ್ದರೆ 
ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಹಾಗೂ ಅಭ್ಯರ್ಥಿಯು ಆಯ್ಕೆಗೆ ಅನರ್ಹನಾಗುತ್ತಾನೆ. 
ಆದ್ದರಿಂದ ಅಭ್ಯರ್ಥಿಯು ಸರಿಯಾಗಿ ಮಾಹಿತಿಯನ್ನು ಭರ್ತಿ ಮಾಡಬೇಕು. 


iv ) 


V ) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ ಜಾಗದಲ್ಲಿ ತಪ್ಪದೇ 

ಸಹಿ ಮಾಡಬೇಕು ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು ಇಲ್ಲವಾದಲ್ಲಿ ಅಂತಹ ಉತ್ತರ ಪತ್ರಿಕೆಗಳನ್ನು 
ಮೌಲ್ಯಮಾಪನ ಮಾಡಲಾಗುವುದಿಲ್ಲ. 
ಅರ್ಜಿ ಸಂಖ್ಯೆ, ರೋಲ್ ನಂ , ಪ್ರಶ್ನೆ ಪತ್ರಿಕೆ ಶ್ರೇಣಿ ಇತ್ಯಾದಿಗಳನ್ನು ಉತ್ತರ ಪತ್ರಿಕೆಗಳಲ್ಲಿ ಭರ್ತಿ ಮಾಡದೆ ಪರೀಕ್ಷೆ 
ಮುಗಿದ ನಂತರ ಅದನ್ನು ಪರಿಗಣಿಸುವಂತೆ ಕೋರಿ ಮನವಿ ಸಲ್ಲಿಸಿದಲ್ಲಿ ಅಂತಹ ಮನವಿಯನ್ನು 

ಪರಿಗಣಿಸಲಾಗುವುದಿಲ್ಲ. 
vii) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ 

ಕೊಠಡಿಯಲ್ಲಿ ಹಾಜರಿರತಕ್ಕದ್ದು, ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ ಪತ್ರಿಕೆಯಲ್ಲಿ ಅರ್ಜಿ 
ಸಂಖ್ಯೆ , ನೋಂದಣಿ ಸಂಖ್ಯೆ , ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ , ಎಡಗೈ ಹೆಬ್ಬೆಟ್ಟಿನ ಗುರುತು ಮಾಡುವ ಬಗ್ಗೆ ಕೆಲವು 

ಮಾರ್ಗ ಸೂಚನೆಗಳನ್ನು ನೀಡುವರು. 
viii) ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ ಅಥವಾ ನಕಲು 

ಮಾಡಿದ್ದು ಕಂಡು ಬಂದರೆ ಅಥವಾ ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, ಅಂತಹ 

ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ ಡಿಬಾರ್ ಮಾಡಲಾಗುವುದು. 
ix ) ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನು / ಟ್ಯಾಬಲೆಟ್ / ಐ -ಫೋಡ್‌ಗಳನ್ನು ನಿಷೇಧಿಸಲಾಗಿದೆ. ಎಲೆಕ್ಟ್ರಾನಿಕ್ 

ಸಾಮಗ್ರಿಗಳಾದ ಪೇಜರ್, ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗುವುದನ್ನು 
ನಿಷೇದಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೇಲಿನ ಯಾವುದೇ ವಸ್ತುಗಳನ್ನು ಹೊಂದಿದ್ದರೆ ಅವರನ್ನು 
ಅನರ್ಹಗೊಳಿಸಲಾಗುತ್ತದೆ. 
ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ/ಸಂದೇಹ ಉಂಟಾದಲ್ಲಿ ಕನ್ನಡ/ ಇಂಗ್ಲೀಷ್ 
ಭಾಗವನ್ನು ನೋಡುವುದು. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ದೋಷ ಅಂದರೆ ಮುದ್ರಣ ದೋಷ, 
ಪುಟಗಳ ಅದಲು ಬದಲು, ಪ್ರಶ್ನೆಗಳ ಪುನರಾವರ್ತನೆ, ಯಾವುದಾದರೂ ಪುಟಗಳು ಇಲ್ಲದಿದ್ದಲ್ಲಿ ಮತ್ತು 
ಇನ್ಯಾವುದೇ ದೋಷ ಕಂಡು ಬಂದಲ್ಲಿ ಆಯಾ ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ 
ಅವರ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ, ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು 
ನೇಮಕಾತಿ ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ 
ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ದೋಷ 
ಕಂಡು ಬಂದಲ್ಲಿ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಳ್ಳಬೇಕು. ಪರೀಕ್ಷೆ 
ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ ಗಮನಕ್ಕೆ ತಂದರೆ ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ 

ತೆಗೆದುಕೊಳ್ಳುವುದಿಲ್ಲ. 
ಮೌಖಿಕ ಪರೀಕ್ಷೆ : 
ಎ) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನುಸಾರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. ಸದರಿ 

ಅರ್ಹತಾ ಪಟ್ಟಿಯಿಂದ ಪ್ರತಿ ಹುದ್ದೆಗೆ 1:2ರ ಪ್ರಮಾಣದಲ್ಲಿ ಪ್ರತಿ ಗುಂಪು / ಪ್ರವರ್ಗಗಳನುಸಾರ 10 ( ಹತ್ತು) 
ಅಂಕಗಳುಳ್ಳ ಮೌಖಿಕ ಪರೀಕ್ಷೆ / ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುವುದು. ಅಭ್ಯರ್ಥಿಗಳು ಬೆಂಗಳೂರಿನ ನೇಮಕಾತಿ 
ಸಮಿತಿಯ ಮುಂದೆ ಎಲ್ಲಾ ಮೂಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ ಮತ್ತು ಜನ್ಮ 
ದಿನಾಂಕದ, ವಿದ್ಯಾರ್ಹತೆಯ ಹಾಗೂ ಕೋರಲಾದ ಮೀಸಲಾತಿ ಪ್ರಮಾಣ ಪತ್ರಗಳ ಎರಡು ಸೆಟ್‌ನ್ನು ಪತ್ರಾಂಕಿತ 
ಅಧಿಕಾರಿಯಿಂದ ದೃಢೀಕರಿಸಿಕೊಂಡು ತರಬೇಕಾಗಿರುತ್ತದೆ. ಈ ಮೌಖಿಕ ಪರೀಕ್ಷೆಗೆ ಕನಿಷ್ಠ ಅಂಕಗಳು ಇರುವುದಿಲ್ಲ. 
ಮೌಖಿಕ ಪರೀಕೆಗೆ ಹಾಜರಾಗದಿರುವ ಅಭ್ಯರ್ಥಿಗಳು ಆಯೆಗೆ ಅನರ್ಹರಾಗುವರು 
ದಾಖಲಾತಿಗಳನ್ನು ಮೌಖಿಕ ಪರೀಕ್ಷೆ ಪ್ರಾರಂಭವಾಗುವ ಮುನ್ನ ಹಾಜರುಪಡಿಸಬೇಕು. ಅಭ್ಯರ್ಥಿಗಳು ಮೌಖಿಕ 
ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳದ ಮಾಹಿತಿಯನ್ನು ಒಳಗೊಂಡ ಕರೆ ಪತ್ರವನ್ನು ಈ ಕಛೇರಿಯ ಅಧಿಕೃತ 
ವೆಬ್‌ಸೈಟ್ www .ksp .gov .inನಿಂದ ಪಡೆದುಕೊಳ್ಳಬೇಕು (Download). ಮೌಖಿಕ ಪರೀಕ್ಷೆಯು ನಡೆಯುವ 
ವೇಳೆ ಮತ್ತು ಸ್ಥಳವನ್ನು ಡಿಐಜಿಪಿ, ನೇಮಕಾತಿ ಮತ್ತು ತರಬೇತಿ, ಕಾರ್ಲಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು 
ರವರ ಕಛೇರಿಯ ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಮೌಖಿಕ ಪರೀಕ್ಷೆಗೆ 
ಬರುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ 
ಹಾಜರುಪಡಿಸತಕ್ಕದ್ದು. 
ಪಾಸ್‌ಪೋರ್ಟ್ (Passport) 

ಚಾಲನಾ ಪರವಾನಗಿ ಪತ್ರ ( Driving License) 
iii) De Jo Jo J *F (PAN Card ) 


10 . 


ರಾಜ್ಯ ಸರ್ಕಾರ / ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ 
ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ(Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ( Bank Pass 
Book with Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ(Pattas and 
registered deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Community 
Certificate with Photo ) 
ಎನ್. ಆರ್ . ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ.(Job Cards With 
Photograph) 

ಪೋಟೋ ಗುರುತಿನ ಚೀಟಿ ( EPIC ) . 
x) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD). 
ಮೌಖಿಕ ಪರೀಕ್ಷೆಗೆ ತರಬೇಕಾದ ದಾಖಲಾತಿಗಳು: 1) ಮೌಖಿಕ ಪರೀಕ್ಷೆಯ ಕರೆಪತ್ರ ii) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ 
ಪರೀಕ್ಷೆಯ ಫಲಿತಾಂಶ ಹಾಳೆ, ii) ಗುರುತಿನ ಚೀಟಿ iv) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ, v) ಎಸ್‌ಎಸ್‌ಎಲ್‌ಸಿ ಮತ್ತು 
ಪದವಿ ಅಂಕಪಟ್ಟಿಗಳು / ಪದವಿ ಪ್ರಮಾಣ ಪತ್ರ, vi) ಸಂಬಂಧಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತರತಕ್ಕದ್ದು. 
ತಪ್ಪಿದ್ದಲ್ಲಿ ಮೌಖಿಕ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. 


ಬಿ) 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವಾದ 07.12.2016ಕ್ಕೆ ಮುಂಚಿತವಾಗಿ ಅಭ್ಯರ್ಥಿಗಳು ಕೋರುವ 
ಮೀಸಲಾತಿಗಳ ಹಾಗೂ ಇತರೆ ಎಲ್ಲಾ ಪ್ರಮಾಣ ಪತ್ರಗಳ ದಾಖಲಾತಿಗಳನ್ನು ಪಡೆದಿಟ್ಟುಕೊಂಡಿರಬೇಕು. ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಪಡೆದುಕೊಂಡಿರುವ ಪ್ರಮಾಣ ಪತ್ರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ 
ಹಾಗೂ ಪರಿಗಣಿಸುವುದಿಲ್ಲ. 


ಕನಿಷ್ಟ 


11. ವೈದ್ಯಕೀಯ ಪರೀಕ್ಷೆ : 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ ಅಭ್ಯರ್ಥಿಗಳು 
ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ವೈದ್ಯಕೀಯ ಪರೀಕ್ಷೆಯ ಸಮಯ ಮತ್ತು ಸ್ಥಳವನ್ನು 
ಆಯ್ಕೆ ಪ್ರಾಧಿಕಾರವು ನಿಗದಿಪಡಿಸುವುದು. 

ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 
( ಎ) ದೃಷ್ಟಿ: 

ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ 
ಹೊಂದಿರಬೇಕು. 

ಉತ್ತಮ 
(1) ದೂರದ ದೃಷ್ಟಿ 

ಅಥವಾ 679 

679 
( ii) ಸಮೀಪದ ದೃಷ್ಟಿ 

0/ 6 

0 / 8 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ 
ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು . 
( ಬಿ) ಶ್ರವಣ ಶಕ್ತಿ : 

i) ರಿನ್ನೇಸ್ ಪರೀಕ್ಷೆ( Rinne s Test) ii) ವೆಬ್ಬರ್‌ ಪರೀಕ್ಷೆ (Weber s Test) 

ii) ವೆರ್ಟಿಗೋ ಪರೀಕ್ಷೆ ( Tests for Vertigo) 
ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
( ಸಿ) ಅಪಧಮನಿ ಊತ ಸಹ ಅನರ್ಹತೆ( Varicose Veins) 


679 


6 /12 


10 


( ಡಿ ) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ (Impediment in speech) 
( ಇ) ಎದೆಯ ಕ್ಷ -ಕಿರಣ ( Chest X- Ray ) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 
ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ಸದರಿ ಮಂಡಳಿಯು ದೈಹಿಕವಾಗಿ ಅರ್ಹರೆಂದು 

ಪ್ರಮಾಣೀಕರಿಸಿದ ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹಗೊಳ್ಳುವರು. 
ಟಿಪ್ಪಣಿ : ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಿಗೆ ಹಾಜರಾಗುವ 

ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
12. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 


ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕ 07.12. 2016ರೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ 
ನಮೂನೆ- ಡಿ ಪ್ರಮಾಣ ಪತ್ರ. 


13 . ಹೈದರಾಬಾದ್ - ಕರ್ನಾಟಕ ಮೀಸಲಾತಿಯ ಸಲುವಾಗಿ ಪಡೆಯಬೇಕಾಗಿರುವ ಪ್ರಮಾಣ ಪತ್ರ : 

ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಅರ್ಜಿದಾರರು ಒಂದು ಸ್ವಯಂ 
ಘೋಷಿತ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಪರಂತು ಅರ್ಜಿ ಸಲ್ಲಿಸುವ ದಿನಾಂಕದಂದು ಅರ್ಜಿದಾರರು ಸ್ಥಳೀಯ ವ್ಯಕ್ತಿಯೆಂದು 
ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು ದಾಖಲಾತಿ ಪರೀಕ್ಷೆಗಳ ಸಮಯದಲ್ಲಿ 
ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅರ್ಹತಾ ಪ್ರಮಾಣ ಪತ್ರ ( ಅನುಬಂಧ - ಎ ) ನೀಡತಕ್ಕದ್ದು, ಅರ್ಹತಾ ಪ್ರಮಾಣ ಪತ್ರದಲ್ಲಿ ಸಕ್ಷಮ 
ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ ಆದೇಶದಂತೆ 
ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು . 
ಸೂಚನೆ: 
ಎ) ಅರ್ಹತಾ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 07.12 .2016ರೊಳಗೆ 

ಪಡೆದಿರಬೇಕು ಹಾಗೂ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಬಿ) ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು 

ಯಾವುದೇ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ . 
ಸಿ) ಹೈದ್ರಬಾದ್-ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ 

ಕೊನೆಯಲ್ಲಿ ನೀಡಲಾಗಿರುತ್ತದೆ. 
ಡಿ) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ 

ಲಗತ್ತಿಸಲು ಅವಕಾಶ ಇರುವುದಿಲ್ಲ, ಆದರೆ ಈ ಪ್ರಮಾಣ ಪತ್ರಗಳನ್ನು | ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ , ದಿನಾಂಕ: 07 .12 .2016ರ ಒಳಗೆ ಪಡೆ 
ಸಿಂಧುವಾಗಿರಬೇಕು ಹಾಗೂ ನೇಮಕಾತಿ ಸಮಿತಿಯು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ 
ನಮೂದಿಸಿರುವ ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದ್ದಲ್ಲಿ 

ಕೆಳಕಂಡ ಕ್ರಮ ಕೈಗೊಳ್ಳಲಾಗುವುದು. 
ಇ) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ, ಆ ಮೀಸಲಾತಿಯನ್ನು 

ರದ್ದು ಪಡಿಸಲಾಗುವುದು ಹಾಗೂ ಕೋರಲಾದ ಜಾತಿ/ ಪಂಗಡ /ಪ್ರವರ್ಗಕ್ಕೆ ಸಂಬಂಧಿಸಿದಂತೆ, ಪ್ರಮಾಣ ಪತ್ರವನ್ನು 
ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ ಹೊಂದಿದ್ದಲ್ಲಿ 

ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 
14. ಪ್ರಮುಖವಾದ ಸೂಚನೆಗಳು : 

ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಕೂಡದು . ಆದರೆ ಈ ಕೆಳಕಂಡ ಪ್ರಮಾಣ 
ಪತ್ರಗಳನ್ನು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ:07.12. 2016ರೊಳಗೆ ಸಿಂಧುವಾಗಿರುವಂತೆ 
ಪಡೆದಿಟ್ಟುಕೊಂಡಿದ್ದು, ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು. 

ಎ) ವಿದ್ಯಾರ್ಹತೆಯ ಅಂಕಪಟ್ಟಿ, 


11 


ಬಿ) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ (ಎಸ್.ಎಸ್.ಎಲ್.ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ ) 
ಸಿ) ಸರ್ಕಾರಿ ಇಲಾಖೆಯಲ್ಲಿ/ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ /ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ/ ರಾಜ್ಯ ಅಥವಾ 

ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ 

ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ, 
ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ ಡಿ ನಲ್ಲಿ ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ 

ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಇ) ಹೈದರಾಬಾದ್-ಕರ್ನಾಟಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಕಂಡಿಕೆ 13 ರಲ್ಲಿ ತಿಳಿಸಿರುವಂತೆ ಸಕ್ಷಮ ಪ್ರಾಧಿಕಾರ 

ರವರು ನೀಡಿರುವ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಎಫ್) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು 

ಅರ್ಜಿಯನ್ನು ಭರ್ತಿ ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. ಭರ್ತಿ ಮಾಡಿ 

ಸಲ್ಲಿಸಿದಂತಹ ಅರ್ಜಿಯಲ್ಲಿನ ಅಂಶ/ ಮಾಹಿತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಮಾಡಲಾಗುವುದಿಲ್ಲ. 
ಜಿ) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು ಲಿಖಿತ 

ಮೂಲಕ ಸಂಬಂಧಪಟ್ಟ ಘಟಕಾಧಿಕಾರಿ ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ 

ಸಮಿತಿಯು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ . ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು . 
ಹೆಚ್ ) ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ ಅರ್ಜಿಯ 

ನಕಲು ಪ್ರತಿಯನ್ನು ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು. 
ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು / ತಪ್ಪು ಮಾಹಿತಿಗಳನ್ನು ನೀಡಬಾರದು. ಹಾಗೇ 
ನೀಡಿ ತದನಂತರ ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು 

ಪಡಿಸಲಾಗುವುದು. 
ಜೆ) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಗುರಿಯಾಗಿರಬಾರದು. ಕ್ರಿಮಿನಲ್ ಮೊಕದ್ದಮೆಯಲ್ಲಿ 

ಭಾಗಿಯಾಗಿ ಬಿಡುಗಡೆ | ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ ತೀರ್ಮಾನವೇ 
ಅಂತಿಮವಾಗಿರುತ್ತದೆ. 


15 . ವಿಶೇಷ ಸೂಚನೆಗಳು: 


ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಎಲ್ಲಾ ಅಂಕಣಗಳನ್ನು ಸ್ಪಷ್ಟವಾಗಿ ಭರ್ತಿ 
ಮಾಡತಕ್ಕದ್ದು. ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸುವ, ಶುಲ್ಕ ಪಾವತಿಸದೆ ಸಲ್ಲಿಸಲ್ಪಡುವ, ಅಪೂರ್ಣವಾಗಿರುವ, ಸಹಿ ಮಾಡದ 
ಹಾಗೂ ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಈ ಕೆಳಕಂಡ ವಿಶೇಷ ಸೂಚನೆಗಳನ್ನು 
ಗಮನಿಸುವುದು. 

ಎ) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ ಇಟ್ಟುಕೊಳ್ಳಲು 

ಸೂಚಿಸಿದೆ. 
ಬಿ) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಕಾಲಂನ್ನು ತುಂಬತಕ್ಕದ್ದು 

ಹಾಗೂ ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣ ಪ್ರಮಾಣ 
ಪತ್ರವನ್ನು ( No Objection Certificate ) ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ ಪಡೆದಿಟ್ಟುಕೊಂಡಿದ್ದು 
ನೇಮಕಾತಿ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸಲಹೆ ನೀಡಲಾಗಿದೆ. ಅಭ್ಯರ್ಥಿಗಳು 
ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಒಂದೇ ಅರ್ಜಿಯನ್ನು ಅತೀ ಜಾಗರೂಕತೆಯಿಂದ 
ಮತ್ತು ಬಹಳ ಎಚ್ಚರಿಕೆಯಿಂದ ಭರ್ತಿ ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ ಸಂಖ್ಯೆಯಲ್ಲಿ ಪರೀಕ್ಷೆಗೆ 
ಹಾಜರಾಗಿದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿತನವನು ದುಪಡಿಸಲಾಗುವುದು. ಸಂಕಿ ಪ 
ತಿಳಿಸುವುದೇನೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ ಸಂಖ್ಯೆಗಿಂತ ಹೆಚ್ಚು ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ 
ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಖರವಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು 
ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ ಹೋಟೋಗಳನ್ನು ಅಂಟಿಸಿ , ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು 


12 


ಕಂಡುಬಂದಲ್ಲಿ ಅಂತಹವರ ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು 

ಕೈಗೊಳ್ಳಲಾಗುವುದು. ಈ ವಿಚಾರದಲ್ಲಿ ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಡಿ) ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ ಪ್ರತಿಗಳನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಒಂದು 

ವೇಳೆ ಸಲ್ಲಿಸಿ, ಅವು ಕಳೆದು ಹೋದರೆ ನೇಮಕಾತಿ ಸಮಿತಿಯು ಜವಾಬ್ದಾರಿಯಾಗುವುದಿಲ್ಲ. 
ಇ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ ದಿನಾಂಕ: 07.12 .2016ಕ್ಕೆ ಮೊದಲು 

ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ( ಪದವಿ ಅಥವಾ ತತ್ಸಮಾನ) ಯನ್ನು ಹೊಂದಿರಬೇಕು. 
ಎಫ್) ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ. 

ಅರ್ಜಿಯಲ್ಲಿನ ವಿವರಗಳು ಸರಿಯಾಗಿವೆಯೇ ಎಂದು ಮನಗಂಡು ಆ ನಂತರ ಮೂಲ ಅರ್ಜಿಯನ್ನು ಭರ್ತಿ 

ಮಾಡುವುದು ಸೂಕ್ತ. 
ಜಿ) ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ /ಬಂದ್ ದಿನವಾಗಿ 

ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಆದರೆ 

ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆಯ ಪರಿಗಣನೆಗೆ ದಿನಾಂಕ:07.12 .2016 ಮಾತ್ರ ಅನ್ವಯವಾಗುತ್ತದೆ. 
ಹೆಚ್ ) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ ಯಾವುದೇ 

ರೀತಿಯ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 
ಐ ) ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ 

www.ksp.gov.inನಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. 
ಜೆ) ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು ಸ್ಪರ್ಧಾತ್ಮಕ 

ಪರೀಕ್ಷೆಯನ್ನು ಬರೆಯಲು ಅರ್ಹರೆ ಎಂಬುದನ್ನು ಪರಿಗಣಿಸಿ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ 
ಪ್ರವೇಶ ಪತ್ರಗಳನ್ನು ತಯಾರು ( Upload) ಮಾಡಲಾಗುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, 
ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ 
ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ, ಶುಲ್ಕ ಪಾವತಿಸದ, 

ಅಭ್ಯರ್ಥಿಯ ಸಹಿ ಇಲ್ಲದ ಮತ್ತು ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಕೆ) ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ ಸಮಿತಿಯು 

ನಿಮ್ಮ ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 


ಎಲ್) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾಗಿದ್ದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕರ ಗಮನಕ್ಕೆ 

ತಂದು ಸರಿಯಾದ ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಇದರ ಬಗ್ಗೆ ಪರೀಕ್ಷೆ ಮುಗಿದ ನಂತರ 
ನೇಮಕಾತಿ ಸಮಿತಿಗೆ ಸದರಿ ವಿಷಯದ ಬಗ್ಗೆ ತಿಳಿಸಿದ್ದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 


ಎಂ ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸುವುದರಿಂದ 

ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ ನಿಗದಿಪಡಿಸಿರುವ 
ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು . ಆ ಸಮಯದಲ್ಲಿ 
ಪರೀಕ್ಷಾ ಮೇಲ್ವಿಚಾರಕರು ಕೆಲವು ಮಾರ್ಗ ಸೂಚನೆಗಳನ್ನು ನೀಡುತ್ತಾರೆ. 


ಎನ್ ) ಪರೀಕ್ಷೆ ಮುಗಿದ ಒಂದು ಅಥವ ಎರಡು ದಿನಗಳ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ವೆಬ್‌ಸೈಟ್‌ನಲ್ಲಿ 

ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು ವಾರದ 
ಕಾಲಾವಕಾಶವನ್ನು ನೀಡಲಾಗುವುದು. ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ತಜ್ಞರ ಸಮಿತಿಗೆ ನೀಡಿ 
ಅವರಿಂದ ಸರಿಯಾದ ಉತ್ತರಗಳನ್ನು ಪಡೆದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ 

ಕೀ ಉತ್ತರಗಳ ಪ್ರಕಾರ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡಲಾಗುವುದು. 
ಓ ) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ ವಜಾ 

ಗೊಂಡಿರುವ ನೌಕರರು ನೇಮಕಾತಿಗೆ ಅರ್ಹರಲ್ಲ. 
ಪಿ) ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲೆಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು/ ಪಡೆದಿರುವುದು 

ಯಾವುದೇ ಸಂದರ್ಭದಲ್ಲಿ ಕಂಡು ಬಂದಲ್ಲಿ , ಅದೇ ಹಂತದಲ್ಲಿ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಅವರ 
ಅಭ್ಯರ್ಥಿತನವನ್ನು ರದ್ದುಗೊಳಿಸುವುದರ ಜೊತೆಗೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 


13 


ಕ್ಯೂ ) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ ( Rules & 

Regulations) ಬದ್ದನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ 
ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 


ಆರ್ ) ಕೆ. ಸಿ. ಎಸ್ . ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ಹಾಗೂ ಸದರಿ ನಿಯಮಕ್ಕೆ ಆಗಿರುವ ತಿದ್ದುಪಡಿ ಹಾಗೂ 

ವೃಂದ ಮತ್ತು ನೇಮಕಾತಿ (ತಿದ್ದುಪಡಿ) ನಿಯಮ 2009ರಲ್ಲಿ ನಿರ್ದಿಷ್ಟಗೊಳಿಸಿರುವಂತೆ ಆಯ್ಕೆಯಾದ ಅಭ್ಯರ್ಥಿಯು 
ನೇಮಕಾತಿ ಆದೇಶ ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. 
ನಿಯಮದಲ್ಲಿ ನಿಗದಿಪಡಿಸಿರುವ ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು ಅನರ್ಹ ಗೊಳಿಸಲಾಗುವುದು 
ಹಾಗೂ ಇತರೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಎಸ್) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ 

ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ 
ಮಾಹಿತಿಯನ್ನು ಮರೆ ಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ 
ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು 
ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ ಹಾಜರಾಗಿರುವ ವಿಷಯವನ್ನು ಮರೆಮಾಚಿ 
ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ ನೇಮಕಾತಿ ಸಮಿತಿಯಿಂದ ನೀಡಲಾದ ಯಾವುದೇ 
ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ 
ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್ 
ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು. 


ಟಿ ) 


ಅಭ್ಯರ್ಥಿಗಳು ಆರ್‌ಎಸ್‌ಐ ( ಸಿಎಆರ್/ ಡಿಎಆರ್‌) ( ಪುರುಷ) ( ಹೈ - ಕ) -2016 ನೇಮಕಾತಿ ಸಹಾಯವಾಣಿ ಸಂಖ್ಯೆ. 
080 - 22943346ನ್ನು ಸಂಪರ್ಕಿಸಿ ನೇಮಕಾತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು. ಈ 
ಸಹಾಯವಾಣಿ ದಿನಾಂಕ:15. 11 .2016 ರಿಂದ ಪ್ರತಿದಿನ ಬೆಳಿಗ್ಗೆ 10 - 00 ರಿಂದ ಸಾಯಂಕಾಲ 6 - 00 ಗಂಟೆಯವರೆಗೆ 
ಲಭ್ಯವಿರುತ್ತದೆ. ಅಲ್ಲದೆ ಮೇಲಿಂದ ಮೇಲೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ ಪ್ರಶ್ನೆಗಳಿಗೆ 
( Frequenty Asked Questions - FAQ ) ಉತ್ತರವನ್ನು www.ksp . gov.inಸೊಲೀಸ್ ವೆಬ್‌ಸೈಟ್‌ನಲ್ಲಿ 
ನೋಡಬಹುದು. 


WW 


14 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2) ( 3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 


ಶ್ರೀಮತಿ 


ಪ್ರಮಾಣ ಪತ್ರ 
................. ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * . .......... ಜಿಲ್ಲೆಯ/ ವಿಭಾಗದ 
..................... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ... ........ ಎಂಬುವವರ ಮಗ | ಮಗಳಾದ ಶ್ರೀ | 

............. ಇವರು ಅನುಸೂಚಿತ ಜಾತಿ | ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ 
| ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 
* ಸಂವಿಧಾನ ( ಅನುಸೂಚಿತ ಜಾತಿಗಳು) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1951 
(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿ 
ನಿಯಮ , 1960 , ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ 
ಪ್ರದೇಶಗಳ ( ಪುನರ್‌ ರಚನಾ ಅಧಿನಿಯಮ , 1971ರ ಮೂಲಕ ತಿದ್ದುಪಡಿಯಾದಂತೆ). 


* 


* 


* 


* 


ಸಂವಿಧಾನ | 
ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿದಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ ) ( ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


* 


* 


* 


* 


N. 


ಶ್ರೀ / ಶ್ರೀಮತಿ | ಕುಮಾರಿ ............. 
ಅವನ / ಅವಳ ಕುಟುಂಬವು .......... 

............... ಜಿಲ್ಲಾ / ವಿಭಾಗದ ........... 


ಮತ್ತು / ಅಥವಾ 
............ ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
......... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


ಸಹಿ ........ 
ತಹಶೀಲ್ದಾರರು ........... 


ಸ್ಥಳ : 
ದಿನಾಂಕ : 


ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ . ಬಿಸಿ 12028 / 2/ 76 –ಎಸ್‌ಸಿಟಿ-1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 13 .02.74 ಇಎಸ್ಟಿ 
( ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು 
ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ 
ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ 
ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ. 


15 


ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ: 

ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ ) ಮೇರೆಗೆ] 

(3 ( 3) ನೇ ನಿಯಮ ನೋಡಿ) 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು, 2013 ] 


- - - - - - ರವರು - - - - 


ಶ್ರೀ / ಶ್ರೀಮತಿ - - - - 

-- - ರವರ ಮಗ / ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ ರಾಜ್ಯದ - - - - - - - - - - - - - - - - - ಜಿಲ್ಲೆಯ --- - - - - - - - - - - - - - - ತಾಲ್ಲೂಕಿನ - - - - - - - 
- -- ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಸ್ಥಳ: - - - - - - - - - 
ದಿನಾಂಕ : - - - - - - - - - 


ಹೆಸರು - - - - - - 
ಅಸಿಸ್ಟೆಂಟ್ ಕಮೀಷನರ್ 

- - - - - - -ಉಪವಿಭಾಗ 
- - - - - - - - - - ಜಿಲ್ಲೆ 


( ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ 
ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು.) 


ಅನುಬಂಧ - ಡಿ 

ಸ್ವಗ್ರಾಮ ಪ್ರಮಾಣಪತ್ರ 
(Home Town Certificate) 
[ ಅನುಚ್ಛೇದ 371 ( ಜೆ) ಮೇರೆಗೆ] 

( 4 ( ಇ) ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 
ಶ್ರೀ / ಶ್ರೀಮತಿ - - - - - - - - - - - - - - - - - ರವರು - - - - - - - - - - - - - - ರವರ ಮಗ / ಹೆಂಡತಿಯ 
ಇವರು ಕರ್ನಾಟಕ ರಾಜ್ಯದ - - - - - - - - - - - - - - --- - ಜಿಲ್ಲೆಯ - - - - - - - - - - - - - - - - ತಾಲ್ಲೂಕಿನ - - - - - - - 
- - - ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ / ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ. 

ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 
01- 01 -2013ಕ್ಕೆ ಮುಂಚೆ ಸೇವಾ ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


- - 


- - 


- 


- 


- 


- 


- 


- - 


ಸ್ಥಳ: - - - - - - - - 
ದಿನಾಂಕ: - - - - 


ಹೆಸರು: - - - - - - - . 
ಪದನಾಮ - - - 
ಕಛೇರಿ - - - - - 
ಇಲಾಖೆ - - - - - - - - - - - 


16 


ಅನುಬಂಧ - ಎ 

ಪೊಲೀಸ್ ಮಹಾ ನಿರೀಕ್ಷಕರು, ಬಳ್ಳಾರಿ ವಲಯ , ಬಳ್ಳಾರಿ 
1) ಸಶಸ್ತ್ರ ಮೀಸಲು ಪೊಲೀಸ್ಸಬ್ಇನ್ಸ್‌ಪೆಕ್ಟರ್ ( ಆರ್‌ಎಸ್‌ಐ ) (ಸಿಎಆರ್ / ಡಿಎಆರ್ ) ( ಪುರುಷ) ( ಸ್ಥಳೀಯ ) -03 ಖಾಲಿ 

ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ಇತರರು 


ವರ್ಗ 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಒಟ್ಟು ಹುದ್ದೆಗಳ 


ಸಂಖ್ಯೆ 


01. 


01 


01 . 


01. 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ | 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


01 . 


01 . 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ -3ಬಿ 
ಒಟ್ಟು 


03 


i ) ಸಶಸ್ತ್ರ ಮೀಸಲು ಪೊಲೀಸ್ ಸಬ್ ಇನ್ಸ್ ಪೆಕ್ಟರ್ ( ಆರ್‌ಎಸ್‌ಐ ) ( ಸಿಎಆರ್ / ಡಿಎಆರ್) ( ಪುರುಷ) ( ಪರಸ್ಥಳೀಯ) – 03 

ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ಕನ್ನಡ 


ವರ್ಗ 


ಇತರರು 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ 
ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಒಟ್ಟು ಹುದ್ದೆಗಳ 
ಮಾಧ್ಯಮ | ಸಂಖ್ಯೆ 


01. 


01. 


01 . 


01 . 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 


01 . 


01 . 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


ಒಟ್ಟು 


- 


| 


03 | 


ಸಹಿ / 
ಪೊಲೀಸ್ ಮಹಾ ನಿರೀಕ್ಷಕರು, 
ಬಳ್ಳಾರಿ ವಲಯ, ಬಳ್ಳಾರಿ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 200 


